





ಗ್ರಂಥಕರ್ತರ ಚರಿತ್ರಕೋಶ 


(ಪ್ರಥಮ ಸಂಪುಟ: ೧೮೫೦-೧೯೨೦) 
| ವೆಂಕಟೇಶ ಸಾಂಗಲಿ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಬೆಂಗಳೂರು 


ಜನಪ್ರಿಯ ಪುಸ್ತಕ ಮಾಲೆ 


ಸಿರಿಗನ್ನಡ 
ಹ್ಮ 


ಗ್ರಂಥಕರ್ತರ ಚರಿತ್ರಕೋಶ 


(ಪ್ರಥಮ ಸಂಪುಟ: ೧೮೫೦-೧೯೨೦) 


ವೆಂಕಟೇಶ ಸಾಂಗಲಿ 


ಕರ್ನಾಟಕ ಸರ್ಕಾರ 
ಕನ್ನ ಡ ಪುಸ್ತಕ ಪ್ರಾಧಿಕಾರ 
ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ 
ಬೆಂಗಳೂರು 560 018 


Granthakartara Charitrakosha- A Dictionary of Kannada Writers 
by Venkatesha Sangali, Published by V. Sreenivasa Administrator, 
Kannada Pustaka Pradhikara, (Kannada Book Authority) 
Pampamahakavi Road, Chamarajapet, Bangalore - 560 018 


Pages : Ixvi + 334 


© : ಕನ್ನಡ ಪುಸ್ತಕ ಪ್ರಾಧಿಕಾರ 


ಪ್ರತಿಗಳು : 2000 


ಮೊದಲ ಮುದ್ರಣ: ೧೯೬೦ 
ದ್ವಿತೀಯ ಮುದ್ರಣ: ೧೯೯೯ 


ಬೆಲೆ: ರೂ. 70 


ಛಾಯಾಕ್ಷರ ಜೋಡಣೆ ಹಾಗೂ ಮುದ್ರಣ 
ಸುರೇಖಾ ಗ್ರಾಫಿಕ್ಸ್‌ 

ಬೆಂಗಳೂರು -85 

ದೂರವಾಣಿ: 6690127 


ಅಧ್ಯಕ್ಷರ ಮಾತು 


ಜ್ಞಾನ ಸಂಪಾದನೆ ಮತ್ತು ಜ್ಞಾನಪ್ರಸಾರಗಳ ಅತ್ಯಂತ ಪ್ರಬಲ ಮತ್ತು 
ಪರಿಣಾಮಕಾರೀ ಮಾಧ್ಯಮ ಅಕ್ಷರಮಾಧ್ಯಮ. ಈ ಮಾಧ್ಯಮದಲ್ಲಿ ಆಹ್ಲಾದ 
ಕಾರಿಯೂ, ಅತ್ಯಾಕರ್ಷಕವೂ, ಜೀವನಸೌಂದರ್ಯದಾಯಕವೂ, ಸಂಸ್ಕ್ರತಿ 
ಸಂಪನ್ನವೂ, ಬುದ್ಧಿ ಮನಸ್ಸುಗಳ ವರ್ಧಕವೂ ಆದ ಅಪೂರ್ವ ಮಾಧ್ಯಮವೇ 
ಸಾಹಿತ್ಯ. ನಿತ್ಯಪರಿವರ್ತನಶೀಲವಾದ ಜಗತ್ತಿನ ಜ್ಞಾನ, ವಿಜ್ಞಾನ, ಸಂಸ್ಕೃತಿಗಳನ್ನು 
ತಲೆಮಾರಿನಿಂದ ತಲೆಮಾರಿಗೆ ಪ್ರವಹಣ ಮಾಡುತ್ತ ಮನುಷ್ಯನ ಜೀವನವನ್ನು 
ಪುಷ್ಟಿಗೊಳಿಸುತ್ತ, ತುಷ್ಟಿಗೊಳಿಸುತ್ತ, ವಿಕಾಸಗೊಳಿಸುತ್ತ, ಪೂರ್ಣತೆಯ ಕಡೆಗೆ 
ಅವನನ್ನು ಕರೆದೊಯ್ಯುವುದೇ ಇದರ ಪರಮ ಗುರಿ. ಇಂಥ ಜೀವನೋತ್ಥಾನ 
ಕಾರಿಯಾದ ಉತ್ತಮ ಜ್ಞಾನಸಂಪತ್ತನ್ನು ವಿಶಿಷ್ಟ ಹಾಗೂ ಅರ್ಥಪೂರ್ಣಗ್ರಂಥಗಳ 
ಮೂಲಕ ಕನ್ನಡ ಓದುಗರಿಗೆ ಒದಗಿಸುವ ಗುರುತರ ಜವಾಬ್ದಾರಿಯನ್ನು ಕನ್ನಡ 
ಪುಸ್ತಕ ಪ್ರಾಧಿಕಾರ ಹೊತ್ತು ಕೊಂಡು ನಿರ್ವಹಿಸುತ್ತಿ ದೆ. 


ಜ್ಞಾನ, ಸಂಸ್ಕೃತಿ ಮತ್ತು  ಸಾಹಿತ್ಯಪ್ರಸಾರಕಾರ್ಯಕ್ಕೆ ಕರ್ನಾಟಕಸರ್ಕಾರ ಬಹು 
ಹಿಂದಿನಿಂದ ಒತ್ತಾಸೆ ನೀಡುತ್ತ ಬಂದಿದೆ. ಈ ಮಾೌಲಿಕಪರಂಪರೆಯನ್ನು 
ಆರಂಭಿಸಿದ ಕೀರ್ತಿ ಕರ್ನಾಟಕ ಕಂಡ ಅತ್ಯಂತ "ದಕ್ಷ ಹಾಗೂ ದೂರದೃಷ್ಟಿಯ 
ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದ ಶ್ರೀ ಕೆಂಗಲ್‌ ಹನುಮಂತೆಯ್ಯ ಅವರಿಗೆ 
ಸಲ್ಲಬೇಕು. ಕನ್ನಡದ ಶ್ರೀಮಂತ ಸಾಂಸ್ಕೃತಿಕಪರಂಪರೆಯ ಶ್ರೇಷ್ಠಗ್ರಂಥಗಳನ್ನು 
ಸುಲಭ ಬೆಲೆಯಲ್ಲಿ ಓದುಗರಿಗೆ ತಲುಪಿಸುವ ಸ್ತುತ್ಯ ಕಾರ್ಯವನ್ನು ಅಂದಿನಿಂದ 
ನಿರ್ವಹಿಸುತ್ತ ಬಹುಬೇಡಿಕೆಯ ನೂರಾರು ಕೃತಿಗಳನ್ನು ಸರ್ಕಾರ ಪ್ರಕಟಿಸಿ 
ಜನಮನ್ನಣೆಯನ್ನು ಗಳಿಸಿದೆ. 


ಇದುವರೆಗೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಪ್ರಕಟಿಸುತ್ತಿದ್ದ ಇಂಥ 
ಪ್ರಾಚೀನ ಹಾಗೂ ಆಧುನಿಕ ಜನಪ್ರಿಯಪುಸ್ತಕಗಳನ್ನು ಈಗ ಕನ್ನಡ ಪುಸ್ತಕ 
ಪ್ರಾಧಿಕಾರ ಪ್ರಕಟಿಸುತ್ತಿದೆ. ಅಲಭ್ಯವಾಗಿರುವ ಹಾಗೂ ಬಹುಬೇಡಿಕೆಯ, ಸಾಹಿತ್ಯ 
ಮೌಲ್ಯ ಮತ್ತು ವೈಚಾರಿಕಮೌಲ್ಯಗಳನ್ನು ಒಳಗೊಂಡಿರುವ ಕೃತಿಗಳನ್ನು ಅತ್ಯಂತ 
ಕಡಿಮೆ ಬೆಲೆಯಲ್ಲಿ ಕನ್ನಡದ ಸಹೃದಯರಿಗೆ ನೀಡುವುದೇ ಈ "ಜನಪ್ರಿಯ 
ಪುಸ್ತಕ ಮಾಲೆ'ಯ ಮುಖ್ಯೋದ್ದೇಶ. 

ಈ ಮಾಲೆಯಲ್ಲಿ ಇದೀಗ ಶ್ರೀ ವೆಂಕಟೇಶಸಾಂಗಲಿಯವರ "ಸಿರಿಗನ್ನಡ 
ಗ್ರಂಥಕರ್ತರ ಚರಿತ್ರಕೋಶ' ಪ್ರಕಟವಾಗುತ್ತಿದೆ. ರಾವ್‌ ಬಹದ್ದೂರ್‌ 
ಆರ್‌. ನರಸಿಂಹಾಚಾರ್ಯರ "ಕರ್ನಾಟಕ ಕವಿಚರಿತ್ರೆ'ಯ ಮೂರು ಸಂಪುಟಗಳು 


ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖ ಆಕರಗ್ರಂಥಗಳು. ಈ ಮೂರು 
ಸಂಪುಟಗಳಲ್ಲಿ ೧೯ನೆಯ ಶತಮಾನದವರೆಗಿನ ಗ್ರಂಥಕರ್ತರ ಇತಿವೃತ್ತಗಳನ್ನು 
ಕೂಡಲಾಗಿದೆ. ಅಲ್ಲಿಂದ ಮುಂದಕ್ಕೆ ೧೮೫೦ರಿಂದ ೧೯೨೦ರವರೆಗಿನ 
ಗ್ರಂಥಕರ್ತರನ್ನು ಕುರಿತು ಶ್ರೀ ವೆಂಕಟೇಶ ಸಾಂಗಲಿ ಅವರು "ಸಿರಿಗನ್ನಡ 
ಗ್ರಂಥಕರ್ತರ ಚರಿತ್ರಕೋಶ'ವನ್ನು ಸಿದ್ಧಪಡಿಸಿದ್ದರು. ಈ ಗ್ರಂಥದ ಪ್ರತಿಗಳು 
ಅಲಭ್ಯವಾಗಿದ್ದುದರಿಂದ, ಶ್ರೀ ಎನ್‌. ಬಸವಾರಾಧ್ಯರ ಸೂಚನೆಯಂತೆ, ಹಿಂದಿನ 
ಅಧ್ಯಕ್ಷರಾಗಿದ್ದ ಶ್ರಿ ನೆಲಮನೆ ದೇವೇಗೌಡರು ಈ ಗ್ರಂಥವನ್ನು ಪರಿಷ್ಕರಿಸಿ 
ಮರುಮುದ್ರಣ ಮಾಡಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡು ಒಂದು ಸಮಿತಿಯನ್ನು 
ರಚಿಸಿದರು. ಸಮಿತಿಯ ಆದೇಶದಂತೆ ಈ ಕೃತಿಯಲ್ಲಿನ ಗ್ರಂಥಕರ್ತರ 
ಉಲ್ಲೇಖಗಳನ್ನು ಕಾಲಾನುಕ್ರಮದಲ್ಲಿ ಅಳವಡಿಸುವ ಕಾರ್ಯವನ್ನು 
ಶ್ರೀ ಎನ್‌. ಬಸವಾರಾಧ್ಯರಿಗೇ ವಹಿಸಲಾಯಿತು. ಅದರಂತೆ ಈ ಕಾರ್ಯವನ್ನು 
ಶ್ರೀ ಎನ್‌. ಬಸವಾರಾಧ್ಯರು ಸಂಪೂರ್ಣಗೊಳಿಸಿ ಕೊಟ್ಟಿದ್ದಾರೆ. 


ಪ್ರಸ್ತುತ, ಈ ಗ್ರಂಥವನ್ನು ಪರಿಷ್ಕರಿಸಿ, ಮರುಮುದ್ರ ಣಕ್ಕೆ 
ಅನುವುಮಾಡಿಕೊಟ್ಟ ಈ ಸಮಿತಿಯ ಸದಸ್ಯರಿಗೂ, ಗ್ರಂಥಕರ್ತರ ಉಲ್ಲೇಖಗಳನ್ನು 
ಕಾಲಾನುಕ್ರಮದಲ್ಲಿ ಅಳವಡಿಸುವುದರಿಂದ ಕರಡಚ್ಚನ್ನು ತಿದ್ದುವುದರವರೆಗೂ ಪ್ಯೂ 
ಕಾರ್ಯವನ್ನು ಪ್ರೀತಿ ಮತ್ತು ಶ್ರದ್ಧೆಗಳಿಂದ ನಿರ್ವಹಿಸಿದ ಶ್ರೀ ಎನ್‌. ಬಸವಾರಾಧ್ಯ 
ಮತ್ತು ಎಸ್‌. ಶಿವಣ್ಣ ಅವರಿಗೂ ಈ ಕ್ಲಿಷ್ಟವಾದ ಗ್ರಂಥವನ್ನು ತಡವಾದರೂ 
ಅಂದವಾಗಿ ಮುದ್ರಿಸಿಕೊಟ್ಟ "ಸುರೇಖಾ ಗ್ರಾಫಿಕ್ಸ್‌' ಅವರಿಗೂ ಕೃತಜ್ಞತೆಗಳು. 
ಪ್ರಾಧಿಕಾರದ ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಪ್ರಾರಂಭವಾದ "ಸಿರಿಗನ್ನಡ 
ಗ್ರಂಥಕರ್ತರ ಚರಿತ್ರಕೋಶ' ನನ್ನ ಅವಧಿಯಲ್ಲಿ ಹೊರಬರುತ್ತಿರುವುದು ನನಗೆ 
ತುಂಬಾ ಸಂತೋಷವನ್ನು ತಂದಿದೆ. ಕನ್ನಡ ಸಾಹಿತಿಗಳಿಗೂ ಸಾಹಿತ್ಯಾಸಕ್ತರಿಗೂ 
ವಿದ್ಯಾರ್ಥಿಗಳಿಗೂ ಅತ್ಯಂತ ಉಪಯುಕ್ತವಾದ ಈ ಗ್ರಂಥವನ್ನು ಕನ್ನಡಿಗರು 
ಆದರದಿಂದ ಸ್ವಾಗತಿಸುವರು ಎಂದು ನಂಬಿದ್ದೇನೆ. 


ಬೆಂಗಳೂರು - 18 . ಎಚ್‌.ಜೆ. ಲಕ್ಕಪ್ಪಗೌಡ 
ದಿನಾಂಕ : 13-2-99 ಅಧ್ಯಕ ರು 
ಶಿ 
ಕನ್ನಡ ಪುಸ್ತಕ ಪ್ರಾಧಿಕಾರ 


ಸಮಿತಿಯ ಪರವಾಗಿ 


ಕನ್ನಡಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸುವವರಿಗೆ ರಾವ್‌ ಬಹದ್ದೂರ್‌ 
ಆರ್‌. ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತ್ರೆಯ ಮೂರು ಸಂಪುಟಗಳು 
ಆಕರಗ್ರಂಥಗಳಾಗಿರುವುದು ಸರ್ವವಿದಿತವಾದುದು. ಕವಿಚರಿತ್ರೆಯ ತೃತೀಯ 
ಸಂಪುಟದಲ್ಲಿ ಉಕ್ತರಾದ ಇತರ ಕವಿಗಳು ಮತ್ತು ಗ್ರಂಥಕರ್ತರು ಇವರಿಂದ 
ಆರಂಭಿಸಿ ಕ್ರಿ.ಶ. ೧೯೨೦ರವರೆಗಿನ ಸುಮಾರು ೭೦ ವರ್ಷಗಳ ಅವಧಿಯಲ್ಲಿ 
ಗ್ರಂಥಕರ್ತರೆಂದು ಪ್ರಸಿದ್ಧರಾದವರ ಚರಿತ್ರೆ ಪ್ರಸ್ತುತ ಸಂಪುಟದಲ್ಲಿ 
ಸಮಾವೇಶವಾಗಿದೆ. ಹೀಗಾಗಿ ಕನ್ನಡಸಾಹಿತ್ಯದ ಪ್ರಾರಂಭದ ಕವಿಯಿಂದ ಹಿಡಿದು 
೧೯೨೦ರವರೆಗಿನ ಕವಿಗಳ ಚರಿತ್ರೆಯನ್ನು ಅರಿತುಕೊಳ್ಳಲು ಅವಕಾಶವಾದಂತಾಗಿದೆ. 


ವೆಂಕಟೇಶ ಸಾಂಗಲಿ ಅವರು ಬಹುಕಾಲ ಶ್ರಮಿಸಿ ಸಿರಿಗನ್ನಡ ಗ್ರಂಥಕರ್ತರ 
ಚರಿತ್ರಕೋಶವನ್ನು ಸಿದ್ಧಪಡಿಸಿದ್ದಾರೆ. ಈ ಗ್ರಂಥದ ಪ್ರತಿಗಳು ಅಲಭ್ಯವಾಗಿದ್ದು 
ಸಾಹಿತ್ಯಾಸಕ್ತರ ಉಪಯೋಗಕ್ಕಾಗಿ ಇದರ ಮರು ಮುದ್ರಣಕಾರ್ಯವನ್ನು ಕನ್ನಡ 
ಪುಸ್ತಕ ಪ್ರಾಧಿಕಾರ ಕೈಕೊಳ್ಳಬೇಕೆಂಬ ನನ್ನ ಮನವಿಯನ್ನು ಪುರಸ್ಕರಿಸಿ ಅಂದಿನ 
ಅಧ್ಯಕ್ಷರಾದ ಶ್ರೀ ನೆಲಮನೆ, ದೇವೇಗೌಡರು ಈ ಕಾರ್ಯವನ್ನು ಕೈಗೆತ್ತಿಕೊಂಡರು. 
ಆದರೆ ಮುದ್ರಣಕ್ಕಾಗಿ ಸಾಕಷ್ಟು ಸಮಯ ವ್ಯಯವಾಯಿತು. ಈ ಮುದ್ರಣದಲ್ಲಿ 
ಮಾಡಿರುವ ಕೆಲವು ಬದಲಾವಣೆಗಳು ಇವು. ಆರ್‌. ನರಸಿಂಹಾಚಾರ್ಯರು 
ಕರ್ನಾಟಕಕವಿಚರಿತ್ರೆಯಲ್ಲಿ, ಕಾಲಾನುಕ್ರಮದಲ್ಲಿ ಕವಿಗಳ ಇತಿವೃತ್ತಗಳನ್ನು 
ನಿರೂಪಿಸಿದ್ದಾರೆ. ಇದರಿಂದ ಯಾವ ಕವಿಯಾದ ಮೇಲೆ ಯಾವ ಕವಿ ಬರುತ್ತಾನೆ 
ಎಂಬುದನ್ನು ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ. ಆದರೆ ಸಿರಿಗನ್ನಡ 
ಚರಿತ್ರಕೋಶದಲ್ಲಿ ಅಕಾರಾದಿ ಕ್ರಮದಲ್ಲಿ ಈ ವಿಷಯಗಳನ್ನು ಕೊಡಲಾಗಿದೆ. 
ಇದರಿಂದ ಕವಿಗಳ ಅನುಪೂರ್ವಿಯನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. 
ಆದುದರಿಂದ ಕವಿಚರಿತೆಕಾರರು ಅನುಸರಿಸಿರುವ ಕ್ರಮದಲ್ಲೇ ಕವಿಗಳ 
ಯಾದಿಯನ್ನು ಕೊಡಬೇಕು ಎಂಬ ಸಮಿತಿಯ ಸೂಚನೆಯ ಮೇರೆಗೆ ಸಿರಿಗನ್ನಡ 
ಗ್ರಂಥಕರ್ತರ ಚರಿತ್ರೆಯ ಕೋಶದಲ್ಲಿ ಕವಿಚರಿತೆಕಾರರ ಕ್ರಮವನ್ನೇ 
ಅನುಸರಿಸಲಾಗಿದೆ. ಅತ್ಯಂತ ಪರಿಶ್ರಮದಿಂದ ಈ ಕಾರ್ಯವನ್ನು ನಿರ್ವಹಿಸಲಾಗಿದೆ. 
ಇದಕ್ಕನುಗುಣವಾಗಿ ಕವಿಗಳ ಮತ್ತು ಅವರ ಕೃತಿಗಳ ಸೂಚಿಯಲ್ಲಿ ಫುಟಗಳ 
ಕ್ರಮಸಂಖ್ಯೆಯನ್ನು ಬದಲಾಯಿಸಲಾಗಿದೆ. 

ವರ್ಗೀಕರಣದ ಮುಖ್ಯವಿಭಾಗಗಳಲ್ಲಿ ಬಳಸಿರುವ ಸಂಕ್ಸಿಪ್ಮಗಳು 
ವಿರೋಧಾಭಾಸವನ್ನುಂಟುಮಾಡುತ್ತಿದ್ದುದರಿಂದ ಅವನ್ನು ಬೇರೆ ಸಂಕೇತಗಳಿಂದ 


Vi 


ಸೂಚಿಸಲಾಗಿದೆ. ಥಾ, ಥಿ, ಧೀ, ಥು, ಥೂ, ಥೆ - ಈ ಸಂಕ್ಷಿಪ್ತಗಳಿಗೆ ಬದಲಾಗಿ 
ಅ, ಆ ಇ ಈ ಉ, ಊ ಎಂಬ ಸಂಕ್ಷಿಪ್ಪಗಳನ್ನು ಬಳಸಲಾಗಿದೆ. ಈ ಕೆಲವು 
ಮಾರ್ಪಾಟುಗಳನ್ನು ಬಿಟ್ಟು ಮತ್ತಾವ ಬದಲಾವಣೆಗಳನ್ನು ಮಾಡಿಲ್ಲ. ಈ 
ಬದಲಾವಣೆಗಳು ಓದುಗರಿಗೆ ಪ್ರಯೋಜನಕಾರಿಯಾಗುತ್ತವೆ ಎಂದು 
ಭಾವಿಸುತ್ತೇನೆ. 


ಬಹುಕಾಲದ ಪರಿಶ್ರಮದಿಂದ ಸಿದ್ಧಪಡಿಸಿರುವ ಸಿರಿಗನ್ನಡ ಗ್ರಂಥಕರ್ತರ 
ಚರಿತ್ರಕೋಶ ಕನ್ನಡ ಸಾಹಿತ್ಯಾಸಕ್ತರಿಗೂ ವಿಶೇಷವಾಗಿ ಕನ್ನಡ ವಿದ್ಯಾರ್ಥಿಗಳಿಗೂ 
ಉಪಯುಕ್ತವಾಗುವುದೆಂದು ಭಾವಿಸಲಾಗಿದೆ. ಈ ಅವಕಾಶವನ್ನು ಒದಗಿಸಿಕೊಟ್ಟ 
ಅಂದಿನ ಮತ್ತು ಇಂದಿನ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರುಗಳಿಗೆ ನಾನು ತುಂಬ 
ಆಭಾರಿಯಾಗಿದ್ದೇನೆ. ಈ ಗ್ರಂಥದ ಪರಿಷ್ಕರಣದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು 
ನೀಡಿದ ಮಿತ್ರರಾದ ಶ್ರೀ ವೆಂಕಟೇಶಸಾಂಗಲಿ ಅವರಿಗೂ ಸಮಿತಿಯ ಸದಸ್ಯರಿಗೂ 
ನಾನು ಕೃತಜ್ಞ ನಾಗಿದ್ದೇನೆ. 


ದಿನಾಂಕ 13-2-1999 ಸಂಪಾದಕರು 
ಬೆಂಗಳೂರು - 18 ಶ್ರೀ ಎನ್‌. ಬಸವಾರಾಧ್ಯ 


ಮುನ್ನುಡಿ 


ಹಳೆಯ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಅನೇಕ ತರದ ಕೋಶಗಳು 
ದೊರೆಯುತ್ತವೆ. ಬಹುಶಃ ರವಾಗಿ "೧ನೆಯ ನಾಗವರ್ಮ ರಚಿಸಿದ 
ವಸ್ತು ಕೋಶವಿರುತ್ತ ದೆ. ಕೇಶಿರಾಜನ ಶಬ್ದಮಣಿದರ್ಪಣದಲ್ಲಿ ಶಬ್ದಾ ರ್ಥಕೋಶವಿದೆ. 
ಮುಂದಿನ ಕಾಲದಲ್ಲಿ ಔಷಧಿಕೋಶದಂಥ ಶಾಸ್ತ್ರೀಯ ಪರಿಭಾಷೆಯ ಕೋಶಗಳಿರುತ್ತವೆ, 
ನಿಜಗುಣಶಿವಯೋಗಿಯ ವಿವೇಕಚಿಂತಾಮಣಿಯಂಥ, ಸಾಮಾನ್ಯ ಜ್ಞಾನಕೋಶಗಳು 
ಇರುತ್ತವೆ. ಆದರೆ ಸಾವಿರಾರು ವರ್ಷಗಳ ಚರಿತ್ರೆಯಲ್ಲಿ ಗ್ರಂಥಕರ್ತರ ಅಥವಾ 
ಗ್ರಂಥಗಳ ಕೋಶವು ರಚಿತವಾಗಿಲ್ಲ. ಮೊದಲನೆಯ ಉಫಲಬ್ಧ ಗ್ರಂಥವಾದ 
ಕವಿರಾಜಮಾರ್ಗದಲ್ಲಿ ಅಂದು ಪ್ರಸಿದ್ದರಾದ ಗದ್ಯಪದ್ಯಕಾರರ ಕೆಲವು ಹೆಸರು 
ಗಳಿರುತ್ತವೆ. ಅವರ ಕೃತಿಗಳ ಉಲ್ಲೇಖವಿಲ್ಲ. ಮಲ್ಲಿಕಾರ್ಜುನನ ಸೂಕ್ತಿಸುಧಾರ್ಣವ 
ಮತ್ತು ಅಭಿನವವಾದಿವಿದ್ಯಾನಂದನ ಕಾವ್ಯಸಾರ ಈ ಸಂಕಲನ ಗ್ರಂಥಗಳಲ್ಲಿ 
ಅಷ್ಟು `ದಶವರ್ಣನೆಯ ಪದ್ಯಗಳಿದ್ದು ಅವುಗಳಲ್ಲಿ ಕೆಲವು ಕಡೆಗೆ ಗ್ರಂಥಕಾರರ ಮತ್ತು 
ಗ್ರಂಥಗಳ ನಾಮನಿರ್ದೇಶವಡೆ ಇಷ್ಟೆಲ್ಲ ಇದ್ದರೂ ಆರ್‌. ನರಸಿಂಹಾಚಾರ್ಯರ 
ಕವಿಚರಿತೆಯ ಮೂರು ಸಂಪುಟಗಳು ಪ್ರಸಿದ್ಧವಾಗುವವರೆಗೆ ಸರ್ವಸಂಗ್ರಹವಾದ 
ಗ್ರಂಥಕರ್ತರ ಕೋಶವು ಕನ್ನಡ ಅಭ್ಯಾಸಿಗಳಿಗೆ ದೊರೆತಿರಲಿಲ್ಲ. "ಸಿರಿಗನ್ನಡ ಗ್ರಂಥ 
ಕರ್ತರ ಚರಿತ್ರಕೋಶ' ಎಂಬ ಈ ಗ್ರಂಥವು ಕವಿಚರಿತೆಯಿಂದ ಸ್ಫೂರ್ತಿಪಡೆದು, 
ಹೊಸಗನ್ನ ಡಸಾಹಿತ್ಯದ ಪ್ರಾರಂಭದಿಂದ ಯಾವುದೇ ಪ್ರಕಾರದಲ್ಲಿ ಗ್ರಂಥರಚಿಸಿದ 
ಗ್ರಂಥಕರ್ತರ ಕೋಶವೊಂದನ್ನು ಒದಗಿಸಲು ಮಾಡಿದ ಪ್ರಯತ್ನವಾಗಿದೆ. 


ಈ ಕೋಶದಲ್ಲಿ ಒಂದು ನಿಶ್ಚಿತ ಕ್ರಮವನ್ನು ಅನುಸರಿಸಲಾಗಿದೆ. ಗ್ರಂಥಕರ್ತರ 
ಪೂರ್ಣ ಹೆಸರು ಮತ್ತು ತಿಳಿದಷ್ಟರ ಮಟ್ಟಿ ಗೆ ಅವರ ಜನನ-ಮರಣಗಳ ಕಾಲ, ಸಂಕ್ಷಿಪ್ತ, 
ಚರಿತೆ, ಗ್ರಂಥಗಳ ಹೆಸರು ಮತ್ತು ಅವುಗಳ ಪ್ರಕಾರದ ಸೂಚನೆ ಇವೆಲ್ಲ ಇದರಲ್ಲಿ 
ಬಂದಿರುತ್ತದೆ. ಇಂಥ ಕೋಶದಲ್ಲಿ ಅಪೇಕ್ಬಿಸಬೇಕಾದ ಮುಖ್ಯಗುಣವೆಂದರೆ ನಿರ್ದೋಷ 
ನಿರ್ದೇಶ. ಈ ವಿಷಯದಲ್ಲಿ ಕೋಶಕಾರರು ಸಾಧ್ಯವಿದ್ದಷ್ಟು ಎಚ್ಚರವಹಿಸಿದ್ದಾ ರೆ. ಆದರೆ 
ಅವರೂ ಪರಿಸ್ಥಿತಿವಶರು. ದೊರೆಯಬೇಕಾಗಿದ್ದ ಮಾಹಿತಿ . ದೊರೆಯದೆ ಹೋದಲ್ಲಿ 
ಅಥವಾ ತಪ್ಪಾಗಿ ದೊರೆತಲ್ಲಿ ಅವರಾದರೂ ' ಏನು ಮಾಡಬಲ್ಲರು? ಈ ಕೋಶವು 
ಪ್ರಕಟವಾದ ಮೇಲೆ ಸರಿಯಾದ ಮಾಹಿತಿ ಅಥವಾ ಹೆಚ್ಚಿನ ವಿಷಯ ಸಂಗ್ರಹವು 
ಯಾವುದಾದರೂ ಗ್ರಂಥಕರ್ತನ ಬಗ್ಗೆ ಯಾರ ಹತ್ತಿರ ಆದರೂ ಇದ್ದರೆ ಅವರು ಅದನ್ನು 
ಲೇಖಕರಿಗೆ ಕಳಿಸಿಕೊಡಬೇಕು ಮತ್ತು ಎರಡನೆಯ ಆವೃತ್ತಿ ಅವುಗಳ ಸೇರ್ಪಡೆಯಿಂದ 
ಹೆಚ್ಚು ಉಪಯುಕ್ತವಾಗುವಂತೆ ನೆರವಾಗಬೇಕು. ನಾನು ನೋಡಿದ್ದಲ್ಲಿ ಬೇಲೂರು 
ಕೇಶವದಾಸರ ಗ್ರಂಥಗಳ ಪಟ್ಟಿಯಲ್ಲಿ ಅವರ "ಹರಿದಾಸ ಸಾಹಿತ್ಯ' ಎಂಬ 


೪111 


ವಿಮರ್ಶಾತ್ಮಕ ಗ್ರಂಥದ ಉಲ್ಲೇಖವು ಈ ಕೋಶದಲ್ಲಿಲ್ಲ. ಸಾಹಿತ್ಯಪ್ರಕಾರಗಳನ್ನು 
ಸೂಚಿಸುವಾಗ ಕೆಲವು ಸಲ ತಪ್ಪಿದಂತಿದೆ. ಥಾ, ಥಿ, ಥು, ಥೂ ದಂಥ ಸಂಕೇತಗಳು 
ಕಿವಿಗೆ ` ಅಷ್ಟು ಹಿತವಾಗಿಲ್ಲ. ವೃತ್ತಪತ್ರಗಳು (ಥೂ) ಎಂಬಲ್ಲಿ ಹಾಸ್ಕಕ್ಕೆ 
ಅನುದ್ದಿಷ್ಟವಾದರೂ ಎಡೆದೊರೆಯುತ್ತದೆ. ಈ ಕೋಶವು ಹೆಚ್ಚು ಶಾಸ್ತ್ರಶುದ್ಧವೂ 
ಸರ್ವಸಂಗ್ರಹವೂ ನಿರ್ದುಷ್ಟವೂ ಆಗುವಂತೆ ವ್ಯಾಸಂಗಿಗಳಾದ ವಾಚಕರು 
ನೆರವಾಗುವರೆಂದು ನಂಬಿದ್ದೇನೆ. 


ನನ್ನ ಮಿತ್ರರಾದ ಶ್ರೀ. ವೆಂಕಟೇಶ ಸಾಂಗಲಿಯವರು ತಂತಿಖಾತೆಯ 
ನೌಕರಿಯಲ್ಲಿದ್ದು ಅನೇಕ ವರ್ಷಗಳವರೆಗೆ ಶ್ರಮಿಸಿ ಕನ್ನಡದ ಮೇಲಿನ ಅಭಿಮಾನದಿಂದ 
ಒಬ್ಬೊಂಟಿಗರಾಗಿ ಈ ಕೋಶವನ್ನು ರಚಿಸಿದ್ದಾರೆ. ಅವರ ಈ ಮಹಾಸಾಹಸವನ್ನು 
ಮತ್ತು ಕರ್ತೃತ್ವಶಕ್ತಿಯನ್ನು ನಾನು ಹೃತ್ಪೂರ್ವಕವಾಗಿ ಕೊಂಡಾಡುತ್ತೇನೆ. "ಸಂಘೇ 
ಶಕ್ತಿಃ ಕಲೌ ಯುಗೇ' ಎಂದು ನಾವು ಎಷ್ಟು ಹೇಳಿದರೂ ಸಾಮೂಹಿಕ ಕಾರ್ಯಗಳು 
ಪ್ರಾರಂಭವಾಗುವುದು ಕಷ್ಟ, ಪ್ರಾರಂಭವಾದರೂ ಮುಗಿಯುವುದು ಇನ್ನೂ ಕಷ್ಟ. ಅವು 
ಮುಗಿಯುವವರೆಗೆ ಆತುರವಾದ ಜನತೆ ತಡೆಯುವುದು ಸಾಧ್ಯವಿಲ್ಲ. ಮುಂದೆ ಎಂದೋ 
ಶ್ರೇಷ್ಠಪಾಕವನ್ನು ಮಾಡಿ ಊಟಕ್ಕೆ ಹಾಕುವೆವೆಂಬ ಹರಕೆಯ ಮೇಲೆ ಇಂದು ಹಸಿದ 
ಬಾಯಿ ಹೇಗೆ ತಡೆದೀತು? ಇದ್ದುದರಲ್ಲಿ ಒಳ್ಳೆಯ ಅಡಿಗೆ ಮಾಡಿ ಒಬ್ಬರೇ ಆದರೂ 
ಬಡಿಸಬೇಕಾಗುತ್ತದೆ. ಕನ್ನಡದ ಮಟ್ಟಿಗೆ ಇದು ವಸ್ತುಸ್ಥಿತಿಯಾಗಿದೆ. ಶ್ರೀ. 
ಸಾಂಗಲಿಯವರು ಇದನ್ನರಿತು ಗ್ರಂಥಕರ್ತರ ಕೋಶವನ್ನು ಒಬ್ಬ ವ್ಯಕ್ತಿಗೆ ಸಾಧ್ಯವಾದಷ್ಟು 
ಅಚ್ಚುಕಟ್ಟಾಗಿ ರಚಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ಅವರನ್ನು ಮನವಾರೆ 
ಅಭಿನಂಧಿಸುತ್ತೇನೆ. ಹೊಸಗನ್ನಡ ಸಾಹಿತ್ಯದ ಪ್ರಾರಂಭ ಮತ್ತು ವಿಕಾಸಗಳ ಒಂದು 
ವಿಸ್ತಾರವಾದ ಮುನ್ನುಡಿಯನ್ನು ನಾನು ಈ ಕೋಶಕ್ಕೆ ಬರೆಯಬೇಕೆಂದು ಅವರ 
ಮನೀಷೆಯಿತ್ತು. ಆದರೆ ಹಲವು ತತ್ಕಾಲೀನ ಕಾರಣಗಳಿಂದ ಅದು ಸಾಧ್ಯವಾಗ 
ಲಿಲ್ಲವೆಂದು ವಿಷಾದಿಸುತ್ತೇನೆ. ಕನ್ನಡಿಗರು ಸಂದರ್ಭ ಗ್ರಂಥವೆಂದು ಈ ಕೋಶವನ್ನು 
ಸ್ವಾಗತಿಸುವರೆಂದು ಹಾರೈಸುತ್ತೇನೆ. 


ವಿಶ್ರಾಮಬಾಗ ರಂ. ಶ್ರೀ. ಮುಗಳಿ 
೪-೧೨-೧೯೫೯ 


ಪ್ರಸ್ತಾವನೆ 


ಪೂಜ್ಯರಾದ ಕವಿಚರಿತ್ರಕಾರರನ್ನೂ ಚರಿತ್ರಸಂಶೋಧನೆಯ ಕಾರ್ಯದಲ್ಲಿ 
ಪರಿಶ್ರಮಿಸಿದ ಇತರ ಮಹನೀಯರನ್ನೂ ಸ್ಥರಿಸಿ, "ಸಿರಿಗನ್ನಡ ಗ್ರಂಥಕರ್ತರ ಚರಿತ್ರ 
ಕೋಶ 'ದ ಪ್ರಥಮ ಸಂಪುಟವನ್ನು ಓದುಗರಿಗೆ ಸಮರ್ಪಿಸುತ್ತಿದ್ದೇವೆ. 


ಬ್ರಿಟಿಷ್‌ ಆಧಿಪತ್ಯವು ಭಾರತದ ಮೇಲೆ ತನ್ನ ಸಂಪೂರ್ಣ ರಾಜಕೀಯ 
ಪ್ರಭುತ್ವವನ್ನು ಸ್ಥಾಪಿಸುವ ಮುನ್ನವೇ, ಭಿನ್ನ ಭಿನ್ನವಾದ ಸಂಸ್ಕೃತಿ-ನಾಗರಿಕತೆಯ 
ಸಂಪರ್ಕದಿಂದ ಭಾರತದ ಮಧ್ಯಯುಗದ ಲಕ್ಷಣಗಳು ಕ್ರಮಶಃ ಮಾಯವಾಗಿದ್ದವು. 
ಕ್ರಿಸ್ತಾನುಯಾಯಿಗಳ ಮತಪ್ರಸಾರ, ಅಚ್ಚುಕೂಟ-ವೃತ್ತಪತ್ರಿಕೆಯ ಪ್ರಚಾರ, ಆಂಗ್ಲ 
ಶಿಕ್ಷಣದ ಸಂಸ್ಕಾರ ಇತ್ಯಾದಿ ಪ್ರಭಾವಗಳ ಪರಿಣಾಮವಾಗಿ ಮೈದೋರಿದ ಹೊಸ 
ಚೇತನದ ಲಕ್ಷಣಗಳು ಕಳೆದ ಶತಮಾನದ ಸುಮಾರಿಗೆ ಸಾಹಿತ್ಯಪ್ರಪಂಚದಲ್ಲಿಯೂ 
ಸ್ಪಷ್ಟವಾಗತೊಡಗಿದ್ದವು. ಇತರ ದೇಶಭಾಷೆಗಳಂತೆ ಕನ್ನಡವೂ ಈ ಹೊಸ 
ವಾತಾವರಣದಲ್ಲಿ ಮತಶ್ರದ್ಧೆ, ಶಾಸ್ತ್ರಜಿಜ್ಞಾಸೆ, ಕಲಾಭಿಮಾನದ ಹೆಸರಿನಲ್ಲಿ, ಕನ್ನಡಿಗನ 
ಕೃತಧೀಃಶಕ್ತಿಯ ಪ್ರತೀಕವಾಗಿ, ಪ್ರಬುದ್ಧಮಾನವಾಗಿ ಬೆಳೆಯಿತು. 


ಕನ್ನಡದ ಬೆಳವಣಿಗೆ ವಿವಿಧ ಮುಖವಾಗಿ, ಪ್ರಗತಿಪರವಾಗಿ ಸಾಗಿದ್ದರೂ, ಈ 
ಪ್ರಗತಿ-ವಿಕಾಸಕ್ಕೆ ಕಾರಣರಾದ ಭಾಷಾಸೇವಕರ ಜೀವನಕಾರ್ಯಗಳನ್ನು ಕುರಿತ 
ಗ್ರಂಥಗಳು ಕಡಿಮೆ. ಅದರಲ್ಲಿಯೂ ಆಕರ ಸಾಹಿತ್ಯದ ಕೊರತೆ ವಿಶೇಷ. "ಕರ್ನಾಟಕ 
ಕವಿಚರಿತೆ' ಯ ತೃತೀಯ ಸಂಪುಟದಲ್ಲಿ, ಹತ್ತೊಂಬತ್ತ ನೆಯ ಶತಮಾನದ ಕವಿ ಪರಿಚಯ 
ತಕ್ಕಮಟ್ಟಿಗೆ ವಿವರಿಸಲ್ಪಟ್ಟಿವೆ. ಅನಂತರ ಕನ್ನಡದಲ್ಲಿ ಚರಿತ್ರ ಸಂಶೋಧನೆಯ ಕಾರ್ಯ 
ಮುಂದುವರಿದದ್ದು ಹೆಚ್ಚಾ ಗಿ ಪತ್ರಿಕೆಯ ಮುಖಾಂತರವೇ. ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, 
ಪ್ರಬುದ್ಧ ಕರ್ಣಾಟಕ, ಜಯ ಕರ್ಣಾಟಕ, ಶರಣ ಸಾಹಿತ್ಯ, ಕನ್ನಡ ನುಡಿ ಮುಂತಾದ 
ಸಾಸ್ಕಂತಿಕ ಪತ್ರಿಕೆಗಳ ಜೊತೆಯಲ್ಲಿ ಇತರ ಅನೇಕಾನೇಕ ನಿಯತಕಾಲಿಕೆಗಳು, 
ಕರ್ಣಾಟಕದ ವಿವಿಧ ಭಾಗದ ವಾಜ್ಜಯಸೇವಕರ ಜೀವನಕಾರ್ಯವನ್ನು ಕುರಿತ 
ಬರೆಹಗಳನ್ನೂ ಸುದ್ಧಿಸಮಾಚಾರಗಳನ್ನೂ ಪ್ರಕಟಿಸಿ ಅಮೂಲ್ಯ ಕಾರ್ಯ ಮಾಡುತ್ತ ಲಿವೆ. 
ಕನ್ನಡ ಸಾಹಿತ್ಯ ಸಮ್ಮೇಲನ ಬೆಳಗಾವಿ (೧೯೨೯ ) ಕಾರವಾರ (೧೯೩೦) 
ಅಧಿವೇಶನಗಳಲ್ಲಿ ಆಯಾ ಜಿಲ್ಲೆಯ ಸಾಹಿತ್ಯಸೇವಕರನ್ನು ಕುರಿತ ಚಿಕ್ಕಪುಸ್ತಕಗಳು 
ಪ್ರಕಟವಾಗಿವೆ. ಇನ್ನೂ ಸೂತ್ರಬದ್ಧವಾದ, ವಿವರಪೂರ್ಣವಾದ, ದಕ್ಷಿ ಣಕನ್ನ ಡಜಿಲ್ಲೆಯ 
ಸಾಹಿತ್ಯಸೇವಕರ ಪರಿಚಯಾತ್ಮಕಲೇಖನವು ಕಾಸರಗೋಡು (೧೯೪೭) ಅಧಿವೇಶನದಲ್ಲಿ 
ಪ್ರಕಟವಾದ "ತೆಂಕನಾಡಿ'ನಲ್ಲಿ ಪ್ರಸಿದ್ಧವಾಗಿದೆ. ಈ ಲೇಖನದ ಬರೆಹಗಾರರಾದ ಶ್ರೀ. 
ಬಿ.ಎಸ್‌. ಭಟ್ಟ ಮತ್ತು ಶ್ರೀ. ಬಿ.ಎಮ್‌. ಶರ್ಮಾ ಅವರ ಪರಿಶ್ರಮ ಶ್ಲಾಘನೀಯ. 


ಈಗ ಹದಿನಾಲ್ಕು ವರ್ಷಗಳ ಹಿಂದೆ "ಆಧುನಿಕ ಕನ್ನಡ ಗ್ರಂಥಕರ್ತರ ಕೈಪಿಡಿ' 
ಪ್ರಕಟಿಸಬೇಕೆಂಬ ಮೂಲವಿಚಾರ ಹೊರಟಾಗ, ಚರಿತ್ರಕೋಶ ದ ಈಗಿನ ಬೃಹತ್‌ 


ಸ್ವರೂಪದ ಕಲ್ಪನೆ ಇರಲೇ ಇಲ್ಲ. ಸಮಕಾಲೀನ ಲೇಖಕರ ಸಂಕ್ಷಿಪ್ತ ಪರಿಚಯ ಹಾಗೂ 
ಕೃ ತಿನಿರ್ದೇಶವನ್ನೊ ಡಗೊಂಡ 'Whಂ is Who? ಮಾದರಿಯ ಕೈಪಿಡಿ ಒಂದನ್ನು 
ಪ್ರಕಃ ಟಿಸಬೇಕೆಂಬುದು ಆಗಿನ ಯೋಜನೆ. ಅದರಂತೆ ನಾನಾ ಭಾಗದ ಕನ್ನಡ ಲೇಖಕರನ್ನು 
ಪ್ರಾರ್ಥಿಸಿ, ಕೆಲವು ಸಂದರ್ಭಗಳಲ್ಲಿ ಪ್ರತ್ಯಕ್ಷ ಭೆಟ್ಟಿಯಾಗಿ, ಸಾಮಗ್ರಿಯನ್ನು 
ಕಲೆಹಾಕಲಾಯಿತು. ೧೯೪೭ರ ಸುಮಾರಿಗೆ ಮೊತ್ತ ದಲ್ಲಿ ಈ ಸಂಗ್ರ ಹ ೫೦೦ನ್ನು ಮಿಕ್ಕಿ ದರೂ 
ಕನ್ನಡಸಾಹಿತ್ಯದ ವಿಶಾಲಸ್ವ ರೂಪದ ದೃಷ್ಟಿಯಿಂದ ಅದು ಚಿಕ್ಕದೂ ಜಪ ಆಗಿ 
ತೋರಿತು. ಗತಕಾಲದ ಭಾಷಾಸೇವಕರಿಗೆ ಅದರಲ್ಲಿ ಸ್ಥಾನವೇ ಇರಲಿಲ್ಲ . ಈ ಕಾರಣದಿಂದ 
ಮೂಲಯೋಜನೆಯನ್ನು ಪುನರ್ವಿಮರ್ಶಿಸಿ, ಹೊಸಗನ್ನ ಡದ ಆರಂಭಯುಗದಿಂದ, 
ಅಂದರೆ ಸುಮಾರು ಕಿ ಕಶ. ೧೮೫೦ರಿಂದ ಕ್ರಿ.ಶ. ೧೯೫೦ರವರೆಗೆ ಆಗಿಹೋದ ಸಮಗ್ರ 
ಗ್ರಂಥಕರ್ತರನ್ನೊಳಗೊಂಡ "ಚರಿತ್ರಕೋಶ' ವನ್ನು ಬೇರೆ ಬೇರೆ ಸಂಪುಟಗಳಲ್ಲಿ 
ಪ್ರಕಟಿಸಬೇಕೆಂದು ನಿರ್ಧರಿಸಲಾಯಿತು. 


"ಕವಿಚರಿತೆ'ಯ ತೃತೀಯ ಸಂಪುಟದಲ್ಲಿ ಉಕ್ತ ರಾದ “ಇತರ ಕವಿಗಳು ಮತ್ತು 
ಗ್ರಂಥಕರ್ತ'ರಿಂದ ಆರಂಭಿಸಿ, ಕೆ ಕ್ರಿ.ಶ. ೧೯೨೦ರವರೆಗಿನ- ಸುಮಾರು ೭೦ ವರ್ಷಗಳ 
ಅವಧಿಯಲ್ಲಿ ಗ್ರಂಥಕರ್ತರೆಂದು ಪ್ರಸಿದ್ದ ರಾದವರ ಚರಿತ್ರೆ ಈ ಸಂಪುಟದಲ್ಲಿ 
ಸಮಾವೇಶವಾಗಿವೆ. ಈ ಚರಿತ್ರೆಗಳ ಸಂಖ್ಯೆ ೩೪೯. ಇದರಲ್ಲಿ ಬಳಸಿದ ಚಾರಿತ್ರಿಕಸಾಮಗ್ರಿ 
ಒಂದೇ ಕಡೆಯಿಂದ ಬಂದುದಲ್ಲ. ಕನ್ನಡ ಹಾಗೂ ಕನ್ನಡೇತರ ಭಾಷೆಗಳಲ್ಲಿ 
ಪ್ರಕಟವಾದ ಚರಿತ್ರವಾಜ್ಮಯ, ಕಾಲಕಾಲಕ್ಕೆ ನಿಯತಕಾಲಿಕೆಗಳಲ್ಲಿ ಪ್ರಸಿದ್ಧವಾದ 
ಪರಿಚಯಾತ್ಮಕ ವೃತ್ತಾಂತ, ಲೇಖನಗಳು, ಮುನ್ನುಡಿ ಅಥವಾ ಗ್ರಂಥಾರಂಭದಲ್ಲಿ ಬಂದ 
ಇತರ ಚರಿತ್ರಾತ್ಮಕ ಉಲ್ಲೇಖ, ಗ್ರಂಥಕರ್ತರ ಆಪ್ರೇಷ್ಟರಿಂದ ಪಡೆದುಕೊಂಡ 
ಬರೆಹಗಳು, ಸಾರ್ವಜನಿಕ ಸಂಸ್ಥೆಗಳು ಹೊರಡಿಸಿದ ವರದಿ-ಸ್ಮಾರಕ ಪ್ರಕಟನೆಗಳು- 
ಇವೇ ಮೊದಲಾದ ಆಧಾರಗಳಿಂದ ಈ ಸಾಹಿತ್ಯವನ್ನು ಸಂಗ್ರಹಿಸಲಾಗಿದೆ. ಬೇರೆ ಬೇರೆ 
ಸ್ಥಳಗಳಲ್ಲಿ ಸಂಚರಿಸಿ ಹಲವಾರು ಪ್ರಮುಖ ಸಾರ್ವಜನಿಕ ಹಾಗೂ ಶೈಕ್ಷಣಿಕ 
ಗ್ರಂಥಭಂಡಾರಗಳಿಂದ ಮಾತ್ರವಲ್ಲದೆ ಹಿರಿಯ ಸಾಹಿತಿಗಳನ್ನು ಪ್ರತ್ಯಕ್ಷವಾಗಿ ಕಂಡು 
ಸಮಾಕಾಲೀನ ಲೇಖಕರ ಜೀವನವೃತ್ತಾಂತಗಳನ್ನು ಕಲೆಹಾಕಲಾಗಿದೆ. ಚರಿತ್ರಕೋಶ ಕ್ಕೆ 
ಸಂಬಂಧಿಸಿದ ಪತ್ರವ್ಯವಹಾರದ ಸಂಖ್ಯೆ ಮೂರು ಸಾವಿರಕ್ಕೂ ಮಿಕ್ಕಿದೆ. ಹೀಗೆ ವಿವಿಧ 
ರೀತಿಯಿಂದ ಸಂಗ್ರಹಿಸಿದ, ಪ್ರಮಾಣದಲ್ಲಿಯೂ ಸ್ವರೂಪ ದಲ್ಲಿಯೂ ವಿವಿಧ 
ಮಾದರಿಯದಾಗಿದ್ದ "ಸಾಮಗ್ರಿ ಯನ್ನು ಕೊ ್ರೀಢೀಕರಿಸಿ, ಏಕರೂಪ ವಾಗಿ ಚರಿತ್ರೆ ಗಳನ್ನು 
ರಚಿಸಲಾಗಿದೆ. ಆದರೆ ವ್ಯಕ್ತ- ಸಮಾಜ 'ಜೀವನದ ಚರಿತ್ರೆ ಕಾಲಪ್ರ ಮಹಡೂಂದಿಗೆ 
ತ್ರ _ರಿತಗತಿಯಲ್ಲಿ ಸಾಗಿದಾಗ ಅದನ್ನು ಹಿಡಿದಿಡುವ ಪ್ರ ಯತ್ನ ಯಾವಾಗಲೂ 
ತಿಪೂರ್ಣ ವೇ. "ಚರಿತ್ರೆ ಯ ಗ್ರಂಥ, ಅದರಲ್ಲಿ ಯೂ ನೂರಾರು “ವ್ಯಕ್ತಿ ಗಳನ್ನು ಕುರಿತಾದ, 
ಮುಕ್ಕಾಲು ಶತಮಾನದ ಸ ಸಾಹಿತ್ಯಕ ಚಟುವಟಿಕೆಗಳಿಗೆ ಸಂಬಂದಿಸಿದ ಚರಿತ್ರ ಕೋಶ 
ಪರಿಪೂರ್ಣವಾಗಿದೆ ಎನ್ನುವುದು ಧಾರ್ಷ್ಟದ ಮಾತು. ದೇಶವಿದೇಶದ ಆಕರಸಾಹಿತ್ಯಕ್ಕೂ 
ಈ ಮಾತು ಅನ್ವಯಿಸುವುದು. ಇತಿಹಾಸದ ಬಗ್ಗೆ ಇರುವ ತಾತ್ಪಾರಭಾವನೆ, ಸುಸಜ್ಜಿತ 


೫1 


ಗ್ರಂಥ ಭಂಡಾರಗಳ ಕೊರತೆ ನಮ್ಮ ಕಾರ್ಯದಲ್ಲಿಯ- ವಿಶೇಷ ಆತಂಕಗಳು. 
ಕಾವ್ಯಕೃತಿಯ ತರ-ತಮ ಹಂತಗಳು ಮಾತ್ರವಲ್ಲ, ಅವರವರ ಲೌಕಿಕ ಸ್ಥಾನಮಾನಗಳು 
ಕೂಡ ಲೇಖಕರನ್ನು ಬೆಳಕಿಗೆ ತರಲು ಬಹುಮಟ್ಟಿಗೆ ಕಾರಣವಾಗುತ್ತವೆ. ಅಂಥ 
ಪ್ರತಿಶಕ್ತಿಗಳಿಗೆ ಬಲಿಯಾದ ಅಸಂಖ್ಯ ಕನ್ನಡನುಡಿಭಕ್ತರು ಕಾಲಗರ್ಭದಲ್ಲಿ ಮರೆ 
ಯಾಗಿದ್ದಾರೆ. ಆದರೂ ನವಕರ್ಣಾಟಕದ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ 
ಪುರೋಭಿವೃದ್ಧಿಗಾಗಿ ಶ್ರಮಿಸಿದ, ಕನ್ನಡವನ್ನುದ್ಧರಿಸಿದ ಪುಣ್ಯಪುರುಷ ರ ಚರಿತ್ರೆಗಳೆಲ್ಲ 
ಸಾಮಾನ್ಯವಾಗಿ ಈ ಸಂಪುಟದಲ್ಲಿ ಬಂದಿವೆ. ಈ ಕಾಲಾವಧಿಯ ಕನ್ನಡಿಗನ ಬೌದ್ಧಿ ಕ ಪ್ರಗತಿ, 
ಕಲಾಜೀವನದಲ್ಲಿ ಸಾಧಿಸಿದ ವಿವಿಧ ಪ್ರಯೋಗ, ಸಾಮಾಜಿಕ ಹಿತ ಸಂವರ್ಧನೆಗಾಗಿ ಕೈಕೊಂಡ 
ಬೇರೆ ಬೇರೆ ಸಾಮೂಹಿಕ ಪ್ರಯತ್ನ- ಇವುಗಳ ಪ್ರತಿಬಿಂಬ ಅಂದಿನ ಸಾಹಿತ್ಯಕೃತಿಗಳಲ್ಲಿ 
ಅಭಿವ್ಯಕ್ತವಾಗಿದೆ. ಕನ್ನಡಿಗನು ಕಳೆದ ಶತಮಾನದ ಸಾರಸ್ವತಜೀವನದಲ್ಲಿ ಸಾಧಿಸಿದ 
ಮಹಾಕಾರ್ಯದ ಒಂದು ಅಲ್ಪಚಿತ್ರ ಈ "ಚರಿತ್ರಕೋಶ'ದಲ್ಲಿ ಮೂಡಿದೆ. 


ಈ ಸಂಪುಟದ ಕಾಲಖಂಡವು (ಕ್ರಿ.ಶ. ೧೮೫೦-೧೯೨೦) ಕೇವಲ ಸ್ಥೂಲ ವಿಭಜನೆ. 
ಇದಕ್ಕೆ ಅಪವಾದವೆನಿಸುವ ಕೆಲವು ದೃಷ್ಟಾಂತಗಳೂ ಇವೆ. ಆ ಕಾಲಾವಧಿಯನಂತರ 
ಆಗಿಜೋದ ದಿವಂಗತ ಭಾಷಾಸೇವಕರ ಚರಿತ್ರೆ ಗಳೂ (ಕೆಲವು ಮಾತ್ರ) ಇಲ್ಲಿ ಬಂದಿವೆ. 
ಕೈ ಲಾಸಂ, ಪಂಡಿತ ತಾರಾನಾಥ, ಚನ್ನ ಮಲ್ಲಪ್ಪ ಹಲಸಂಗಿ ಮೊದಲಾದವರ ಚರಿತ್ರೆ ಗಳು 
ಈ ಕಾರಣದಿಂದ ಬರಬೇಕಾಗಿದ್ದರೂ, ದ್ವಿತೀಯ ಸಂಪುಟದಲ್ಲಿ ಅವನ್ನು ಸಮಾವೇಶ 
ಮಾಡಲಾಗುವುದು. ಇಂದಿನ ಹಲವು ಪ ಕ್ರಿ ಮುಖ ಲೇಖಕರ ಸಾಹಿತ್ಯಿಕ ಜೀವನ ೧೯೨೦ರ 
ಮುನ್ನವೇ ಪ್ರಾರಂಭವಾಗಿದ್ದರೂ, ಕನ್ನಡಸಾಹಿತ್ಯಚರಿತ್ರೆ ಯ ಹೊಸಯುಗದ 
ಅಧ್ವರ್ಯರಾದ ಅಂಥವರ ಚರಿತ್ರೆಗಳು ದ್ವಿತೀಯ ಸಂಪುಟಕ್ಕಾಗಿ ಮೀಸಲಾಗಿವೆ. 


ಕೋಶ, ಗ್ರಂಥವರ್ಣನ, ಪರಿಶಿಷ್ಟ ಎಂಬ ಮೂರು ಭಾಗಗಳನ್ನು ಈ ಸಂಪುಟ 
ಒಳಗೊಂಡಿದೆ. ಕೋಶವಿಭಾಗದಲ್ಲಿ ಅಕ್ಷ ರಾನುಕ್ರಮವಾಗಿ ನಾಮ, (ಪಿತೃನಾಮ), 
ಕುಲನಾಮ, ಕಾಲ, ಸ್ಥಳ, ಶಿಕ್ಷಣ, ಉದ್ಯೋಗ, ಸಾರ್ವಜನಿಕ ಕಾರ್ಯ ಮುಂತಾದ 
ಸಂಗತಿಯನ್ನೊ ಡಗೊಂಡ ಚರಿತ್ರೆ, 'ಅನಂತರ ಅವರವರ ಕೃತಿಗಳು ನಿರೂಪಿಸಲ್ಪಟ್ಟಿವೆ. 
ಕಾಲವು ನಿಶ್ಚಿತವಾಗಿ ಗೊತ್ತಾ ಗದೆ ಕಡೆಗೆ ಊಹೆಯಿಂದ ಕೊಡಲಾಗಿದೆ; 'ಹಲವು 
ಪ್ರಶ್ನಾರ್ಥಕ "ಚಿಹ್ನೆ ಗಳೂ ಇವೆ. ಕೃತಿಗಳನ್ನು ಕುರಿತು ಹೇಳುವಾಗ, ಸ್ವತಂತ್ರ, ಪ್ರಕಟಿತ, 
ಪರಿಷತ, ಕನ್ನ ಡೇತರ ಎಂದು ಬೇರೆಬೇರೆಯಾಗಿ ವಿವರಿಸಿ, ಸೂಚಿತಾಕ್ಷರದಿಂದ ಗ್ರಂಥ 
ವಿಷಯವನ್ನು. ಪ್ರಕಟನೆಯ ವರ್ಷ, ಆವೃತ್ತಿ (ರೋಮನ್‌ ಅಂಕಿಯಲ್ಲಿ) ಯೊಂದಿಗೆ 
ಉಲ್ಲೇಖಿಸಲಾಗಿದೆ. ತಾಂತ್ರಿಕ ಅಂಶಗಳನ್ನು ಎತ್ತ ದೆ, ವರ್ಗೀಕರಣದ 
ಮುಖ್ಯಭಾಗಗಳನ್ನನುಸ ಸರಿಸಿ ಗ್ರಂಥದ ಎಷ ಯವಿಭಜನೆ ಮಾಡಲಾಗಿದೆ. ಪ್ರಕಟನೆಯ 
ವರ್ಷ ಮತ್ತು ಗ್ರಂಥವಿಷ ಷಯವನ್ನು ಎಲ್ಲ ಪುಸ್ತಕಗಳಿಗೂ ಸೂಚಿಸುವುದು 
ಅನುಕೂಲಿಸಲಿಲ್ಲ. ಕೇಪು ಕಡೆಗೆ ಗ್ರಂಥನಾಮಗಳೂ ಸಂಕ್ಟೇಪಗೊಂಡಿವೆ. ೧೨೪ನೆಯ 
ಪುಟದಲ್ಲಿ "ಜಾರ್ಜ್‌ ವಾಶಿಂಗ್ಟನ್‌ ಚರಿತ್ರೆ' ಮತ್ತು ೧೨೮ನೆಯ ಪುಟದಲ್ಲಿ "ಬಾಲ 
ಭಾರತ' ಎಂಬ ಉಲ್ಲೇಖದ ದ್ವಿರುಕ್ತಿಯಾಗಿದೆ. 


xn 


ಸಾರಸ್ವತ ಮಹಾಪ್ರಪಂಚದ ಸಮಗ್ರದರ್ಶನವು "ಗ ಸಂಥಸೂಚಿ' ಯ ಮುಖಾಂತರ 
ಮಾತ್ರ ಸಾಧ್ಯ. ಮುದ್ರ 'ಇಕಲೆ ಪ ಶ್ರಚಾರದಲ್ಲಿ ಬಂದಂದಿನಿಂದ ಕನ್ನ ಡದಲ್ಲಿ ಪ್ರಕಟವಾದ 
ಎಲ್ಲ ಗ ೦ಥಗಳ ಸೂಚಿ- ನಾಮಾವಲಿ ಸಿದ್ಧವಾಗುವ ಕಾಲವನ್ನು ತಾ 
ನಿರೀಕ್ಷಿ ನಬೇಕಾಗಿದೆ. ಹಳೆಯ ಗ್ರಂಥಗಳ ನಾಮಾವಲಿ ಕೆಲವು ಕಡೆಗೆ ಸಿಕ್ಕುತ್ತ ವೆ. ಬಿ 
ವಸ್ತು ಸಂಗ್ರ ಹಾಲಯ (ಲಂಡನ್‌) ಡಾ. L.D. Barnett, MA, Lit ಮ 
ಪ ಕಡಿಸಿದ ‘A Catalogue of the Kannada, Badaga and Kurg Books in 
the Library of the British Museum (1910) ಎಂಬ ಪ ್ರಕಟನೆಯನ್ನು 
ನೋಡುವುದು ಮಾತ್ರ ನಮಗೆ ಸಾಧ್ಯವಾಗಿದೆ. ನಾಡಿನಾದ್ಯಂತ ತಿರುಗಾಡಿ. ಎಲ್ಲ ಹಳೆಯ 

ಗ್ರಂಥಗಳ ನಾಮಾವಲಿ ರಚಿಸುವುದು ಅತ್ಯಗತ್ಯದ ಕಾರ್ಯ. ಗಂಥಸಂಪತ್ತಿನ ನಾಶ 
ನಾಡಿಗೆ ಕೇಡು. 


ಈ ಸಂಪುಟದ ಗ್ರಂಥವರ್ಣನ ಭಾಗದಲ್ಲಿ, ೫೨೨ ಪುಸ್ತಕಗಳ ಗ್ರಂಥಸೂಚಿ ಇದೆ. 
೭೦ ವರ್ಷದ ಕನ್ನಡಗ್ರಂಥನಿರ್ಮಿತಿಯ ಮಾನದಿಂದ ಈ ಸಂಖ್ಯೆ ಚಿಕ್ಕದು; ಆದರೂ 
೭೪ ಪುಟವಾಗಿದೆ. ವಿಸ್ತಾರಭಯದಿಂದಲೂ, ಗ್ರಂಥಸೂಚಿ ಈ ಚರಿತ್ರಕೋಶಕ್ಕೆ 
ಆನುಷಂಗಿಕ ವಾದುದರಿಂದಲೂ, ನಮ್ಮ ಸಂಗ್ರಹದಲ್ಲಿಯ ಎಲ್ಲ ಸಾಮಗ್ರಿಯನ್ನು ಇಲ್ಲಿ 
ಕೊಡಲಾಗಿಲ್ಲ. ಕನ್ನಡ ಗ್ರಂಥಸೂಚಿಯ ಕೆಲಸವನ್ನು ಉತ್ಸಾಹದಿಂದ ಕೈಕೊಂಡಿರುವ 
ಧಾರವಾಡದ. ಗೆಳೆಯ ಶಿ ಶ್ರೀ. ಶ್ರೀನಿವಾಸ ಹಾವನೂರರ. ಪ್ರಯತ್ನ ಸ್ವಾಗತಾರ್ಹ. ದಿಲ್ಲಿಯ 
"ಸಾಹಿತ್ಯ ಅಕೆಡೆಮಿ' ಆಶ! ಶ್ರಯದಲ್ಲಿ ದೇಶಭಾಷಾಗ್ರಂಥಸೂಚಿ ಸಿದ್ಧವಾಗುತ್ತಲಿದ್ದು, 
ಶೀಘ್ರವಾಗಿ ಪ್ರಕಟವಾಗಲಿದೆ. 


ಚಾರತ್ರಿಕ ಅಂಶವೇನೂ ತಿಳಿಯದ ಲೇಖಕರ ನಾಮ-ಕೃತಿಗಳ ಪಟ್ಟಿಯೊಂದನ್ನು 
ಪರಿಶಿಷ್ಟ' ವಿಭಾಗದಲ್ಲಿ ಪ್ರಕಟಿಸಲಾಗಿದೆ. 


ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ, ವ್ಯಕ್ತಿಯ ಅಥವಾ ಕಾರ್ಯದ ಮೇಲಿನ 
ಅಭಿಮಾನದಿಂದ ಕರ್ನಾಟಕದ ನಾನಾ ಭಾಗದ ಸಾಹಿತ್ಯಪ್ರೆ ಮಿಗಳು ತಮ್ಮ ಪರಿಚಯದ 
ಜೀವನವೃತ್ತಗಳನ್ನು ಕಳುಹಿಸಿ ಸಹಕರಿಸಿದ್ದಾರೆ. ಈ ರೀತಿಯಾಗಿ ದೊರೆತ ಕೆಲವು 
ಚರಿತ್ರೆ ಗಳು” ಅಪೂರ್ವವೂ ಎಸ್ಸೃತವೂ “ಆಗಿವೆ. ಆದರೆ ವ್ಯಕ್ತಿಯ ಶಿಕ್ಷಣ, 
ಉದ್ಯೋಗ-ವ್ಯವಸಾಯ, ಸಾರ್ವಜನಿಕಕಾರ್ಯ ಹಾಗೂ ಸಾಹಿತ್ಯಕ್ಕತಿಗಳು- ಪ 
ವಿಧವಾದ ಒಂದು ಚೌಕಟ್ಟಿ ನಲ್ಲಿ ಪ್ರತಿಯೊಂದು ಚರಿತ್ರೆ ಯನ್ನು ನಿಲ್ಲಿ ಸಚೆೇಕಾದುದರಿಂದ 
ಕೋಶದಲ್ಲಿಯ ಬರೆಹ ಲೆನಿವಾರ್ಯವಾಗಿ ಸಂಕ್ಷೆ ಪಗೊಂಡಿವೆ. ಸಾಮಗ್ರಿ ವಿಪುಲವಾಗಿ 
ದೊರೆತ ಹಲವು ಪ್ರ ಸಂಗಗಳಲ್ಲಿ ಕೂಡ ಚರಿತ್ರ ಕೋಶಕ್ಕೆ ಅವಶ್ಯಕವಾದುದನ್ನು ಮಾತ್ರ 
ಸ್ವೀಕರಿಸಿ, ಮಿಕ್ಕಿದ್ದನ್ನು ಬಿಟ್ಟುಕೊಡಬೇಕಾಯಿತು. ಈ ಕಾರಣಕ್ಕಾಗಿ ಸಂಬಂಧಪಟ 
ಮಹನೀಯರು ನಮ್ಮನ್ನು ಕ್ಲಮಿಸಬೇಕಾಗಿ ಕೋರುತ್ತೆ "ವೆ. ಶ್ರೀಗಳಾದ ಮಂಜೇಶ್ವರ 
ಗೋವಿಂದ ಪೆ ಪ್ಪ ಹಾಗೂ ಅಲೂರ ವೆಂಕಟರಾವ್‌, ಧಾರವಾಡ, ಅವರು ಆಯಾ ಭಾಗದ, 
ರ ತಲೆಮಾರಿನ ಕೆಲವು ಸಾಹಿತ್ಕಿಕರ ಪರಿಚಯ ಒದಗಿಸಿಕೊಟ್ಟು ನಮ್ಮ 
ರ್ಯವನ್ನು ಆಶೀರ್ವದಿಸಿದ್ದಾ ರೆ. ಸ್ನ ಹಿತರಾದ ಶ್ರೀಗಳಾದ ಎಂ.ಎಸ್‌. ಸುಬ್ಬ ರಾವ್‌. 


೫111 


ನಾಪೋಕ್ಲು (ಕೊಡಗು), ಆ.ನ. ಶ್ರೀನಿವಾಸ ಅಯ್ಯಂಗಾರ್‌, ಬೆಂಗಳೂರು, ಕೆ.ಆರ್‌. 
ಲಕ್ಷ್ಮೀಕಾಂತಯ್ಯ, ದಾವಣಗೆರೆ, ಡಿ. ಹೊಳ್ಳ, ಕುಂದಾಪುರ- ಅವರ ಸಹಾಯವನ್ನು 
ಕೃತಜ್ಞತೆಯಿಂದ ನೆನೆಯುತ್ತೇವೆ. ಕನ್ನಡ ಕವಿಚರಿತ್ರಶೋಧನೆಯಲ್ಲಿ ಆಸ್ಥಾನವಿದ್ವಾನ್‌ 
ಶ್ರೀ ಬಿ. ಶಿವಮೂರ್ತಿಶಾಸ್ತ್ರಿಗಳು ಸಾಧಿಸಿದ ಕಾರ್ಯದ .. ಯಣಭಾರವನ್ನು 
ಅಂತಃಕರಣಪೂರ್ವಕವಾಗಿ ಸ್ಮರಿಸುತ್ತೇವೆ. ಅದರಂತೆ ದಿ॥ ದ.ಕೃ. ಭಾರದ್ವಾಜರು 
"ಚರಿತ್ರಕೋಶ'ದ ಬಗ್ಗೆ ತಳೆದ ಆತ್ಮೀಯ ಭಾವನೆಯನ್ನು ನಾವು ಮರೆಯುವಂತಿಲ್ಲ. 


ಈ ಸಂಪುಟದಲ್ಲಿ ಅನಿವಾರ್ಯವಾಗಿ ಕೆಲವು ನ್ಯೂನತೆ ಉಳಿದಿವೆ. ಮುಖ್ಯವಾಗಿ, 
ಪರಿಶಿಷ್ಟ ಭಾಗದಲ್ಲಿಯ ಹಾಗೂ ಇನ್ನಿ ತರ ಗ್ರಂಥಕರ್ತರ ಚರಿತ್ರೆಗಳನ್ನು ತಿಳಿದುಕೊಳ್ಳಲು 
ನಾವು ಮಾಡಿದ ಪ್ರಯತ್ನ ಯಶಸ್ವಿಯಾಗಲಿಲ್ಲ. ನಮ್ಮ ಬಿನ್ನಹಗಳಿಗೆ ಹಲವು 
ಮಹನೀಯರಿಂದ ಸಕಾಲಿಕ ಉತ್ತರ ದೊರೆಯದ್ದರಿಂದ-ಕೋಶ ವಿಭಾಗದ ಕೆಲವು 
ಚರಿತ್ರೆಗಳಲ್ಲಿ, ಲಭ್ಯವಾದ ಚುಟುಕು ಸಮಾಚಾರವನ್ನು ಮಾತ್ರಕೊಟ್ಟು ಮುಗಿಸ 
ಬೇಕಾಯಿತು. ಅಲ್ಲದೆ ಈ ಗ್ರಂಥದ ರಚನೆ ಹಾಗೂ ಪ್ರಕಾಶನದ ಮಧ್ಯದ ಅವಧಿ 
ಮೂರು ವರ್ಷಕ್ಕೂ ಮಿಕ್ಕಿದೆ. ಹಾಗೂ ಮುದ್ರಣಸಮಯದಲ್ಲಿ ಲೇಖಕನು 
ಹೊರನಾಡಿನಲ್ಲಿ ನೂರಾರು ಮೈಲಿ ದೂರ ಅಲೆದಾಡಬೇಕಾದ ಪ್ರಸಂಗ ಬೇರೆ. 
ಪ್ರಕಾಶಕರು ಎಷ್ಟೇ ದಕ್ಷತೆಯಿಂದ ನೋಡಿಕೊಂಡರೂ ಹಲವು ಮುದ್ರಣ ದೋಷ 
ಉಳಿದಿವೆ. ೨೬ನೆಯ ಪುಟದಲ್ಲಿ "ದೇವೀಮಹಾತ್ವೈ ಸಪ್ತಶತಿ' ಎಂಬುದಾಗಿಯೂ 
೫೯ನೆಯ ಪುಟದಲ್ಲಿ "ನಭಾ' ಎಂಬುದಾಗಿಯೂ ಓದಿಕೊಳ್ಳಬೇಕು. ಉಳಿದ ಕೆಲವು 
ಚಿಕ್ಕಪುಟ್ಟ ಸ್ಟಾಲಿತ್ಯಗಳನ್ನೂ ಅಲ್ಪವಿರಾಮದ ದೋಷಗಳನ್ನೂ ವಾಚಕರು 
ಸಹಾನುಭೂತಿಯಿಂದ ಕಾಣಬೇಕಾಗಿ ಬಿನ್ನಹ. 


"ಚರಿತ್ರಕೋಶ'ದ ಪ್ರಕಟನೆಯ ವೆಚ್ಚ ನಮ್ಮ ಅಳವು ಮೀರದ ವಿಷಯವಾಗಿತ್ತು. 
ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯದ 
ಅಧಿಕಾರಿಗಳು ಪ್ರಕಟನೆಯ ಸಹಾಯಾರ್ಥವಾಗಿ ೫೦೦ ರೂಪಾಯಿಗಳ ಸಹಾಯ 
ಧನವನ್ನು ಮಂಜೂರು ಮಾಡಿದರು. ಈ ಮೊತ್ತವು ವೆಚ್ಚದ ಅಂದಾಜಿನ ಅಲ್ಟಾಂಶ 
ವಾಗಿದ್ದರೂ, ಅದು ಕನ್ನಡವಿದ್ಯಾಧಿದೇವತೆಯ ವರಪ್ರಸಾದವಾಗಿ, ಪ್ರಕಾಶನ ಕಾರ್ಯಕ್ಕೆ 
ನಾಂದಿಯನ್ನಿಟ್ಟಿತು. ಇನ್ನೂ ಬೇಕಾದ ಧನಸಹಾಯಕ್ಕಾಗಿ ಅನೇಕ ವ್ಯಕ್ತಿ-ಸಂಸ್ಥೆ 
-ಸರಕಾರಗಳನ್ನು ಪ್ರಾರ್ಥಿಸಿಕೊಂಡೆವು. ೧೯೫೬ರಲ್ಲಿ ದೆಹಲಿಯ ಸಾಹಿತ್ಯ ಅಕೆಡಮಿಯ 
ಕಾರ್ಯಕಾರಿಮಂಡಲದವರು ೧೦೦೦ ರೂಪಾಯಿಗಳನ್ನು ಮಂಜೂರು ಮಾಡಿ ನಮ್ಮ 
ಕಾರ್ಯಕ್ಕೆ ಹೆಚ್ಚಿನ ಸಾಮರ್ಥ್ಯವನ್ನೊದಗಿಸಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ 
ಸಾಹಿತ್ಯ ಅಕೆಡಮಿಯ ಅಧಿಕಾರಿಗಳಿಗೆ ಅವರು ಮಾಡಿದ ಧನಸಹಾಯಕ್ಕಾಗಿ ನಾವು 
ಅತ್ಯಂತ ಯಣಿಯಾಗಿದ್ದೇವೆ. 


"ಚರಿತ್ರಕೋಶ'ದ ಕಾರ್ಯರಂಗ ಎಸ್ತರಿಸಿದಂತೆ ಅದಕ್ಕೆ ಒಂದು ಸಾಂಘಿಕ ರೂಪ 
ಕೊಡುವುದು ಅವಶ್ಯವೆಂದು ತೋರಿ, ೧೯೪೮ರಲ್ಲಿ "ಗ್ರಂಥಕರ್ತರ ಕೈಪಿಡಿ 


XIV 


ಮಂಡಲ'ವನ್ನು ಸ್ಥಾಪಿಸಲಾಯಿತು. ಆರಂಭದಿಂದಲೂ ಚರಿತ್ರಕೋಶ ವನ್ನು ಪೋಷಿಸಿದ 
ಶ್ರೀ ಎಚ್‌.ಎಸ್‌. ಪಾಟೀಲ (ದೆಹಲಿ), ಅವರು ಮಂಡಲದ ಅಧ್ಯಕ್ಷರು. ಶ್ರೀಗಳಾದ 
ಎಂ. ಮರಿಯಪ್ಪ ಭಟ್ಟ (ಮದ್ರಾಸ್‌), ರಂ. ಶ್ರೀ. ಮುಗಳಿ (ಸಾಂಗಲಿ), ತೀ.ನಂ. 
ಶ್ರೀಕಂಠಯ್ಯ (ಮೈಸೂರು), ಈ ಮಹನೀಯರನ್ನೊಳಗೊಂಡ ವಿದ್ವನ್ಮಂಡಲ 
ಮರುವರ್ಷ ರಚಿತವಾಯಿತು. 


ಹೊರನಾಡ ಕನ್ನಡಿಗರ ಸಂಘಟನೆಗಾಗಿ ಅವಿಶ್ರಾಂತ ಶ್ರಮಿಸುತ್ತಿರುವ ಶ್ರೀ ಪಾಟೀಲ 
ಅವರ ಪೋತ್ರಾಹ “ಹಾಗೂ ಒತ್ತಾ ಯವೇ ಈ ಕೆಲಸಕ್ಕೆ ನಮ್ಮನ್ನು ಪ್ರೇರಿಸಿತು. ಆ 
ಮೊದಲು ಅಂಥದೇ ಒಂದು ಕನ್ನ "ಡದ ವಾತಾವರಣವನ್ನು ನಿರ್ಮಿಸಿದ '೫ಳಗಾವಿಯು 
ಶ್ರೀಗಳಾದ ಜೋಶಿ ಕೃಷ್ಣರಾವ್‌, ನರಸಿಂಗರಾವ್‌, ಅರವಿಂದರಾವ್‌ ಈ ಬಂಧುತ್ರಯರು 
ಪರೋಕ್ಷ-ಪ್ರತ್ಯಕ್ಷವಾಗಿ "ಚರಿತ್ರಕೋಶ'ಕ್ಕೆ' ಸಹಾಯ ಮಾಡಿದರು. ಶ್ರೀ ರಂ. ಶ್ರೀ. 
ಮುಗಳಿಯವರು ಈ ಕಾರ್ಯದಲ್ಲಿ ಕೈಹಿಡಿದು ಮುನ್ನಡೆಸಿದರು. ಶ್ರೀ ಆರ್‌.ಎನ್‌.ಹಬ್ಬು 
ಅವರು ಪ್ರಕಾಶನದ ಬಹುದೊಡ್ಡ ಭಾರವನ್ನು ಹೊತ್ತು "ಚರಿತ್ರಕೋಶ'ಕ್ಕೆ ಜೀವದಾನ 
ಮಾಡಿದರು. ಇವರೆಲ್ಲರ ಉಪಕಾರ ಅನನ್ಯವಾಗಿದೆ. 


ಇದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ಕರ್ನಾಟಕ ವಿದ್ಯಾವರ್ಧಕ 
ಸಂಘ, ಧಾರವಾಡ ಹಾಗೂ ಮತ್ತಿತರ ಗ್ರಂಥಭಂಡಾರಗಳ ಕಾರ್ಯಕರ್ತರು ವಿವಿಧ 
ರೀತಿಯಲ್ಲಿ ಸಹಾಯ ಒದಗಿಸಿದ್ದಾರೆ. ಅವರೆಲ್ಲರಿಗೆ ಕೃತಜ್ಞರಾಗಿದ್ದೇವೆ. 


ಚರಿತ್ರಕೋಶವನ್ನು ಬೇರೆ ಬೇರೆ ಮಟ್ಟದಲ್ಲಿ ನಾಲ್ಕು ಸಲ ಪ್ರತಿಮಾಡಬೇಕಾಯಿತು. 
ಆ ಕಾರ್ಯದಲ್ಲಿ ಶ್ರೀಗಳಾದ ವಸಂತ ಕಟ್ಟಿ, ಟಿ.ಎಸ್‌. ಜೋಶಿ, ಚಿ॥॥ ನರಸಿಂಹ ಸಾಂಗಲಿ 
ಅವರು ನೆರವಾದರು. ಸೂಚಿ ತಯಾರಿಸುವಾಗ ಶ್ರೀಗಳಾದ ನಾಗರಾಜರಾವ್‌, ಹೊಸೂರ 
ರಾಮಾಚಾರ್‌, ಹಾಗೂ ಚಿ ರಾಘವೇಂದ್ರ ಸಾಂಗಲಿ ಅವರು ಉತ್ಪಾಹದಿಂದ 
ಶ್ರಮಿಸಿದರು. 


"ಕೋಶ'ದ ಬಳಗ ಕರ್ನಾಟಕದಲ್ಲೆಲ್ಲ ಹರಡಿದೆ. ಸಲಹೆ-ಸೂಚನೆಗಳಿಂದ, 
ಸಾಹಿತ್ಯ-ಸಾಮಗ್ರಿ ಯಿಂದ ಚರಿತ್ರಕೋಶದ ಯಶಸ್ಸಿಗೆ ಕಾರಣರಾದ ಈ ಬಳಗಕ್ಕೆಲ್ಲ 
ಅಭಿವಂದನೆಗಳು. 


ಕರ್ನೂಲ (ಆಂಧ್ರಪ್ರದೇಶ) ವೆಂಕಟೇಶ ಸಾಂಗಲಿ 
೨೧-೧೨-೧೮೫೯ 


ವರ್ಗೀಕರಣ 


ಮುಖ್ಯ ವಿಭಾಗಗಳು 
ಕ. - ಜ್ಞಾನ ಈ - ಇತರ ಪ್ರಭೇದಗಳು 
ಖ - ಗಣಿತ ಉ - ಭಾಷಣ, ಪತ್ರಲೇಖನ 
ಗೆ - ಭೌತಶಾಸ್ತ್ರ ಊ - ಶಿಶುಸಾಹಿತ್ಯ 
ಘ - ವಾಸ್ತುಶಿಲ್ಪ ದ - ಭಾಷಾಶಾಸ್ತ್ರ 
ಚ. - ರಸಾಯನಶಾಸ್ತ್ರ ಧ - ಧರ್ಮ 
ಛ - ಔದ್ಯಮಿಕ ಜ್ಞಾನ: ನ - ತತ್ವಶಾಸ್ತ್ರ 
ಜ - ಪ್ರಕೃತಿ ಜ್ಞಾನ ಪ ಅಧ್ಯಾತ್ಮ ಯಕ್ಷ ವಿದ್ಯೆ 
ರು  - ಭೂಗರ್ಭಶಾಸ್ತ್ರ ಪಾ - ಶರಣ 
ಟ - ವನಸ್ಪತಿಶಾಸ್ತ್ರ ಪಿ - ದಾಸ 
ಠ ಕೃಷಿಶಾಸ್ತ್ರ ಪೀ - ಇತರ 
ಡ - ಪ್ರಾಣಿಶಾಸ್ತ್ರ ಫ ೬ ಮಾನಸಶಾಸ್ತ್ರ 
ಥ - ವೈದ್ಯಶಾಸ್ತ್ರ ಬ. ಸ ಶಿಕ್ಷಣ 
ಣ - ಉಪಯುಕ್ತ ಕಲೆ, ಭ - ಭೂಗೋಲ 
ಶ್ರಮಪರಿಹಾರ ಮ - ಇತಿಹಾಸ 
ತ - ಲಲಿತಕಲೆ ಯ - ರಾಜ್ಯಶಾಸ್ತ್ರ 
ಅ 
ಥ - ಸಾಹಿತ್ಯ ರ ದ ಅರ್ಥಶಾಸ್ತ್ರ 
ಅ - ಕಾವ್ಯ ಲ - ಸಮಾಜಶಾಸ 
ಆ 
ಆ  - ನಾಟಕ ವ ೧ - ಶಾಸನ 
ಇ - ಕತೆ-ಕಾದಂಬರಿ _ 
ಉಪ ವಿಭಾಗಗಳು 
ಅ - ಗ್ರಂಥವರ್ಣನಶಾಸ್ತ್ರ ಉ - ಸಾಧನೋಪಕರಣಗಳು 
ಆ ಆ ಔದ್ಯೋಗಿಕ ಊ ನ ನಕಾಶ, ಪಟ 
ಇ - ಪ್ರಯೋಗಶಾಲೆ ಇ. 
ಘು - ಪ್ರದರ್ಶನ, ಯ - ರೇಖಾಚಿತ್ರ ಇ. 


೩ ಸ 
ವಸ್ತುಸಂಗ್ರಹಾಲಯ ಯೂ ಸ 


ಎದಿ 


XVI 


ಎ ಸ್ಮಾರಕ ಗ್ರಂಥ, ಸಂಪುಟ, ಅಃ ಸರಕಾರೀ ಪ್ರಕಟನೆಗಳು 
ಪ್ರಕಟನೆ ಕ ಸಂಖ್ಯಾಶಾಸ್ತ್ರ 

ಏ ಕೋಶ ಖ ಆಯೋಗ, ಸಂತಿ 

೧೮ ಸಂಸ್ಥೆ , ಸಮಾಜಗಳು ಗ ಪ್ರವಾಸ 

ಒ - ನಿಯತಕಾಲಿಕಗಳು ಘ - ಇತಿಹಾಸ 

ಶಿ - ಪಂಚಾಂಗ, ಕೈಪಿಡಿ ಇ. ಚ - ಚರಿತ್ರೆ, ಪತ್ರವ್ಯವಹಾರ 

ಣಾ - ಸಭೆ, ಸಮ್ಮೆ €ಲನ ಛ - ಸಂಗ್ರಹ, ಸಂಕಲನ 

ಅಂ, - ಕಾಯದೆ, ಮಸೂದೆ, ರು - ಸಾರ (ಸಂಗ್ರಹ) 
ಹುಕುಂ ಟ - ವಿಮರ್ಶೆ 


ಗ್ರಂಥದ ಆತ್ಯಂತಿಕ ಪ್ರಯೋಜನವು, ಅದನ್ನು ಕ್ರಮಬದ್ಧವಾಗಿ ವಿಂಗಡಿಸುವ 
ರೀತಿಯನ್ನು ಅವಲಂಬಿಸಿದೆ. ಜ್ಞಾನಭಂಡಾರದ ವಿವಿಧ ಶಾಖೆಗಳು, ಒಂದು ಶಾಸ್ತ್ರದ 
ವಿವಿಧ ಅಂಗಗಳು, ಅಂಗದ ಬೇರೆ ಬೇರೆ ಉಪಾಂಗ ಹಾಗೂ ಅವುಗಳ 
ಅಭ್ಯಾಸ-ನಿರೂಪಣೆ-ಈ ಬಗೆಯಾಗಿ ಗ್ರಂಥಾಲಯಶಾಸ್ತ್ರಾನುಸಾರವಾಗಿ ವಿವೇಚಿಸುತ್ತ 
ಹೋದಾಗ, ಒಂದು ಸಂಗ್ರಹವನ್ನು ವರ್ಗೀಕರಿಸಿ ಅದರಲ್ಲಿಯ ಪ್ರತಿಯೊಂದು 
ಪುಸ್ತಕದ ನಿಶ್ಚಿತಸ್ಥಾನವನ್ನು ನಿರ್ಧರಿಸುವುದು ಎಷ್ಟು ಅಗತ್ಯವೂ ಕಠಿಣವೂ 
ಎಂಬುದರ ಮನವರಿಕೆಯಾಗುವುದು. ದೇಶ ದೇಶಗಳ ಗ್ರಂಥಾಲಯಶಾಸ್ತ್ರಜ್ಞರು ಈ 
ಕಾರ್ಯಸಾಧಿಸಲು, ಅನೇಕ ವರ್ಷಗಳ ಪರಿಶ್ರಮದ ಫಲವಾಗಿ ಹಲವು ವರ್ಗೀಕರಣ 
ಪದ್ಧತಿಗಳನ್ನು ರಚಿಸಿದ್ದಾರೆ. "ಚರಿತ್ರಕೋಶ'ದಲ್ಲಿ ವರ್ಗೀಕರಣದ ಪ್ರಥಮ 
ಮೆಟ್ಟಲಾದ ಎಷಯವಿಭಜನೆಯನ್ನೂ ಗ್ರಂಥದ ಪ್ರಕಾರವನ್ನೂ ಮಾತ್ರ ಸೂಚಿಸಿದೆ. 
ಹೀಗೆ ಮಾಡುವಾಗ ಡಾ.ಎಸ್‌.ಆರ್‌. ರಂಗನಾಥನ್‌ ಅವರ ದ್ವಿಬಿಂದುವರ್ಗೀಕರಣರ್ದ 
ಮುಖ್ಯ ಹಾಗೂ ಉಪವಿಭಾಗಗಳನ್ನು ಬಳಸಿಕೊಂಡಿದೆ. ಕನ್ನಡ ವರ್ಗೀಕರಣಕ್ಕೆ ಈ 
ಪದ್ಧತಿ ಸರಿಹೊಂದಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ 
ಅಂಶವೆಂದರೆ ವಿವಿಧ ಶಾಸ್ತ್ರಗಳ ಪರಸ್ಪರ ಸಂಬಂಧ ಮತ್ತು ಗ್ರಂಥ ಪ್ರಕಾರಗಳ 
ನಿರ್ದಿಷ್ಟ ಸ್ಥಾನವು ಪಲ್ಲಟವಾಗಕೂಡದು. ಈ ನಿಯಮದಂತೆ ಸಂಕೇತಾಕ್ಷರಗಳನ್ನು 
ಹೊಂದಿಸಲಾಗಿದ್ದು, ಈ ಸಂಕೇತಾಕ್ಟರ ಹಾಗೂ ವರ್ಗೀಕರಣದ ಪಟ್ಟಿಯನ್ನು ಮೇಲೆ 
ಕೊಡಲಾಗಿದೆ. ನಮ್ಮ ಗ್ರಂಥೋತ್ಪಾದನೆಯ ವೈವಿಧ್ಯ ಹೆಚ್ಚಿದಂತೆ ಉಪವಿಭಾಗಗಳನ್ನು 
(ಮೂಲಪದ್ದತಿಯ ಚೌಕಟ್ಟಿನಲ್ಲಿ) ವಿಸ್ತರಿಸಲು ಆಸ್ಪದವಿದೆ. 


ಪರಿವಿಡಿ 


ಕೋಶವಿಭಾಗ 
ಪುಟ ಪುಟ 
ಅಚ್ಯುತ, ಕೃಷ್ಣ, ಹುಯಿಲಗೋಳ ೧೪೮ ಆನಂದರಾವ್‌, ಬೈಂದೂರ ೯೮ 
ಅಣ್ಣಾಚಾರ್ಯ ಭೀಮಾಚಾರ್ಯ, ಈಶ್ವರಭಟ್ಟ, ಜತ್ತಿ ೮೧ 
ಮಂಡಗಿ ೬೭ ಯಉಪೇಂದ್ರತರ್ಮಾ, ತೋಳಮಟ್ಟಿ ೧೬೪ 
ಅಣ್ಣಾ ಜಿರಾವ್‌, ಗುಳವಾಡಿ ೬೮ ಕಬೀರದಾಸ ೭೫ 
ಅಣ್ಣಾ ಜಿರಾವ್‌, ಆರ್‌.ಮಲ್ಲೇಶ್ವರ ೩೩ ಕರಿಬಸವಶಾಸ್ತ್ರೀ, ರುದ್ರಪ್ಪ 
ಅಣ್ಣಾ ಜಿ, ಕೃಷ್ಣ, ವರ್ಣಾರು ೬೦ ಪಂಡಿತ ೩೦ 
ಅನಂತ, ಅಣ್ಣಾಜಿ, ಕರಿಬಸವಶಾಸ್ತ್ರೀ, ರುದ್ರಶಾಸ್ತ್ರೀ, 
ಮಂಟಗಣೇಕರ ೬೩ ನಂಜನಗೂಡು ೮೧ 


ಅನಂತನಾರಾಯಣ ಶಾಸ್ತ್ರೀ, 
ಸುಬ್ಬಾಶಾಸ್ತ್ರೀ, ನಂಜನಗೂಡು ೬೬ 
ಅನಂತಾಚಾರ್ಯ, ಗೋಕಾವಿ ೩ 
ಅನಂತಾಚಾರ್ಯ, 
ರಘುನಾಥಾಚಾರ್ಯ, ಆದ್ಯ 
ಅನಂತಾಚಾರ್ಯ, ರಾಮಸ್ವಾಮಿ 


೧೩೨ 


ಅಯ್ಯಂಗಾರ್ಯ, ಗೋಮಠಂ ೨೭ 
ಅಪ್ಪಣ್ಣ ಶೆಟ್ಟಿ, ಎಚ್‌, ೧೫೬ 
ಅಪ್ಪಯ್ಯಾ, ಕೊರವಂಡ ೧೫೯ 
ಅಯ್ಯಾಶಾಸ್ತ್ರೀ, ಗರಳಪುರಿ 

ಶಾಸ್ತ್ರೀ, ಸೋಸಲೆ ೪೨ 
ಅಲೆಕ್ಸಾಂಡರ್‌, ಎರಾ ೫೨ 
ಅಶೃತ್ಥನಾರಾಯಣಶಾಸ್ತಿ , ಬಿದರೆ೧೫೯ 
ಅಳಸಿಂಗರಾಚಾರ್ಯ, 

ದೇವಶಿಖಾಮಣಿ ೯೨ 
ಆತ್ಮಾರಾಮಶಾಸ್ತ್ರೀ, ನಾಗೇಂದ್ರ 

ಶಾಸ್ತ್ರೀ, ಓಡ್ಲಮನೆ ೧೦೫ 
ಆನಂದರಾವ್‌, ಎ. ೧೫೬ 
ಆನಂದರಾಯ, ಕೌಂಡಿಣ್ಯ ೧೩ 
ಆನಂದರಾವ್‌, ಬತ್ರಬೆಟ್ಟು ೩೩ 


ಕರಿಬಸವಸ್ವಾಮಿ, ನೊಣವಿನಕೆರೆ ೬ 
ಕಲ್ಲೋ, ಗಣೇಶ, ಬಿಜಾಪುರಕರ ೧೦೯ 


ಕಾಡಸಿದ್ದಪ್ಪ, ಎಚ್‌. ೫೩ 
ಕಾಶೀನಾಥ, ಬಾಪೂಜಿ, ಪಾಠಕ ೩೪. 
ಕಿಟೆಲ್‌, ಜಾರ್ಜ್‌, ಫರ್ಡಿನೆಂಡ್‌ ೧೪ 
ಕ್ರಿಸ್ತಾನುಜವತ್ತ ೨೨ 
ಕುಮಾರಸ್ವಾಮಿ, ಹಾನಗಲ್ಲ ೬೭ 
ಕುಂಡಲಗಿರಯಾಚಾರ್ಯ, ಬ್ರಹ್ಮ 

ವೆಂಕಟಾಚಾರ್ಯ ೬೪ 
ಕೃಷ್ಣಬ್ರಹ್ಮ ತಂತ್ರ, ಪರಕಾಲಯತಿ ೨೧ 
ಕೃಷ್ಣ, ನೀಲಕಂಠ, ಕರಗುಪ್ಪೀಕರ ೧೨೭ 
`ಕೃಷ್ಣಪ್ಪ, ಎಂ. ೧೬೫ 
ಕೃಷ್ಣ , ಶ್ರೀನಿವಾಸ, ಹುನಗುಂದ ೫೩ 
ಕೃಷ್ಣಪ್ಪ, ಅರಕಲಗೂಡು ೧೧ 
ಕೃಷ್ಣ ಪ್ಪ.ಬಿ. ೧೬೪ 
ಕೃಷ್ಣ ಪ್ರಭು, ಬೋಳಂತೂರು ೧೦೭ 
ಕಷ 


ೈಷ್ಣಮಾಚಾರ್ಯ, ದೇವನಹಳ್ಳಿ ೧೨೭ 
ಕೃಷ್ಣಮ್‌, ನಾಯುಡು ಸ 
ಕೃಷ್ಣಮಾಚಾರ್ಕ, : ಶ್ರೀರಂಗಪಟ್ಟಣ ೩ 
ಕೃಷ್ಣರಾಜ, ಒಡೆಯರು, ಮುಮ್ಮಡಿ ೧ 


೫೪11] 


ಪುಟ 
ಕೃಷ್ಣರಾಯ, ಗೋವಿಂದರಾಯ, 


ಹಾಗಲವಾಡಿ ೩೪ 
ಕೃಷ್ಣರಾಯ, ಹನುಮಂತರಾಯ, 

ಮುದವೀಡು. ೮೪ 
ಕೃಷ್ಣರಾವ್‌ ಬಾಳಾಜಿ, 

ಬೆಂಡೀಗೇರಿ ೧೫೯ 
ಕೃಷ್ಣರಾವ್‌, ಲಿ., ಬಾದಾಮಿ ೩೫ 
ಕೃಷ್ಣರಾವ್‌, ವೆಂಕಟೇಶ 

ಕುಲಕರ್ಲಿ ೧೪೯ 
ಕೃಷ್ಣಶಾಸ್ತ್ರೀ, ಎ.ಆರ್‌. ೧೩೩ 
ಕೃಷ್ಣಶಾಸ್ತ್ರೀ, ಜಂಗಮಕೋಟೆ ೭೫ 
ಕೃಷ್ಣಸ್ವಾಮಿ ಅಯ್ಯ ಗಾರ್‌, 
ರಾಘವಾಚಾರ್ಯ, ದೇವನಹಳ್ಳಿ ೮೨ 
ಕೃಷ್ಣಸ್ವಾಮಿ, ನಾರಾಯಣಪ್ಪ 

ಭಾಗವತಂ, ೨೧ 
ಕೃಷ್ಣಾಚಾರ್ಯ, ತಿಮ್ಮಣ್ಣಾಚಾರ್ಯ 

ಗರಣಿ ೫೦ 
ಕೇಶವ, ರಂಗಭಟ್ಟ, ಜೋಶಿ ೧೫೪ 
ಕೇಶವದಾಸ, ಬೇಲೂರು ೧೨೨ 
ಕೇಶವಯ್ಯ, ಎ. ಪಂಡಿತ ೧೬೮ 


ಕೋಟಿಯಣಶೆಟ್ಟ, ಹಿರಿಕುದ್ರು ೧೨೨ 


ಖಂಡೋ, ಕೃಷ್ಣ, ಗರ್ದೆ ೩೧ 
ಗಣಪತಿ ಐಗಳು, ಮಂಜೇಶ್ವರ ೧೬೮ 
ಗಣೇಶರಾವ್‌ ಪಾಲ್‌ ೧೮ 
ಗದಿಗಯ್ಯಾ, ಹುಚ್ಚಯ್ಯಾ, 

ಹೊನ್ನಾ ಪುರಮಠ ೭೬ 


ಗರಳಪುರಿಶಾಸ್ತ್ರೀ, ಅಯ್ಯಾಶಾಸ್ತ್ರೀ, 
ಸೋಸಲೆ 

ಗಂಗಾಧರ, ಮಡಿವಾಳೇಶ್ವರ 
ತುರಮರಿ ೧೧ 

ಗ್ಯಾರೆಟ್‌, ಜಾನ್‌ ೨೯ 


೧೩೪ 


ಪುಟ 
ಗುಡ್ಡೊೋ, ಮುಕುಂದ, ಉದಗಟ್ಟಿ ೭೬ 
ಗುರುನಾಥ, ವೆಂಕಟೇಶ, ಕಿತ್ತೂರ ೬೮ 
ಗುರುಬಸಪ್ಪ, ಫಕೀರಪ್ಪ, ಹಳಕಟ್ಟಿ ೪೩ 
ಗುರುರಾವ್‌, ರಾಘವೇಂದ, 


ಮಮದಾಪುರ ೬೪ 
ಗುರುಲಿಂಗಮ್ಮಾ, ಸಿದ್ದಮಲ್ಲಪ್ಪ, 

ಬಾಗೇವಾಡಿ ೭೬ 
ಗುರುಸಿದ್ದಪ್ಪ, ಗುಬ್ಬಿ ೫೦ 
ಗುಂಡಪ್ಪ, ಡಿ.ವಿ. ೧೩೦ 
ಗುಂಡಭಟ್ಟ, ಬೆಳಗುಪ್ಪಿ ೫೩ 


ಗುಂಡಾಚಾರ್ಯ, ಬಲುಟಗಿ ೧೫೪ 
ಗುಂಡೋ, ಕೃಷ್ಣ, ಚುರಮರಿ ೨೨ 
ಗೂಳಪ್ಪ, ಕೊಟ್ರಪ್ಪ, ಅರಳಿ ೫೩ 


ಗೋವಿಂದ, ಪೈ, ಕಟಪಾಡಿ -೧೩ 
ಗೋವಿಂದ, ಹಣಮಂತ, 
ಹೊಸೂರ ೧೫೨ 


ಗೋವಿಂದರಾಜ, ಅಯ್ಯಂಗಾರ್‌, 


ಎಸ್‌. ಜಿ. ೧೬೯ 
ಗೋವಿಂದರಾವ್‌, ಉಡುಪಿ ೧೬೯ 
ಗೋವಿಂದ, ವೆಂಕಟೇಶ, 

ದೇಶಪಾಂಡೆ ೫೩ 
ಚನ್ನಕವಿ, ಬಸವಯ್ಯ, ಕಳಕೇ 
ಒಡೆಯರ ಮಠ ೮೫ 
ಚನ್ನಪ್ಪ, ಉತ್ತಂಗಿ ೧೦೬ 
ಚನ್ನಬಸಪ್ಪ, ಬಸಲಿಂಗಪ್ಪ 

ಧಾರವಾಡ ೧೬ 
ಚಂದ್ರಶೇಖರಯ್ಯ, ಬಿ. ೧೫೪ 


ಚಿದಂಬರ ಪಂಡಿತ, ಲಕ್ಷ್ಮೀನಾರಾಯಣ 
ಪಂಡಿತ, ತರೀಕೆರೆ ೮೯ 
ಚಿದಂಬರಯ್ಯ, ಹೊಸಕೆರೆ ೭೭ 


XIX 


ಪುಟ 
ಚೆನ್ನಕೃಷ್ಣ ಯ್ಯ, ಮಾದನಹಳ್ಳಿ ೧೧೦ 
ಚೆಲ್ಲಮ್ಮ, ಸಿ.ಆರ್‌. ೧೫೬ 
ಜಗದೀಶಶಾಸ್ತ್ರೀ, ವೀರೇಶ್ವರ 
ಸ್ವಾಮಿ, ನಾಲ್ವಾರ ೮೨ 


ಜನಾರ್ಧನಾಚಾರ್ಯ, ಮುದ್ರಾಡಿ೧೫೫ 
ಜಯರಾಯಾಚಾರ್ಯ, ನರಹರಿ ೧೫೬ 


ಜೀವಾಜಿ, ಎಷ್ಟು , ಗೋಠೆ ೮೬ 

ಜೆಗ್ಗರ್‌, ಫೆಡ್ರಿಕ್‌ ೭ 

ತಮ ಣ್ಯ, ಅಪರಾಳ ೭ 
ಟ್ರ 


ತಮ್ಮಣ್ಣಪ್ಪಾ, ಸತ್ಯಪ್ಪಾ, ಚಿಕ್ಕೋಡಿ ೬೦ 
ತಮ್ಮಾ ಜಿ, ನಾರಾಯಣ, 


ಅಮ್ಮಿನಭಾವಿ ೯೩ 
ತಮ್ಮಯ್ಯ, ಗಿರಿಭಟ್ಟರ, ೬೪ 
ತಾತಾಚಾರ್ಯ, ರಾಜಕವಿ ೮೯ 
ತಿಮ್ಮಪ್ಪಯ್ಯ, ಮುಳಿಯ ೧೩೯ 
ತಿರುಮಲ, ಲಿಂಗಪ್ಪ, ಹೆಗಡೆ ೧೪೦ 


ತಿರುಮಲರಾವ್‌, ಎ. ೫೪ 
ತಿರುಮಲಾಂಬಾ, ನಂಜನಗೂಡು ೧೨೮ 
ತುಳಸೀಬಾಯಿ, ಸುಬ್ಬರಾವ್‌, 

ಬಳ್ಳಾರಿ ೧೫೧ 
ದತ್ತಾತ್ರೇಯ, ಕೃಷ್ಣ, ಭಾರದ್ವಾಜ೧೪೦ 
ದಕ್ಷಿ ಣಾಮೂರ್ತಿಶಾಸ್ತ್ರ, ಯು ೨೯ 
ದಾಮೋದರ, ಸದಾಶಿವ, 


ದೇಶಪಾಂಡೆ ೧೫೧ 
ದೇವೇಂದ್ರಗೌಡ, ಶಿವನಗೌಡ, 
ಪಾಟೀಲ ೨೭ 
ಧೋಂಡೋ ಗೋವಿಂದ, 
ಮಹಾಜನ ೧೩೧ 
ಧೋಂಡೋ, ನರಸಿಂಹ, 
ಮುಳಬಾಗಲ ೩೨ 
ನರಸಿಂಹ, ಕಾಮತ ೧೧೧ 


ಪುಟ 
ನರಸಿಂಹ, ಲಕ್ಷ್ಮಣ, ನಾಯಕ ೮೬ 
ನರಸಿಂಹಯ್ಯ, ಹ್ಞೊಳಕಲ್ಲು ೧೦ 


ನರಸಿಂಹಾಚಾರ್‌, ತಿರುನಾರಾಯಣ 
ಪೆರುಮಾಳ", ರಾಮಾನುಜಪುರಂ ೫೪ 
ನರಸಿಂಹಾಚಾರ್‌, ಗೋವಿಂದರಾಜ 

ಶ್ರೀರಂಗಪಟ್ಟ ಣಂ ೧೫೮ 
ನರಸಿಂಹಾಚಾರ್ಯ, 

ಭೀಮಾಚಾರ್ಯ, ಪುಣೇಕರ ` ೭೭ 
ನರಹರಯ್ಯ, ಎಸ್‌. ಎನ್‌ ೧೬೬ 
ನರಹರಿ, ರಾಮಚಂದ್ರ, ಕನಮಡಿ ೫೧ 
ನರಹರಿಶಾಸ್ತ್ರಿ , ಶೀಜನರಸಾವಧಾನಿ, 


ಬೆಳ್ಳಾವೆ ೧೦೮ 
ನಂಜುಂಡ, ಶಿವಯೋಗಿ ೫೨ 
ನಂಜುಂಡಯ್ಯ, ಎಚ್‌.ವಿ ೫೪ 
ನರಹರಿಶರ್ಮಾ, ಎದ್ವಾನ್‌ 

ಬಾಲಸರಸ್ವತಿ ೯೯ 
ನಾಗಭೂಷಣ, ವೀರಣ್ಣ , 

ಘನಮಠ ೧೨ 
ನಾಗೇಶಶಾಸ್ತ್ರಿ , ವೈ. ೧೪೩ 
ನಾರಾಯಣ, ಕೃಷ್ಣ ಸ 

ಹಂಪೀಹೊಳಿ ೧೫೧ 
ನಾರಾಯಣರಾವ್‌ ಕೃಷ್ಣರಾವ್‌ 

ಹುಯಿಲಗೋಳ ೧೧೪ 
ನಾರಾಯಣ, ನಾಮವು , ಕಾಮತ, 

ಬಂಗ್ಲೇಕರ ' ೮೩ 


ನಾರಾಯಣ, ವೆಂಕಟೇಶ, ಕುರಡಿ ೧೩೪ 
ನಾರಾಯಣರಾವ್‌, 

ಪರಮೇಶ್ವರಯ್ಯ, ಹತ್ತಂಗಡಿ ೬೧ 
ನಾರಾಯಣ (ನಾಗಪ್ಪಾ ) 

ಭೀಮಪ್ಪಾ, ಮಿಸಲಕರ ೧ 
ನಾರಾಯಣ, ಭೀಮರಾವ್‌, 


ಕಲಮದಾನಿ ೧೦೯ 


ಪುಟ 
ನಾರಾಯಣ, ಶ್ರೀನಿವಾಸ, 
ರಾಜಪುರೋಹಿತ ೧೨೮ 
ನಾರಾಯಣರಾವ್‌, ಎಚ್‌. ೭೦ 
ನಾರಾಯಣಶಾಸ್ತ್ರೀ, ದೊಡ್ಡಬೆಲೆ ೩೫ 
ಪದ್ದನಾಭಮಹಾರಾಜ, 
ತಾಳೀಕೋಟೆ ೧೪೮ 
ಪದ್ಮರಾಜ, ಪಂಡಿತ, ಬ್ರಹ್ಮಸೂರಿ ೩೬ 


ಪರಮೇಶ್ವರಯ್ಯ, ಬಡಕಬೈಲು ೮೮ 
ಪಾಂಡುರಂಗ, ವೆಂಕಟೇಶ, 
ಚೆಂತಾಮಣಿ, ಪೇಟಕರ ೪೦ 
ಪುಟ್ಟಣ್ಣ, ಎಂ.ಎಸ್‌ ೪೪ 
ಪುಟ್ಟಯ್ಯ, ಬಿ. ೭೮ 
ಪುಟ್ಟಸ್ವಾಮಯ್ಯ, ಅಗರಂ ೮ 
ಫಕೀರಪ್ಪ, ಗುರುಬಸಪ್ಪ, 
ಹಳಕಟ್ಟಿ ೧೦೦ 
ಫಕೀರಯ್ಯಾ, ಬಸವಯ್ಯಾ, 
ಇಂಡಿಮಠ ೧೨೩ 
ಫಕೀರಶಾಸ್ತ್ರೀ, ಹಿರೇಮಠ ೧೩೪ 
ಬಸವಪ್ಪಶಾಸ್ತ್ರೀ, ಮಹಾದೇವ 
೨೪ 


ಶಾಸಿ 
೬೫ 6 


ಬಸವರಾಜಶಾಸ್ತ್ರೀ, ಮಲ್ಲಿನಾಥ 
ಶಾಸ್ತ್ರೀ, ಕೋಡಿಕೊಪ್ಪ ಮಠ ೧೧೪ 
ಬಸವಾರ್ಯ,; ಚನ್ನ ಬಸವಾರ್ಯ, 


ಹಿರೇಮಠ ೯ಂ 
ಬಸವಾರ್ಯ, ಬೂದಪ್ಪಯ್ಯ ೆ 
ಬೂದಿಹಾಳಮಠ ೧೩೧ 
ಬಾಬುರಾವ್‌, ನರಸಪ್ಪಯ್ಯ, 

ಬೋಳಾರ ೩೧ 
ಬಾಲಲೀಲಾ, ಮಹಾಂತಲಿಂಗ, 

ಮಹಾಶಿವಯೋಗಿ ೯ 


XX 


ಪುಟ 

ಬಾಳಕೃಷ್ಣ, ದೇವಣಭಟ್ಟ, 

ಜೋಶಿ ೧೪೯ 
ಬಾಳಕೃಷ್ಣ, ಮಲ್ಹಾರ, ಲಾಡ ೧೬೫ 
ಬಾಳಾಚಾರ್ಯ, ಗೋಪಾಳಾ 

ಚಾರ್ಯ, ಸಕ್ಕರಿ ೪೭ 
ಬಾಳಾಜಿ, ಅನಂತ, ಕುಲಕರ್ಣಿ ೯೩ 
ಬಿಂದುಮಾಧವ, ಕೊಲ್ಲಾರ ೧೬೬ 
ಬುದ್ಧ ಯ್ಯಾ, ಮಗೆಯ್ಯಾ, 

ಪುರಾಣಿಕ ೯೫ 
ಭಾಗವತ, ವೆಂಕಟೇಶ, 

ಚಿನ್ನಮುಳಗುಂದ ೧೦೨ 
ಭಿಕಾಜಿ, ಪರಶುರಾಮ, ಕಾಳೆ ೧೩೪ 
ಭೀಮರಾಜ, ಬಿ. ೧೧೧ 
ಭೀಮರಾವ್‌, ಸ್ವಾಮಿರಾವ 

ಕಮಲಾಪುರ ೪೫ 
ಭೀಮರಾವ್‌, ಹುರಳಿ, ೧೨೩ 
ಭೀಮಾಜಿ, ಅನಂತ, ಕುಲಕರ್ಣಿ ೧೧೫ 
ಭೀಮಾಜಿ, ರಾಘವೇಂದ್ರ 

ಕುಲಕರ್ಣಿ ೧೮ 


ಭೀಮಾಜಿ, ಜೀವಾಜಿ, ಹುಲಿಕವಿ ೧೪೯ 
ಭೀಮಾಜಿ, ಶ್ರೀನಿವಾಸ, ಅಡಬಡ್ಡಿ ೫೫ 


ಮಲ್ಲಪ್ಪ, ಬೇಗೂರು ೧೯ 
ಮಲ್ಲಿಕಾರ್ಜುನಪ್ಪ, ಶಿವಲಿಂಗಪ್ಪ, 
ರೈನಾಪೂರ ೧೦೨ 
ಮಂಗೇಶರಾವ್‌, ಪಂಜೆ ೮೭ 
ಮಂಜಪ್ಪ, ಹರ್ಡೇಕರ ೧೨೪ 


ಮಂಜಯ್ಯ, ಕಾಮತ, ಕಲ್ಲೀಕೋಟೆ೭೫ 


ಮಂಜುನಾಥಯ್ಯ, ಬೆನಗಲ್ಲ ೪೮ 
ಮಂಗೇಶರಾವ್‌, ಉಳ್ಳಾಲ ೯೫ 
ಮಹಾದೇವ, ಪ್ರಭಾಕರ, 

ಪೂಜಾರ ೧೧೬ 


೫೫1 


ಪುಟ 
ಮಾಗ್ಲಿಂಗ್‌, ಹೆರ್ಮನ್‌ ಡಾ॥ ೩ 
ಮಾಬೆನ್‌, ಕ್ರಿಶ್ಚನ್‌ ೧೬೩ 
ಮ್ಯಾಕ್‌, ಜೆ. ೪ 


ಯಲ್ಲೋ, ಗುಡ್ಡೋ, ಕುಲಕರ್ಣಿ ೯೬ 
ರಘುನಾಥರಾಯ, ರಾಮನಾಥ 


ಪುರಂ ೧೬೩ 
ರಂಗಪ್ಪ, ಭೀ., ಪೋತದಾರ ೧೩೬ 
ರಂಗಾಚಾರ್ಯ, ಮುದ್ಗಲ್‌ ೫೬ 


ರಾಘವಾಚಾರ್ಯ, ವೇದಾಂತ ೧೩ 
ರಾಘವೇಂದ್ರ ಕೃಷ್ಣ ಇನಾಮತಿ ೧೨೩ 
ರಾಘವೇಂದ್ರ, ಸುಬ್ಬರಾವ್‌, 
ಮೂಡಕಟ್ಟೆ ೮೪ 
ರಾಘವೇಂದ್ರರಾವ್‌, ಚಾಕಲಬ್ಬಿ ೧೫೪ 
ರಾಘವೇಂದ್ರಾಚಾರ್ಯ, ದ್ಯಾವಪ್ಪ ೮ 
ರಾಜಗೋಪಾಲ, ಕೃಷ್ಣರಾವ್‌, 


ಕಡೇಕಾರು ೧೨೫ 
ರಾಜಗೋಪಾಲಾಚಾರ್ಯ, 

ಕಡಕೋಳ ೧೩ 
ರಾಬರ್ಟ್‌, ಎಲಿಸ್‌ ಲೆ 
ರಾಮಕೃಷ್ಣ ಕೆ.ಬಿ ೧೩೬ 
ರಾಮಕೃಷ್ಣ ಯ್ಯ, ಬೋಳಾರ ೧೫೯ 
ರಾಮಕ್ಕ ಷ್ಣ ಯ್ಯ, ಮೂಲ್ಕಿ ೧೪ 
ರಾಮಕೃಷ್ಣಯ್ಯಾ, ವೆಂಕಪ್ಪ ಯ್ಯಾ, 

ಸಜೀಪ ೨೪ 


ರಾಮಚಂದ್ರ, ತ್ರ್ಯಂಬಕ, ಕರ್ಪೂರ ೯೪ 
ರಾಮಚಂದ್ರ, ಪುಣಿಂಚತ್ತಾಯ ೧೫೭ 
ರಾಮಚಂದ್ರ, ಮಧ, ಮಹಿಷಿ ೧೬೬ 
ರಾಮಚಂದ್ರ ವೆಂಕಟೇಶ, 
ಹೊದಲೂರ ೩೬ 
ರಾಮಚಂದ್ರ, ಶ್ರೀನಿವಾಸ, 
ನರೇಗಲ್ಲ ೧೪ 


ಪುಟ 

ರಾಮಚಂದ್ರ, ಲಕ್ಷ್ಮಣ, ಲಕ್ಷ್ಮೇಶ್ವರ ೬೫ 
ರಾಮಚಂದ್ರ, ಹಣಮಂತ, 

ದೇಶಪಾಂಡೆ ರ್ಜ 


ರಾಮಚಂದ್ರರಾವ್‌, ವೈ.ಕೆ. ೧೧೭ 
ರಾಮಣ್ಣ, ವೆಂಕಟಸುಬ್ಬಯ್ಯ, 

ಹುಲ್ಭುಹಳ್ಳಿ ೩೭ 
ರಾಮದಾಸ ೧೪೩ 
ರಾಮಬ್ರಹ್ಮ , ಎಂ. ೧೧೭ 
ರಾಮಭಟ್ಟ, ಸೂರಭಟ್ಟ, 

ಹಟ್ಟ ೦ಗಡಿ ೨ 
ರಾಮಯ್ಯ, ಸಂಪಂಗಿ, ಭಾರತಿ ೬೨ 
ರಾಮರಾವ್‌, ಆನವಟ್ಟಿ ೫೬ 
ರಾಮರಾವ್‌, ಮಂಜುನಾಥಯ್ಯ, 

ಬೆನಗಲ್ಲ ೯೦ 
ರಾಮರಾವ್‌, ಹನುಮಂತ 

ರಾವ್‌, ಎಂ. ೧೩೬ 
ರಾಮಶೇಷಶಾಸ್ತ್ರಿ , ಸಾಂಬಶಾಸ್ತ್ರೀ, 

ಮೋಟಗಾನಹಳ್ಳಿ ೬೮ 
ರಾಮಸ್ವಾಮಿ ಅಯ್ಯಂಗಾರ್‌, 

ಕೋಮಂಡೂರು ೫೭ 
ರಾಮಸ್ವಾಮಿಶಾಸ್ತ್ರಿ € ಚಾವಲಿ ೩೭ 
ರಾಮಸ್ವಾಮಯ್ಯಂಗಾರ್ಯ, 


ಅನಂತಾಚಾರ್ಯ, ಗೋಮರಠಂ ೯೬ 
ರಾಮಾನುಜಯ್ಯಂಗಾರ್‌, ಎಂ.ಎ ೬೦ 
ರಾಯಿಸ್‌ ಎಡ್ವರ್ಡ್‌, ಹೀಟರ್‌ . ೩೩ 
ರಾಯಿಸ್‌, ಬೆಂಜಮಿನ್‌, ಲೂಯಿ ೨೦ 
ರಾವಜಿ, ಬಾಳಕೃಷ್ಣ , ಕುಲಕರ್ಣಿ ೧೨೯ 
ರಾವಜಿ, ಬಾಳಾಜಿ, ಕರಂದೀಕರ ೩೮ 
ರಿಷ್‌, ಹೆರ್ಮನ್‌, ರೆವರಂಡ್‌ ಹಿ 
ಲಕ್ಷ್ಮ ಣ, ಬಾಬಣಿ, ಪ್ಪ ೪೨ 


೫೫11 


ಪುಟ 

ಲಕ್ಷ್ಮಣ, ಬಾಳಾಜಿ, ಘಟಿಗಾರ ೫೭ 
ಲಕ್ಷ್ಮಣಾಚಾರ್ಯ, ಗುಂಡ್ಲು 

ಪಂಡಿತ ೪೬ 


ಲಕ್ಷ್ಮಿ €ನರಸಿಂಹಶಾಸ್ತ್ರೀ, ಅಂಬಳೆ ೧೫೯ 
ಲಕ್ಷ್ಮೀನಾರಾಯಣಪ್ಪ, ತ್ರೆ. ೧೬೦ 
ಲಕ್ಷ್ಮೀನಾರಾಣಪ್ಪ, ತಮ್ಮಯ್ಯ, 

ನಂದಳಿಕೆ (ಮುದ್ದಣ) ೭೮ 
ಲಕ್ಷ್ಮೀನಾರಾಯಣ, 

ಪುಣಿಂಚತ್ತಾಯ' ೧೫೨ 
ಲಿಂಗರಾಜ ಅರಸ, ಎಚ್‌. ೧೬೭ 
ಲಿಂಗರಾಜ, ಅಳಿಯ ೯ 
ಲಿಂಗೇಶಶರ್ಮಾ, ಕುರ್ತಕೋಟಿ ೯೮ 
ವರ್ಥ್‌, ಜಿ.ಎ. ೧೩೭ 
ವರದಾಚಾರ್ಯ, ಎ.ವಿ. ಕ್ರಿ 
ವಲ್ಲಭ, ಮಹಲಿಂಗ, ತಟ್ಟಿ ೧೬೨ 
ವಾಮನರಾವ್‌, ಸವಣೂರ ೧೧೨ 
ವಾಸುದೇವಪ್ರಭು, ಮೂಲ್ಕಿ ೫% 
ವಾಸುದೇವಭಟ್ಟ, ಕೆ. ೧೪ 
ವಾಸುದೇವಯ್ಯ, ವೆಂಕಟರಾಮಯ್ಯ, 

ಚನ್ನಪಟ್ಟಣ ೪೧ 


ವಾಸುದೇವಾಚಾರ್ಯ, 
ಸ್ವಾಮಿರಾಚಾರ್ಯ, ಕೆರೂರ ೬೬ 
ವ್ಯಾಸರಾವ್‌, ವೆಂಕಟರಾವ್‌, 


ರೊದ್ದ ೫೮ 
ವಿನಾಯಕ, ಬಾಬಾಜಿ, ಜೋಶಿ ೫೧ 
ವೀಗಲ್‌, ಜಿ. ೪ 
ವೀರಪ್ಪಶಾಸ್ತ್ರೀ, ದುಂಡಪ್ಪ, 

ಆರುಬೆರಳಿನ ೧೨೬ 
ವೀರಪ್ಪಶಾಸ್ತ್ರೀ ಸಾವರದಪ್ಪ, 

ಮಾಗಡಿ ೭೧ 
ವೀರೇಶ್ವರಶಾಸ್ತ್ರೀ, ೧೬೦ 


ವೀರಭದ್ರಪ್ಪ, ಬಿ. ಹಾಲಭಾವಿ ೯೪ 


ಪುಟ 

ವೆಂಕಟ, ರಂಗೋ, ಕಟ್ಟಿ ೧೫ 
ವೆಂಕಟಕೃಷ್ಣಯ್ಯ, ಸುಬ್ಬಯ್ಯ, ಎಂ ೨೫ 
ವೆಂಕಟನಾರಣಪ್ಪ, ಬೆಳ್ಳಾವೆ ೮೦ 
ವೆಂಕಟರಮಣಯ್ಯ, ಎಣ್ಣೆಮಡಿ ೧೫೩ 
ವೆಂಕಟರಮಣಯ್ಯ, 

ಚೆನ್ನ ರಾಯಪಟ್ಟಣಂ ೬೯ 
ವೆಂಕಟರಮಣಯ್ಯ, ನೃಸಿಂಹ, 

ಕೃಷ್ಣಗಿರಿ ೬ 
ವೆಂಕಟರಮಣರಾವ್‌, | 

ಕೋಪಳ್ಳಿ ೧೬೦ 
ವೆಂಕಟರಮಣಶಾಸ್ತ್ರೀ, 


ಫ್ಲೇಶ್ವರಶಾಸ್ತ್ರೀ, ಸೂರಿ ೪೧ 
ವೆಂಕಟರಮಣಯ್ಯ, ಶಾನುಭೋಗ ೯ 
ವೆಂಕಟದಾಸ, ಯೋಗೇಂದ್ರ ೫೨ 
ವೆಂಕಟರಮಣಶಾಸ್ತ್ರಿ € ವೆಂಕಟ 

ಕೃಷ್ಣಶಾಸ್ತ್ರೀ, ಚಾಮರಾಜನಗರ 

೧೩೨ 
ವೆಂಕಟರಾಯಕವಿ, ಹನುಮಾನ್‌ ೧೦೩ 


ವೆಂಕಟರಾವ್‌, ಅಲೆಮನೆ ೧೬೬ 
ವೆಂಕಟರಾವ್‌, ಗುಳವಾಡಿ ೨೬ 
ವೆಂಕಟರಾವ್‌, ಭೀಮರಾವ್‌, 

ಆಲೂರ ೧೦೩ 
ವೆಂಕಟಸುಬ್ಬಮ್ಮ ಉಡಿಪಿ ೫೮ 
ವೆಂಕಟಸುಬ್ಬರಾಯ, ರೆಂಟಾಲ ೧೫೭ 


ವೆಂಕಟಾಚಾರ್ಯ, ತಿರುಮಲೆ ೮೪ 
ವೆಂಕಟಾಚಾರ್‌, ಗರುಡಾಚಾರ್‌, 


ಬಿಂಡಿಗನವಲೆ ೨೭ 
ವೆಂಕಟಾದ್ರಿಶಾಸ್ತ್ರೀ, ಶ್ರೀನಿವಾಸ 
“ 
ಶಾಸ್ತ್ರ € ಎಂ. ೧೧೨ 
ವೆಂಕಟೇಶ ಅಯ್ಯಂಗಾರ್‌, 
ನಂಗಪುರಂ ೧೬೭ 


ವೆಂಕಟೇಶ ಅಯ್ಯಂಗಾರ್‌, ಮಾಸ್ತಿ ೧೪೪ 


೫೫111 


ಪುಟ 
ವೆಂಕಟೇಶ, ತಿರಕೋ, ಕುಲಕರ್ಣಿ ೭೩ 
ವೆಂಕಣ್ಣ ಕವಿ, ಮೂಲ್ಕಿ ೫ 


ವೆಂಕಣ್ಣ ಯ್ಯ, ಎಸ್‌., ತಳುಕು ೧೨೩ 
ವೆಂಕಣ್ಣಾಚಾರ್ಯ, ಅಗಳಗಟ್ಟಿ ೩೮ 
ವೆಂಕಣ್ಣಾ ಚಾರ್ಯ, ಭೀಮಾ 


ಚಾರ್ಯ, ಮಂಡಗಿ ೬೩ 
ವೆಂಕಪ್ಪಾಚಾರ್ಯ, ಜೋಯಿಸ ೧೦ 
ವೇದಮಿತ್ರ, ಪಿ. ೧೫೬ 
ಶರೀಫಸಾಹೇಬ, ಶಿಶುನಾಳ ೧೯ 


ಶಂಕರ, ಅಣ್ಣಾ ಜಿ, ಕುಲಕರ್ಣಿ ೮೮ 
ಶಂಕರ, ಬಾಳದೀಕ್ಷಿತ, ಜೋಶಿ ೧೫೦ 
ಶಂಕರನಾರಾಯಣಶಾಸ್ತ್ರಿ ಡಿ.ಎಸ್‌.೧೬೨ 
ಶಂಕರಭಟ್ಟ, ಕಡೆಂಗೊಡ್ಲು ೧೫೫ 
ಶಂಕರಭಟ್ಟ, ಮುಳಿಯ ೧೩೭ 
ಶಾಮ, ಯದುಪ ಪತ್ಕಾಚಾರ್ಯ ೬೦ 


ಶಾಮರಾಯ, ವೆಂಕಟಾದ್ರಿ ೩೨ 
ಶಾಮರಾವ್‌, ಎಂ. ೫೮ 
ಶಾಮರಾವ, ಎಕ್ಕ ಲ, ಕಾಯಕಿಣಿ ೨೨ 
ಶಾಮಾಶಾಸ್ತ್ರಿ €, ಆರ್‌. ೭೯ 
ಶಾಂತಯ್ಯ, ಗೆರಸಪ್ಪೆ ೫ 


ಶಾಂತವೀರ, ರಾಚಿದೇವ, ಕಿತ್ತೂ ರ೧೫೦ 
ಶಾಂತಿಬಾಯಿ, ಕೃಷ್ಣ, ನಾಡಘರ ೫೮ 


ಶಾಂತಿರಾಜಶಾಸ್ತ್ರಿ 6 ಎ ೧೩೮ 
ಶಿವಪ್ಪ ಶಾಸ್ತ್ರೀ, ನಂಜುಂಡ ವಿ. ೧೬೨ 
ಶಿವಭಟ್ಟ, ರಾಮಭಟ್ಟ, ಕೆಕ್ಕಾರ ೧೨೬ 
ಶಿವರಾಮದಾಸ, ಕಾರುಪಲ್ಲಿ ೧೪೬ 
ಶಿವರಾಮಯ್ಯ, ಸುಬ್ರಾಯ, 

ಐರೋಡಿ, ೯೭ 
ಶಿವರಾವ, ಭಾರದ್ವಾಜ ೨೫ 
ಶಿವರುದ್ರಪ್ಪ, ಸೋಮಪ್ಪ 

ಕುಲಕರ್ಣಿ ೭೪ 
ಶಿವಲಿಂಗಪ್ಪ, ಶಿವಯೋಗಪ್ಪ, 

ಬಸವನಾಳ ೧೪೭ 


ಪುಟ 
ಶಿವಲಿಂಗಸ್ವಾಮಿ, ಸಾವಳಗಿಮಠ ೧೧೭ 
ಶಿವಶಂಕರಶಾಸ್ತ್ರೀ, ಸಿದ್ದಾ ತಿ ೬೩ 


ಶೀನಪ್ಪ, ಹೆಗಡೆ, ನಂದಳಿಕೆ ೧೫೩ 
ಶ್ರೀಕಂಠಯ್ಯ, ಮೈಲಾರ, 
ಬೆಳ್ಳೂರ, ೧೧೦ 
ಸ ೇಕಂಠಶಾಸ್ತ್ರಿ ೧೩೮ 
ಶ್ರೀಕಂಠಶಾಸ್ತ್ರೀ, ಅಮರಾರ್ಯ, 
ಹಿರೇಮಠ ೧೪೨ 
ಶ್ರೀಕಂಠಶಾಸ್ತ್ರೀ, ಗುಂಡಪ್ಪ ಶಾಸ್ತ್ರೀ, 
ಸಾಲಿಗ್ರಾಮ ೧೧೩ 


ಹ 
ಶ್ರೀಕಂಠಶಾಸ್ತ್ರೀ, ಸುಬ್ಬಾಶಾಸ್ತ್ರೀ, ೧೧೯ 


ಶ್ರೀಕಂಠೇಶಗೌಡ, ಎಂ.ಎಲ್‌. ೧೬೧ 
ಶ್ರೀನಿವಾಸ ಅಯ್ಯಂಗಾರ್‌, 
ಭೀಮರಾವ, ಮಂಡ್ಯ ೧೬೦ 


ಶ್ರೀನಿವಾಸ, ಕೋನ್ಹೇರ, ರೊದ್ದ ೩೮ 


ಶ್ರೀನಿವಾಸ ಜೋಸ್ಕರ, 

ಗೋಮಠಂ ೪೦ 
ಶ್ರೀನಿವಾಸ ಭಟ್ಟ,ಬಿ ೧೩೮ 
ಶ್ರೀನಿವಾಸ, ಭಾಗವತ ೩೯ 


ಶ್ರೀನಿವಾಸ, ರಾಮಚಂದ್ರ, ಸವದಿ ೩೯ 
ಶ್ರೀನಿವಾಸಮೂರ್ತಿ, ಎಂ.ಎರ್‌ ೧೪೪ 
ಶ್ರೀನಿವಾಸಯ್ಯಂಗಾರ್‌, ಸೆಟ್ಲೂರ ೧೬೫ 
ಶ್ರೀನಿವಾಸಾಚಾರ್ಯ, ಎಂ.ಎ ೧೬೩ 
ಶ್ರೀನಿವಾಸಾಚಾರ್ಯ, ದೇವನಹಳ್ಳಿ, ೧೪೩ 
ಶೇಷಗಿರಿ, ಜನಾರ್ದನ, ಕೊಣ್ಣೂರ ೮೦ 
ಶೇಷಗಿರಿ, ರಾಮಚಂದ್ರ, 

ಚುರಮರಿ ೫3 
ಶೇಷದಾಸ, ಮೊದಲಕಲ್ಲು ೫ 
ಶೇಷದಾಸಾಚಾರ್ಯ, ಆದ್ಯ ೧೫೮ 
ಶೇಷಾದ್ರಿ ಅಯ್ಯಂಗಾರ್‌, ಕಡಬ ೧೫೮ 
ಸಕ್ಕರಿನಾಯಿಕ, ಮಲ್ಲಿನಾಯಿಕ, 


ಇಂಚಲ ೧೫೩ 


XXIV 


ಪುಟ 
ಸದಾಶಿವ, ಗುರುನಾಥ, ಗರುಡ ೧೨೦ 
ಸಂಜೀವರಾಯಕವಿ, ಹನುಮಾನ್‌ ೧೨೭ 
ಸ್ಕಾಂಡರ್ಸನ್‌, ಡೇನಿಯೆಲ್‌ ೬ 


ಸ್ವಾಮಿರಾವ, ಕೌಲೂರ ೧೬೨ 
ಸಿದ್ಧಗಿರಿಯಪ್ಪ, ರೇವಪ್ಪ, 

ಸಬರದ ೧೨೧ 
ಸಿದ್ಧ ರಾಮಪ್ಪ, ದುಂಡಪ್ಪ, 

ಪಾವಟೆ ೮೭ 
ಸಿದ್ಧಾರೂಢಸ್ವಾಮಿ ೨೦ 
ಸೀತಾರಾಮಶಾಸ್ತ್ರಿ . ಗುಂಡಾವಧಾನಿ, 

ಮೈಸೂರು ೭೧ 


ಸುಬ್ಬಣ್ಣಾಚಾರ್ಯ, ಗೋಪಾಳಾ 


ಚಾರ್ಯ, ಅಡಬಡ್ಡಿ ೧೨೧ 
ಸುಬ್ಬರಾಯ, ಚಿಕ್ಕಬಳ್ಳಾಪುರ ೧೬೧ 
ಸುಬ್ಬರಾಯ, ಬಾಪು ೭೦ 
ಸುಬ್ಬರಾವ, ಕರೋಡಿ ೧೬೪ 
ಸುಬ್ರಹ್ನ ಣ್ನ, ಟಿ.ವಿ. ೬೧ 

ಅ.ರಿ 
ಸುಬ್ರಹ್ನ ಣಶರ್ಮ, ಯಲಂ 
೬" ಬ 

ಬಳಸೆ ೧೦೬ 
ಸುಬ್ರಹ್ಮಣ್ಯಶಾಸ್ತ್ರೀ, ಸಿದ್ಧಾಂತಿ, 

ವೇಲನಾಡು ಈ] 


ಸುಬ್ಬಾಶಾಸ್ತ್ರೀ, ನಂಜನಗೂಡು ೧೮ 
ಸುಂದರಶಾಸ್ತ್ರೀ, ಪಾನ್ಯಂ ೮೮ 


ಪುಟ 
ಸೂರ್ಯನಾರಾಯಣರಾವ್‌, ಎಂ. ೪೦ 
ಸೂರ್ಯನಾರಾಯಣರಾವ್‌, 
ಬೆಂಗಳೂರು ೪೯ 
ಸೋಮನಾಥಯ್ಯ, ಸೋಮಪ್ಪ, 
ಬೆಳ್ಳಾವೆ ೪೬ 


ಸೋಲಮೋನಪ್ಪ, ದೇವಧರ ೨೯ 
ಹಣಮಂತ, ಗೋವಿಂದ, ಜೋಶಿ ೪೦ 
ಹಣಮಂತ, ವೆಂಕಟೇಶ, 
ಚಿನ್ನಮುಳಗುಂದ ೬೭ 
ಹಣಮಂತರಾವ್‌, ಗೋವಿಂದ 


ರಾವ್‌, ದೇಶಪಾಂಡೆ ೧೧೩ 
ಹಣಮಂತರಾವ್‌, ಸಗರ ೫೯ 
ಹನುಮಂತಗೌಡ, ಸಿ. ೬೫ 
ಹನುಮಂತಾಚಾರ್ಯ, 

ಮೂಗೂರು ೧೬೭ 
ಹನುಮಾನದಾಸ, ಸ್ವಾಮಿದಾಸ, 

ಕದರಮಂಡಲಗಿ ೧೪೮ 


ಹಿರಿಯಣ್ಣ, ಶಂಭು, ಹೆಬ್ಬಾರ ೯೨ 


ಅನುಬಂಧ-೧ ೧೭೦ 
ಗ್ರಂಥವರ್ಣನ ವಿಭಾಗ ೨೩೩ 
ಪರಿಶಿಷ್ಟ ವಿಭಾಗ ೩೦೩ 


ಅಕಬರ ಚಕ್ರವರ್ತಿಯ ಚರಿತ್ರೆ 
ಅಕಲಂಕಾಷ್ಟ ಕ 
ಅಕ್ಕಮಹಾದೇವಿ 
ಅಕ್ಕಮಹಾದೇವಿ ವಚನ 
ಅರ್ಕಪುಷ್ಕರಿಣೀ ಮಹಾತ್ಮ 
ಅಖಂಡ ಕಾವೇರ ಮಹಾತ್ವ 
ಅಗತ್ಯ ವಿಚಾರ 

ಅಚಲ ಪದ 

ಅಚ್ಚ ಗನ್ನ ಡರಾಮಾಯಣ 
ಅಜನೃಪಚರಿತೆ 
ಅಜಮಿಳೋಪಾಖ್ಯಾನ 
ಅಜಿತಕುಮಾರ 
ಅರ್ಜುನಚಾತುರ್ಮಾಸ್ಯ 
ಅಟವೀಶ್ವರ ಗೀತಾಮಂಜರಿ 
ಅಡಮುಟ್ಟ ಸಿಪಾಯಿ 
ಅಡವಿಯ ಹುಡುಗಿ 
ಅಡ್ಡಕಥೆಗಳ ಬುಕ್ಕು 
ಅಡಿಗೆಯೂ ಊಟವೂ 
ಅಣುಮಧ್ವವಿಜಯ 


ಸೂಚಿ | 
("ಕೋಶವಿಭಾಗ' ದಲ್ಲಿಯ ಗ್ರಂಥಗಳನ್ನು ಅಕಾರಾದಿಯಾಗಿ ಕೆಳಗೆ ಉಲ್ಲೇಖಿಸಿದೆ) 


ಪುಟ 

೫೯ 

೩೬ 
೧೪೯ 


` ೧೪೨ 


೧ 
೧ 
೧೨೬ 
೧೪೯ 


೧೫೮ 
೧೨೮ 
೧೩೬ 
೧೧೧ 
೫೨ 
೧೩೫ 
೨೮ 
೪೮ 
೧೩೫ 
೩೩ 


ಅತ್ತಿ ಗುಪ್ಪೆ ಕೃಷ್ಣ ಶಾಸ್ತ್ರಿ ಗಳ ಚರಿತ್ರೆ ೧೩೨ 


ಅತ್ತಿಗೆ 


ಅತ್ತೆಯ ಮನೆಯ ಕಾಟ ಅಥವಾ 


೨೮ 


ಸುಶೀಲಾವಸಂತರ ದುರ್ದೈವ ೧೫೦ 


ಅರ್ಥಶಾಸ್ತ್ರ 

ಅರ್ಥಶಾಸ್ತ್ರ ದ ಮೂಲತತ್ವಗಳು 
ಅರ್ಥಸಾಧನ 

ಅರ್ಥಾಲಂಕಾರ ಪ್ರಕರಣ 


೫೪ 
೫೨ 
೨೬ 
೧೯ 


ಅದ್ಭುತಪ್ರೇಮ 
ಅದ್ಭುತರಾಮಾಯಣಂ 
ಅದ್ಭುತಶೌರ್ಯ 

ಅದೃಷ್ಟ ಬೇಕೇ ಅದೃಷ್ಟ? 
ಅದ್ವೈತಸಿದ್ಧಾಂತ 

ಅಧ್ಯಾತ್ಮ ಗೀತಾವಳಿ 
ಅಧ್ಯಾತ್ಮ ರಾಮಾಯಣ 
ಅಧ್ಯಾತ್ಮವೆಂದರೇನು 
ಅಧಿಕಪ್ರಸಂಗಿ 
ಅನಸೂಯೆ 
ಅನಂಗಸುಂದರಿ 
ಅನ್ನದಾನೀಶ್ವರ ಜೋಗುಳಪದ 
ಅನಾರ್ಯರ ವಿವರ 
ಅನಾಸಕ್ತಿ ಯೋಗ 
ಅನುಕರಣಗೀತ ಲಹರಿ 
ಅನುಕರಣೀಯ ದಾಂಪತ್ಯ 
ಅನುಕರಣೀಯ ಎದ್ಯಾರ್ಥಿ 
ಅನುಭವ ಮಂಟಪ 
ಅನುಭವ ಸಾರ 
ಅನುಭವಾಮೃತ 
ಅಪರಾಜಿತಾ 
ಅಪರಾಧಿಗಳಾರು) 
ಅಪರೋಕ್ಷಾ ನುಭೂತಿ 
ಅಬಲಾದೌರ್ಜನ್ಯ 
ಅಬ್ರಹಾಂ ಲಿಂಕನ್‌ 
ಅಭಿನವ ಕಾದಂಬರಿ 
ಅಭಿನವ ಗೀತಾ 


ಪುಟ 
೭೬ 
೭೯ 
೭೪ 
೧೦೦ 
೧೦೭ 
೧೦೭ 
೧ 


೧೦೭ 


೧೨೦ 
೮೪ 
೧೨೦ 
೮೫ 
೪೨ 
೧೪೧ 
೧೫೭ 
೪ 
೧೪೯ 
೧೦೬ 
೩೧ 
೭೭ 
೧೨೦ 
೧೩೫ 


೧೨೮ 
೭೬ 
೬೩ 

೧೪೪ 


೫೫೪] 


ಪುಟ 


ಅಭಿವೃದ್ಧಿಸಂದೇಶ ೭೮ 
ಅಭಿಷೇಕ ನಾಟಕ ೮೮ 
ಅಭಿಜ್ಞಾನಪ್ರ ದಾನನಾಟಕಂ ೧೨೦ 


ಅಭಿಜ್ಞಾ ನ ಶಾಕುಂತಲ ೧೦೨,೨೪ 
ಅಭಿಜ್ಞಾನ ಶಾಕುಂತಲ ನಾಟಕ ೧೬೪ 
(೭೭೦) ಅಮರ ಗಣಾಧೀಶ್ವರ 


ಚರಿತ್ರೆಗಳು ೧೦೧ 
ಅಮೃ ತಗರಳ ೧೦೦ 
ಅಮೃ್ಭ ತ ಪುಲಿನ ೨0 
ಅಮೃ ತಸರ ಪಟ್ಟ ಣ ೧೪೧ 
ಅಯಸ್ಕಾಂತ ೧೪೬ 
ಅರಕಾನದ ರಾಣಿ ಅಮೀನಾ ೧೬೭ 


ಅರಬಭಾಷೆಯಲ್ಲಿದ್ದ ಸುರಸ ಕಥೆಗಳ 
ಸಂಗ್ರಹವು- ಭಾಗ ೧ -೨ ೧೬ 
ಅರವಿಂದ ಚರಿತ್ರೆ ೧೫೦ 
ಅರವಿಂದರ ಕೊನೆಯ 
ರಾಜಕಾರಣದ ಮೃತ್ಯು ಪತ್ರ ೧೦೪ 
ಅರವಿಂದರು ತಮ್ಮ ಹೆಂಡತಿಗೆ 


ಬರೆದ ಪತ್ರ ೧೦೪ 
ಅರುಣ ೧೪೪ 
ಅರುಂಧತಿ ೮೮ 
ಅರೇಬಿಯನ್‌ ನೈಟ್ಸ್‌ ಅಥವಾ ಯವನ 

ಯಾಮಿನೀವಿನೋದಗಳಲ್ಲೊಂದಾದ 

ಸಿಂದಬಾದ ನಾವಿಕ ೩೦ 
ಅಲಂಕಾರಶಾಸ್ತ್ರ ೪೮ 
ಅಲ್ಲಮ ಪ್ರಭು ೯೫ 
ಅಲಾತ ಶಾಂತಿ ಪ್ರಕರಣ ೧೦೬ 


ಅಲಾದಿಯ ಅದ್ಭುತ ದೀಪಸ್ತಂಭದ 


ಕಥೆ ೩೦ 
ಅಲ್ಲಾವುದ್ದೀನ ಮತ್ತು ಒಂದು 
ಸೋಜಿಗದ ಕಥೆ ೭೬ 


ಪುಟ 


ಅಲ್ಲಾವುದ್ದೀನನ ಅದ್ಭುತ ದೀಪ ೧೫೮ 


ಅವಧೂತಗೀತಾ 
ಅವಿವಾಹಿತರ ಸಮಸ್ಯೆ 
ಅಶ್ವತ್ಥ ಮೃಗ 

ಅಶ್ವತ್ಥಾ ಮನ್‌ 

ಅಶ್ವಮೇಧ 

ಅಶೋಕ ಟಿ 


೧೩೧ 
೧೩೫ 
೧೧೧ 
೧೧೯ 
೧೪೨ 
೧೧೬ 


ಅಶೋಕ ಅಥವಾ ಆರ್ಯಾವರ್ತದ 


ಮೊದಲನೆಯ ಚಕ್ರವರ್ತಿ 


ಅಷ್ಟಾವರಣ ವಿಚಾರ ದರ್ಪಣ 


ಅಷ್ಟುವರಣ ವಿವೇಕ 


ಅಷ್ಟಾಂಗ ಹೃದಯ (ಸೂತ್ರಸ್ಥಾ 


ಅಸಹಕಾರದ ಮೀಮಾಂಸೆಯು 

ಅಸಹಾಯಶೂರ ಪ್ರಹಸನ 

ಅಹಲ್ಯಾಬಾಯಿ 

ಅಹಲ್ಯೋದ್ಧಾರ 

ಅಕ್ಷ ಯಪಾತ್ರೆ 

ಅಕ್ಷಯ ಮತ್ತು ಪ್ರಭವದ 
ಪರಿಣಾಮಗಳು 

ಅಂಕಲಗಿ ಅಡಿವೆಪ್ಪನವರ 
ಚರಿತ್ರೆ 

ಅಂಕಿಯ ಪಾಠಗಳು 

ಅಂಗದ ಸಂಧಾನ 

ಅಂಚೆ ಮನೆ 

ಅಂತಃಪುರಗೀತೆ 

ಅಂತಃಪುರದ ರಹಸ್ಕ 

ಅಂತರಿಕ್ಟ ಹವೆಗಳ ನಿರೀಕ್ಷಣೆ 

ಅಂದಿನ ಆ ಊರು 

ಅಂಬಿಕೆ 

ಆಕಾಶಗಮನಸಾಹಸ 


೧೨೩ 
೭೧ 
೧೪೪ 


ನ)೧೩೩ 


೧೨೭ 
೧೨೦ 

೨೮ 
೧೩೪ 
೧೦೦ 


೪೯ 


೧೧೦ 


೯೩ 
೧೦ 


೫೫೭೪11 


ಪುಟ 
ಆಗಸ್ಟಿ ನ್‌ ಬಿನ್ನ ಪಂ ೧೫೬ 
ಆತ್ಮ ನಿವೇದನಂ | ೬೭ 
ಆತ್ಮ ಬೋಧೆ ೧೦೭ 
ಆತ್ಮರಾಮಾಯಣ ೧೪೬ 
ಆತ್ಮ ವಿದ್ಯಾರಹಸ್ಕ ೧೨೬ 
ಆತ್ಮ ವಿದ್ಯಾವಿಲಾಸ ೧೦೭ 
ಆತ್ಮ ಶಕ್ತಿಯ ತೇಜಸ್ಸು ೭೭ 
ಆತ್ಮಾನುಭವ ಪ್ರಕಾಶಿಕೆ ೬೫ 
ಆತ್ಮೊ ದ್ಹಾರ ೧೫೧ 
ಆದಿಕವಿ ವಾಲ್ಚಿ ಕಿ ೧೪೪ 
ಆದಿಪುರಾಣಸಂಗ್ರಹ ೧೪೦ 
ಆಧುನಿಕ ಜರ್ಮನಿ ೧೨೫ 
ಆನಂದ ಅಥವಾ ಮನೆಯ 
ಅಳಿಯ ೧೨೩ 
ಆನಂದ ದೀಪಿಕೆ ೧೫೭ 
ಆನಂದ ಮಠ ೨೮ 
ಆನಂದ ರಾಮಾಯಣ ೭೪ 
ಆನಂದ ಲಹರಿ ೪೮ 
ಆನಂದ ಸಾಮ್ರಾಜ್ಯ ೧೬೭ 
ಆರ್ಯಕ ೧೩೫ 
ಆರ್ಯಕೀರ್ತಿ - ಭಾಗ ೧-೨ ೪೧ 
ಆರ್ಯಧರ್ಮಪ್ರದೀಪ ೭೭ 


ಆರ್ಯ ನೀತಿಕತೆಗಳು, ಭಾಗ ೧-೨ ೯೭ 
ಆರ್ಯ ಮತೋಪಾಖ್ಯಾನ ೯೩,೧೧೧ 
ಆರ್ಯ ಮಹಿಳಾ ೫೬ 
ಆರ್ಯ ವಿದ್ಯಾದರ್ಶವು ೬೮ 
ಆರ್ಯರ ಶಿಕ್ಷಣ ಪದ್ಧತಿಗಳು ೧೬೬ 
ಆಯುರಾರೋಗ್ಯ ತತ್ವ ಸಂಗ್ರಹ ೫೦ 
ಆಯುರ್ವೇದ ಚಿಕಿತ್ಸಾಸಾರ 


ಸಂಗ್ರಹ ೧೪೧ 


ಪುಟ 

ಆಯುರ್ವೇದ ಸಂಗ್ರಹವೆಂಬ 

ಹಿಂದೂ ವೈದ್ಯ ಶಾಸ್ತ್ರವು ೮ 
ಆಯುರ್ವೇದದ ವೈಶಿಷ್ಟ್ಯ ಅಥವಾ 

ಆಯುರ್ವೇದದಲ್ಲಿ ಏನಿದೆ ೧೩೩ 
ಆಯುರ್ವೇದೀಯ ಔಷಧೀ. 

ಗುಣಧರ್ಮಶಾಸ್ತ್ರ -ಭಾಗ ೧ ೧೩೩ 
ಆರಣ್ಯಕ ೪೧ 
ಆರು ಬೆರಳಿನ ಕುರುಹು ಅಥವಾ 

ಸುಧಾರಿಸತಕ್ಕ ಆಚರಣೆಗಳು ೧೬ 


ಆರೋಗ್ಯಕ್ಕಾಗಿ ಯೋಗ ೯೭ 
ಆರೋಗ್ಯ ಭಾಗ್ಯ ೧೬೪ 
ಆರೋಗ್ಯ ಎದ್ಕಾ ೬೪ 
ಆರೋಗ್ಯ ವಿದ್ಯೆಯು ೩೮ 


ಆರೋಗ್ಯವೇ ಜೀವನ ೧೨೫ 
ಆರೋಗ್ಯ ಸಾಧನ ಪ್ರಕಾಶಿಕೆ ೨೬ 


ಆಲಿ ಸಹೋದರರು ೮೮ 
ಆಲಿವರ್‌ ಟ್ವಿಸ್ಟ್‌ ೩೩ 


ಆಹಾರವಿಷಯೋಪನ್ಯಾಸಮಂಜರಿ ೧೬೧ 


ಆಹಾರ ಎಜ್ಞಾನ ೧೪೧ 
ಆಹ್ನಿ ಕ ಮಂಜರಿ ೧೩೯ 
ಆಂಗ್ಲ ಕವಿತಾವಳಿ ೬೨ 
ಆಂಜನೇಯವಿಜಯ ೪೮ 
ಇಕ್ಕೇರಿಸಂಸ್ಥಾನದ ಚರಿತ್ರೆ ೪೫ 
ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ 
ಅಥವಾ ಕನ್ಯಾವಿಕ್ರಯದ 
ಪರಿಣಾಮವು ೪೨ 
ಇದ್ದ ರೂ ಇರಬಹುದು ೧೩೫ 
ಇರಾವತಿ ೬೧ 


ಇಲಕಲ್ಲ ಮಹಾಂತ ಸ್ವಾಮಿಗಳ 
ಚರಿತ್ರೆ ೮೫ 


XXVIII 


ಪುಟ 


ಇಷ್ಟೊ ೀಪದೇಶ ೧೩೮ 
ಇಸ್ಲಾಂ ಸಂಸ್ಕೃತಿ ೧೧೯ 
ಇಸೋಪನ ಚರಿತ್ರೆ ೯೩ 


ಇಸೋಪನ ನೀತಿ ಕಥೆಗಳು೧೫೮, ೧೬೪ 

ಇಂಗ್ಲಂಡ್‌ ದೇಶದ ಇತಿಹಾಸ ೪೪ 

ಇಂಗ್ಲಂಡ್‌ ದೇಶದ ಮಹಾಕವಿಯಾದ 
ವಿಲಿಯಮ್‌ ಷೇಕ್ಸ್‌ಪಿಯರ್‌ 


ಚರಿತ್ರೆ ೫೬ 
ಇಂಗ್ಲೀಷ್‌ ಗೀತಗಳು ೧೧೯ 
ಇಂಗ್ಲೀಷ್‌-ಕನ್ನಡ ನಿಘಂಟು ೬೨ 
ಇಂಗ್ಲಿಷು-ಕನ್ನಡ ಸಂಭಾಷಣ 

ವಾಕ್ಯಗಳು ಖಲಿ 
ಇಂದ್ರಕೀಲ ೧೦ 
ಇಂದ್ರಕೀಲವಿಜಯ ೭೨ 
ಇಂದ್ರಜಾಲ ೪೯" 
ಇಂದ್ರಸಭೆ ೫೦ 
ಇಂದಿರಾ ೬೬ 
ಇಂದಿರಾನಂದ ೭೩ 
ಇಂದಿರಾಬಾಯಿ ೨೬ 
ಇಂದಿರೆ ಲ 
ಇಂದುಮುಖಿ ೧೩೫ 
ಈರಾರು ಪತ್ರಿಕೆ ೧೩ 
ಈಶಸಂಕಲ್ಪ ೧೧೦ 
ಈಶ್ವರೀ ಸೂತ್ರ ಕ ೭೪ 
ಈಶಾವಾಸ್ಕೋಪನಿಷತ್ತು ೧೦೭ 
ಈಸೋಪನ ನೀತಿಕಥೆಗಳು ೧೩೭,೧೬೩ 
ಉಡುಪಿಕ್ಷೆ ೇತ್ರಮಹಾತ್ನೆ ೈ ೧೩೯ 
ಉತಮ ೭೫ 
ಉತ್ತರಗೀತೆ ೧ 
ಚಕ ಪಲ್ಪ್‌ ೧೧೫ 


ಪುಟ 
ಉತ್ತ ರರಾಮಚರಿತಕಥೆ ೧ 
ಉತ್ತ ರಮರಾಮಚರಿತಸಾರ ೭೪ 
ಉತ್ತರರಾಮಚರಿತ್ರ ಕಥೆ ೫೩ 


ಉತ್ತರರಾಮಚರಿತ್ರನಾಟಕವು' ೩೨ 


ಉತ್ತರರಾಮಚರಿತ್ರೆ ೨೪,೬೫ 
ಉತ್ತರಸೀತಾ ಚರಿತ್ರೆ ೧೮ 
ಉತ್ಪಲಕುಮಾರಿ ೧೨೦ 
ಉದಕಶಾಂತ್ಯಾದಿ ೪೧ 
ಉನ್ನ ತ್ತೆ ೭೫ 
ಉನ್ಮಾದಿನಿ ೨೮ 
ಉಪದೇಶಪಂಚಕ ೭೭ 
ಉಪದೇಶಮಾಲೆ ೫೭ 
ಉಪದೇಶಸಾಹಸ್ರಿ ೧೦೭ 
ಉಪದೇಶಾಮೃತ ೧೩೯ 
ಉಪನ್ಯಾಸವಿದ್ಯಾ ೧೬ 
ಉಪನಿಷದ್ರಹಸ್ಯ ೧೫೦ 
ಉಪನಿಷತ್ತುಗಳ ಮೊದಲನೆಯ 
ಪರಿಚಯ ೧೦೭ 


ಉಪವಾಸ ೨೮ 
ಉಪಾಧ್ಯಾಯರ ಯೋಗ್ಯತೆಗಳು ೭೭ 


ಉಮರನ ಒಸಗೆ ೧೩೧ 
ಉಷಾ ೧೪೪, ೧೫೫ 
ಉಷಾಪರಿಣಯ ೧ 
ಉಷಾಪರಿಣಯನಾಟಕ ೬೦ 
ಊರ ಬಾಗಿಲ ಹನುಮಂತ ೧೦೦ 
ಊರುಭಂಗ ೮೮ 
ಯಗ್ವೇದ ಸಂಜ್ಞಾರ್ಥವಿಚಾರ ೩೫ 
ಯತುಸಂಹಾರ ೪೮ 
ಎಚ್ಚತ್ತ ಹಿಂದುಸ್ತಾನ ೧೨೫ 
ಎಚ್ಚಮನಾಯಕ ೧೨೧ 
ಎಡೆಗಳು ಹೇಳುವ ಕಥೆಗಳು ೧೫೦ 


೫೫1% 


ಪುಟ 


ಎದ್ದೇಳು ಕನ್ನಡಿಗಾ ೧೫೦ 
ಎರಡನೇ ಹೆಂಡತಿ ೧೩೫ 
ಎಂಟನೇ ಎಡ್ವರ್ಡ್‌ ಬಾದಶಹರು ೧೧೦ 
ಏಕನಾಥ ಮಹಾರಾಜರ ಚರಿತ್ರೆ. ೯೬ 
ಏಕನಾಥ ಸಾಧುಗಳ ಚರಿತ್ರೆಯು ೪೪ 
ಏಕಶ್ಲೋಕೀ ಅವಧೂತಗೀತಾ ೧೨೬ 
ಏಕದಶೀಪ್ರಸಂಗ ೫ 


ಏಕಾದಶೀ ಮಹಾತ್ವೆ ೧೦೯ 
ಏಳನೇ ಎಡ್ವರ್ಡ್‌ ಬಾದಶಹರು ೧೧೦ 
ಐತಿಹಾಸಿಕ ಕಥಾವಳಿ ೪೭ 
ಐರಾವತದ ಕಥೆ ೯೭ 
ಒಡವೆಯ ಪಾಠ ೮೬ 
ಒಡ್ಡನ ಓಟ ಬಿ 
ಒಳ್ಳ ಡೆ ಗನ್ನಡಿ ೫೭ 
ಔಪಪತ್ತಿಕ ಮಹತ್ವಮಾಪನ ೧೩೦ 
ಕಠೋಪನಿಷತ್ತು ೧೦೭ 
ಕಡೆಗೆ ವಜೀರನಾದ ಯೋಸೇಫನೆಂಬ 
ಯುವಗೋಪಾಲರತ್ನ ೨೨ 
ಕಣ್ಣ ರೆಯಾದ ಕನ್ನ ಡ ೧೫೦ 
ಕರ್ಣನ ಕಥೆ ೧೧೧ 
ಕರ್ಣನ ಮೂರು ಚಿತ್ರಗಳು ೧೫೦ 
ಕರ್ಣಪರ್ವ ೫ 
ಕರ್ಣಭಾರ ೮೮ 
ಕಣ್ವ ಮಠಚರಿತಾಮೃ ತ ೧೫೨ 
ಕಣ್ವ ಸಂಹಿತೆ ೭೪ 
ಕರ್ಣಾಟ ವಿಕ್ರಮಾರ್ಕಚರಿತಂ ೭೨ 
ಕರ್ಣಾಟ ಸ್ನ್ನು ಷಾವಿಜಯಂ ೭೨ 
ಕರ್ಣಾಟಕ ಕುಂದಮಾಲೆ ೯೧ 
ಕರ್ಣಾಟಕ ಕೈಪಿಡಿ ೧೪೧ 
ಕರ್ಣಾಟಕ ಘೋಷಯಾತ್ರೆ ೯೧ 


ಪುಟ 
ಕರ್ಣಾಟಕ ಚಂದ್ರಾಲೋಕ ೧೫೯ 
ಕರ್ಣಾಟಕ ಛಂಧೋಲಂಕಾರ 
ಸಾಹಿತ್ಯಲಕ್ಷಣ ಸಂಗ್ರಹ ೩೮ 
ಕರ್ಣಾಟಕ ಧರ್ಮಸಿಂಧುಸಾರ ೮೯ 
ಕರ್ಣಾಟಕ ನಳಚರಿತ್ರನಾಟಕಂ ೪೩ 


ಕರ್ಣಾಟಕ ಪತ್ರಿಕೆಗಳು ೧೪೮ 
ಕರ್ಣಾಟಕ ಪ್ರತಾಪಸಿಂಹ 
ಚರಿತ್ರನಾಟಕಂ ೪೩ 
ಕರ್ಣಾಟಕ ಪ್ರಿಯದರ್ಶಿಕಾನಾಟಿಕೆ ೧೨೦ 
ಕರ್ಣಾಟಕ ಭಗವದ್ಗಿ ತೆ ೮ 
ಕರ್ಣಾಟಕ ಭತ್ಸ ೯ಹರಿನಿರ್ವೇದ 
ನಾಟಕಂ ೧೬೫ 


ಕರ್ಣಾಟಕ ಭಾಷಾವಿಷಯವು ೫೦ 
ಕರ್ಣಾಟಕ ಭಾಷಾ 


ಸಮೀಕರಣೋಪನ್ಯಾಸ ೫೦ 
ಕರ್ಣಾಟಕ ಮಹೀಶೂರ 
ದೇಶಾಭ್ಯುದಯ ತಿ 


ಕರ್ಣಾಟಕ ಮೃಚ್ಛಕಟಿಕಪ್ರಕರಣಂ ೨೮ 
ಕರ್ಣಾಟಕ ರಾಮಾಯಣನಾಟಕಂ ೪೩ 
ಕರ್ಣಾಟಕ ರಾಮಾಯಣಸಂಗ್ರಹ ೧೬೭ 


ಕರ್ಣಾಟಕ ಶಬ್ದಾನುಶಾಸನಂ ೨೧ 
ಕಣ್ಣು ಬಿಚ್ಚಾ ಲೆ ೧೩೫ 
ಕಥಾಪಂಚಕ ೧೫೦ 
ಕಥಾಮಾಲೆ ೧೫ 
ಕಥಾಸಂಗ್ರಹ ೬ 
ಕನಕಲತಾಪರಿಣಯನಾಟಕಂ ೧೨೦ 
ಕನಕಾಂಗಿಕಲ್ಯಾಣ ೩೨ 
ಕನಕಾಲುಕಾ ಅಥವಾ ಕಮಲಿನಿ 

ಚರಿತಂ ೧೩೧ 
ಕನಕೋರ್ಣಾರ್ಜುನ ೧೬೪ 


ಕನ್ನಡ-ಇಂಗ್ಲೀಷು ನಿಘಂಟು ೧೫ 


XXX 


ಪುಟ 
ಕನ್ನಡ-ಇಂಗ್ಲೀಷು ಲಘುಕೋಶ ೨೨ 


ಕನ್ನಡ ಕಥಾನಕ ೬೨ 
ಕನ್ನಡ ಕವಿತಾಪದ್ಧತಿ ೧೧ 
ಕನ್ನಡ ಕವಿತೆಯ ಭವಿತವ್ಯ ೬೨ 
ಕನ್ನಡ ಕೇಸರಿ ೧೧೦ 
ಕನ್ನಡ ಕೈಪಿಡಿ ೧೧೬,೧೨೪,೧೩೩ 
ಕನ್ನಡ ದಾಸಯ್ಯನ ಪದಗಳು ೪೮ 
ಕನ್ನಡ ಪದ್ಯರತ್ನಮಾಲೆ ೧೬೬ 
ಕನ್ನ ಡ ಪಂಚತಂತ್ರವು ಪಿ 
ಕನ್ನಡ ಪಂಚಾಂಗವು ೨೨ 
ಕನ್ನಡ ಪಾಠಗಳ ಮೊದಲನೇ 
ಪುಸ್ತಕವು ೧೫ 
ಕನ್ನಡ ಪ್ರೌಢವ್ಯಾಕರಣ ೯೭ 
ಕನ್ನಡ ಬಸವೇಶವಿಜಯ ೩೧ 
ಕನ್ನಡ ಬಾಲ ಭಾಗವತ ೫೭ 
ಕನ್ನ ಡ ಬಾಲಭಾರತ ೫೭ 
ಕನ್ನ ಡ ಬಾಲರಾಮಾಯಣ ೫೭ 
ಕನ್ನಡ ಭಜಗೋವಿಂದ ೮೮ 


ಕನ್ನಡ ಮಹಾಭಾಗವತ (ಪದ್ಯ) ೨೧ 
ಕನ್ನಡ ಮಾತು ತಲೆಯೆತ್ತುವ 


ಬಗೆ ೧೧೯ 
ಕನ್ನಡ ಮೂಲಪಾಠಕ ೧೬೪ 
ಕನ್ನ ಡ ಲಘುವ್ಯಾಕರಣ ೧೬,೯೭ 
ಕನ್ನಡ ವಚನರಾಮಾಯಣ ೯೩ 
ಕನ್ನಡ ವಚನ ಕೌಮುದಿ ೨೫ - 
ಕನ್ನಡ ವ್ಯಾಕರಣ ೧೫೯ 
ಕನ್ನಡ ವಿಶ್ವಕೋಶ ೧೪೬ 
ಕನ್ನಡ ಶಾಲಾವ್ಯಾಕರಣ ೭ 
ಕನ್ನಡ ಶೌರ್ಯಸಾಗರ ೫೩ 
ಕನ್ನಡದನೆಲೆ ೧೫೦ 
ಕನ್ನಡದ ಸೇವೆ ೧೪೪ 


ಪುಟ 
ಕನ್ನಡದಲ್ಲಿ ಸುಧಾರಣೆಗಳು ೮೭ 
ಕನ್ನಡಿಗನ ಸರ್ವಸ್ವ ೧೩೦ 
ಕನ್ನಡಿಗರ ಕರ್ಮಕಥೆ ೭೪ 
ಕನ್ನಡಿಗರ ಕಾರಸ್ಥಾನ ೯೪ 
ಕನ್ನಡಿಗರ ಜನ್ಮಸಾರ್ಥಕತೆ ೧೬೩ 
ಕನ್ನಡಿಗರ ಭ್ರಮನಿರಸನ ೧೦೪ 
ಕನ್ನ ಡಿಗರಿಗೆ ಒಳ್ಳೆಯ 
ಸಾಹಿತ್ಯ- ಭಾಗ ೧-೨ ೧೧೯ 
ಕನ್ನ ಡಿಗರಿಗೆ ಸವಾಲುಗಳು ೪೮ 
ಕನ್ಯಕಾಪುರಾಣ ೧೨೨ 
ಕನ್ಯಾಕುಮಾರಿ ೧೦೦ 
ಕನ್ಯಾವಿತಂತು ೧೬೦ 
ಕರ್ನಾಟಕ ಏಕೀಕರಣ ೧೩೦ 
ಕರ್ನಾಟಕ ಕಥಾಸರಿತ್ಸಾಗರ ೮೯ 


ಕರ್ನಾಟಕ ಕಥಾಸರಿತ್ಸಾಗರದಲ್ಲಿ 
ಮೊದಲನೆಯ ಪೀಠಿಕಾ ಲಂಬಕವು ೬೩ 
ಕರ್ನಾಟಕ ಕವಿಚರಿತ್ರೆ 


ಭಾಗ ೧-೨-೩ ೫೫ 
ಕರ್ನಾಟಕಕವಿರತ್ನಮಾಲಾ ೫೬ 
ಕರ್ನಾಟಕ ಕಾವ್ಯಮಾಲೆ ೧೫ 
ಕರ್ನಾಟಕ ಕಾವ್ಯಲಕ್ಷ ಣಸಾರವು ೧೬೦ 
ಕರ್ನಾಟಕ ಗತವೈಭವ ೧೦೪ 
ಕರ್ನಾಟಕ ನರಕಾಸುರವಿಜಯ 

ವ್ಯಾಯೋಗಂ ೬೩ 
ಕರ್ನಾಟಕ ನಳೋಪಾಖ್ಯಾನ ೬೩ 
ಕರ್ನಾಟಕ ನಾಗಾನಂದ ೬೬ 
ಕರ್ನಾಟಕ ಪ್ರಾಕ್ಕಾವ್ಯಮಾಲಿಕೆ ೧೭೭ 
ಕರ್ನಾಟಕ ಭಕ್ತವಿಜಯ ಭಾಗ 

೧-೨ ೧೨೨ 
ಕರ್ನಾಟಕ ಭಾಷಾಕರಂ ಎಂಬ 

ಅಕಾರಾದಿ ನಿಘಂಟು ೧೫೭ 


೫೫೫1 


ಪುಟ 
೧೫೨ 
೧೩೨ 


ಕರ್ನಾಟಕಭೂಮಾತಾ 
ಕರ್ನಾಟಕ ರತ್ನ ದರ್ಪಣ 
ಕರ್ನಾಟಕ ವಚನಸುಶೀಲಾ 
ಚರಿತ್ರಂ ೯೨ 
ಕರ್ನಾಟಕ ವ್ಯಾಕರಣೋಪನ್ಯಾಸ 
ಮಂಜರಿ ೧೬೩ 
ಕರ್ನಾಟಕ ವೀರರತ್ನಗಳು ೧೦೪ 
ಕರ್ನಾಟಕ ವೇಣೀಸಂಹಾರ ನಾಟಕ ೧೫೭ 


ಕರ್ನಾಟಕ ಶಬ್ದಮಂಜರಿ ೮೧ 
ಕರ್ನಾಟಕ ಶ್ರೀವಿಶ್ವರೂಪ 

ಸಂದರ್ಶನಂ ೯೨ 
ಕರ್ನಾಟಕ ಸದ್ಭುದ್ಧಿಶತಕಂ ೧೬೮ 
ಕರ್ನಾಟಕಸ್ವಪ್ನ ವಾಸವದತ್ತೆ ೧೫೦ 


ಕರ್ನಾಟಕ ಸಾಮ್ರಾಜ್ಯ ಭಾಗ ೧-೨ ೫೯ 
ಕರ್ನಾಟಕ ಸಾರಂಗಧರ ನಾಟಕವು ೫೦ 
ಕರ್ನಾಟಕ ಸಿಂಹಾಸನಸ್ಥಾಪನೆ ೮೮ 


ಕರ್ನಾಟಕ ಹಿತೋಪದೇಶಂ ೬೯ 
ಕರ್ನಾಟಕಕ್ಕೆ ದೇವತೆಗಳ 

ಆಗಮನ ೧೩೫ 
ಕರ್ನಾಟಕತ್ವದ ಸೂತ್ರಗಳು ೧೦೪ 
ಕರ್ನಾಟಕದ ಗೆಜೆಟಿಯರ್‌ ೧೬ 
ಕರ್ನಾಟಕದ ಜನತೆಯ ಸಂಸ್ಕೃತಿ ೧೪೪ 
ಕನಾರಟಕದ ಜನಪದ ಸಾಹಿತ್ಯ ೧೪೪ 
ಕರ್ನಾಟಕದ ಜಾಗೃತಿಯ 

ಉಪನ್ಯಾಸ ೧೫೪ 
ಕರ್ನಾಟಕದ ವರ್ಣನೆಯೂ 

ಇತಿಹಾಸವೂ ೧೬ 
ಕರ್ನಾಟಕದ ವೀರಕ್ಷತ್ರಿಯರು ೧೫೦ 
ಕಪಾಲಮಂಡಲ ೨೮ 
ಕಪಿಲನ ಇತಿಹಾಸ ೫೭ 
ಕರ್ಪೂರ ಮಂಜರಿ ೧೬೬ 


ಕರ್ಪೂರ ಮಂಜರೀ ಪರಿಣಯಂ ೬೬ 


ಕಬೀರದಾಸ ಚರಿತ್ರೆ 
ಕಮಲಕುಮಾರಿ "`' 
ಕಮಲಾಕಾಂತ 

ಕಮಲಾಕಾಂತ ಸಾಧು 


ಕಮಲಾಕಾಂತನ ಉಯಿಲು 


ಕಮಲಾಸುಂದರಿ 
ಕರ್ಮಕ್ಕೆ ತಕ್ಕ ಫಲ 
ಕರ್ಮಯೋಗಿ 
ಕರ್ಮವೀರ 


ಕರ್ಮವೀರ ಗಾಂಧೀಜಿಯವರು 


ಕರ್ಮಸಂನ್ಯಾಸಿ 
ಕರಿನೀರು 
ಕಲ್ಪವ್ಯಕ್ಷ 
ಕಲಹಪ್ರಿಯ ನಾರದ 
ಕಲಹಪ್ರಿಯಾ 
ಕಲಹಪ್ರಿಯಾಪ್ರಹಸನ 
ಕಲಾನಾಥ 
ಕಲಾವತೀಪರಿಣಯ 
ಕಲ್ಯಾಣ ಗೀತಮಂಜರಿ 
ಕಲ್ಯಾಣಗೀತಾವಳಿ 
ಕಲ್ಯಾಣಿನಾಟಕಂ 
ಕಲಿಕುಠಾರ 
ಕಲಿಯ ಮಹಿಮೆ 
ಕಲಿಯುಗ 
ಕಲಿಯುಗದ ಭೀಷ್ಮ 
ಕಲಿವಿಲಾಸ ` 
ಕಲ್ಲಿನಾಥಶತಕ 
ಕವಿಕಂಠಕುಶಠಶಾರ 
ಕವಿಕಾರ್ಯಪ್ರಶಂಸೆ 
ಕವಿಗಳ ನುಡಿಗಳು 
ಕವಿತಾಕುಸುಮಂಜರಿ- 
ಭಾಗ ೧-೨-೩ 


ಪುಟ 
೫೬ 
೭೪ 
೨೮ 
೧೩೫ 
೧೦೦ 
೬೫ 
೨೮ 
೧೫೨ 


೬೩ 
೧೦೦ 
೧೩೫ 
೧೨೬ 


೯೧ 
೧೨೦ 
೮೪ 
೫೦ 
೧೦೮ 
೧೫೭ 
೯೨ 
೭೪ 
೧೪೦ 


೧೩೬ 
೭೮ 
೮೫ 


೬೧ 
೧೩೬ 


೧೩೪ 


೫೫11 


ಪುಟ 


ಕವಿತಾಪಂಚರತ್ನ ೧೨೬ 
ಕವಿತಾಸಂಗ್ರಹ ೧೧ 
ಕವಿಯ ಸೋಲು ೧೪೬ 
ಕವಿರಾಜಮಾರ್ಗವಿವೇಕ- ಭಾಗ-೧ ೧೪೦ 
ಕವಿಸಮಯಂ ೬೧ 
ಕಳಾವತಿ ೧೨೦ 
ಕಂಕಣಚೋರ ೧೩೫ 
ಕಂಠಾಭರಣಂ ೧೦೦ 
ಕಂಠೀರವವಿಜಯ ೧೪೬ 
ಕಂನಾಡ ಕಥೆ ೧೫೦ 
ಕಂನುಡಿಯ ಜೀವಾಳ ೧೫೦ 
ಕಂನುಡಿಯ ಹುಟ್ಟು ೧೫೦ 
ಕಂಬಳಿಹಾಳ ದೊಡ್ಡ ಬಸವೇಶ್ವರ 

ಪುರಾಣ ೮೫ 
ಕಾಕನಕೋಟೆ ೧೪೪ 
ಕಾರ್ಕಳ ಚರಿತ್ರೆ ೩೬ 
ಕಾಗೆ ೨೮ 
ಕಾಡುಮೃಗಗಳ ಕೂಡುವಿಕೆ ೧೧೧ 
ಕಾಣಿಕೆ ೧೫೫ 
ಕಾದಂಬರಿ, NN ವ 

OA 510 
ಕಾದಂಬರೀ ಕಥೆ ೫೦ 
ಕಾಮಧೇನು ೧೦೦, ೧೨೬ 
ಕಾಮಪಾಲ ೭ಡಿ 
ಕಾಯಕವೇಕೈಲಾಸ ೧೨೫ 
ಕಾರಡಗಿ ಮಹಾಲ 

ದೇಶಪಾಂಡೆಯವರ ಚರಿತ್ರೆ ೫೪ 
ಕಾರಂಜೆ ಮಹಾತ್ಮೆ ೧೬೨ 
ಕಾಲಕಾಲೇಶ್ವರ ಶತಕ ೮೫ 
ಕಾಲಮಹಿಮೆ ೪೮ 
ಕಾಲಸರ್ಪ ೧೩೫ 


ಕಾಲಜ್ಞಾನಲಾವಣಿ ೫೦ 


ಕಾಲಿದಾಸ ಚರಿತ್ರೆ 

ಕಾವ್ಯಮಂಜರಿ 

ಕಾವ್ಯ ಹೇಗೆ ಓದಬೇಕು? 

ಕಾಶೀಖಂಡವು 

ಕಾಶೀಮಠದ ಚರಿತ್ರೆ 

ಕಾಶೀಕ್ಟೇತ್ರ ಮಹಾತ್ಮೆ 

ಕಾಳಗೌಡ 

ಕಾಳಾಸುರ 

ಕಾಳಿದಾಸಚರಿತ್ರೆ 

ಕಾಳಿದಾಸನ ಶಾಕುಂತಲದ 
ವಿಮರ್ಶೆ 

ಕಾಂತಿಮತಿ 

ಕ್ರಾಂತಿ 

ಕಿತ್ತೂರ ಚೆನ್ನಮ್ಮ 

ಕಿತ್ತೂರ ರುದ್ರಮ್ಮ 

ಕೀರಾತಾರ್ಜುನೀಯ 

ಕಿರಾತಾರ್ಜುನೀಯಸಾರ 


ಕಿಂಡರ್‌ಗಾರ್ಟನ್‌ ಕಥೆಗಳು 
ಕ್ರಿಸ್ಟೋಫರ್‌ ಕೋಲಂಬಸ್‌ 
೩) 


೧೫೧ 
೪೮ 
೫೬ 


೧೬೪ 
೭೩ 
೧೨೧ 


೧೧೮, ೧೪೨ 


೧0೮ 
೯೭ 
೧೧೫ 
೭೫ 


ಎಂಬಾತನ ಜೀವಮಾನ ಚರಿತ್ರ ೫೬ 


ಕೀಚಕ ವಧೆ 
ಕೀಚಕಸಂಧಿ 
ಕೀರ್ತನಕಂಠಾಭರಣ 
ಕೀರ್ತನತರಂಗ 
ಕೀರ್ತಿಕುಮಾರ ' 
ಕುಚೇಲೋಪಾಖ್ಯಾನ 
ಕುಟುಂಬ 

ಕುಣಿಕ್ಕಾ 


ಕುಣಿಗಲ್ಲು ರಾಮಾಶಾಸ್ತ್ರಿಗಳ 


ಚರಿತ್ರೆ 
ಕುದುರೆಯ ಕಥೆ 


೩೮, ೪೮ 


೧೩ 
೭೭ 
6೧ 
೭೫ 
೭೨ 
೪ 
೧೩೫ 


೪೫ 
೭೫ 


XXXII 


ಪುಟ 
ಕುಮಾರ ಭೀಮಸಿಂಹ ೧೧೧ 
ಕುಮಾರವ್ಯಾಸನ ಮಹಾಭಾರತದ 
ಸಂಗ್ರಹ ೫೭ 
ಕುಮಾರವಿಜಯ ೭೯ 
ಕುಮಾರಶೇಖರ ೧೬೪ 
ಕುಮಾರಸಂಭವ ೩೫, ೧೪೪ 
ಕುಮಾರಸಂಭವಸಾರ ೧೧೫ 
ಕುಮಾರೇಶ್ವರಶತಕ ೮೫ 
ಕುಮುದ್ವತಿ ೧೩೧ 
ಕುಮುದಿನಿ ೭೪, ೧೦೦, ೧೨೧, ೧೨೨: 
ಕುರುಕುಲಕಲಹಂ ೧೦೩ 
ಕುರುಹಿನ ಬಕುಲಹಾರ ೫೩ 
ಕುರುಕ್ಟೈೇತ್ರ ೭೪ 
ಕುಶಲವರ ಕಥೆ ೧೦ 
ಕುಸುಮಾಕರ ೩೩ 
ಕೂರ್ಮಾವತಾರ ೧೦೦ 
ಕೃಷ್ಣಕಥಾರತ್ನಾಕರವು ತ 
ಕೃಷ್ಣಕಥಾಸಾರಸಂಗ್ರಹ 9 
ಕೃಷ್ಣದಾನಾಮೃತ ೪೮ 
ಕೃಷ್ಣಪಾರಿಜಾತ ಈ 
ಕೃಷ್ಣಪಾರಿಜಾತನಾಟಕ ೧೬೨ 
ಕೃಷ್ಣ ಬಾಲಲೀಲೆ ೧೦ 
ಕೃಷ್ಣಮಹೇಶ್ವರಿ ೭೭ 
ಕೃಷ್ಣ ಮೋಹಿನೀದುಂದುಮೆ ೪೮ 
ಕೃಷ್ಣರಾಜವಾಣೀವಿಲಾಸ ಎಂಬ 
ಕನ್ನಡ ಭಗವದ್ಗಿ ತೆ ೭೨ 


ಕೃಷ್ಣರಾಜ ವಾಣೀವಿಲಾಸ ಎಂಬ 
ಮಹಾಭಾರತದ ಕನ್ನಡ ಟೀಕು ೨ 

ಕೃಷ್ಣರಾಜ ವಾಣೀವಿಲಾಸ ಎಂಬ 
ಶ್ರೀಮದ್‌ ಭಾಗವತದ ಕನ್ನಡ 
"ಟೀಕು ೨ 


ಪುಟ 


ಕೃಷ್ಣರಾಜೇಂದ್ರ ವಂಶಚರಿತಂ ೧೨೦ 
ಕೃ ಷ್ಠ ರಾಧಿಕಾವಿಲಾಸ' ೪೮ 
ಕೃಷ್ಣ ಲೀಲೆ ೮೪ 
ಕೃಷ್ಣವಿಜಯವ್ಯಾಯೋಗಂ ೧೨೦ 
ಕೃಷ್ಣ ಸಂಧಾನ «೭೨, ೧೧೧ 
ಕೃಷ್ಣಾ ಕಾಂತನ ಉಯಿಲು ೨೮ 
ಕೃಷ್ಣಾಕುಮಾರಿ ೬೪, ೯೧ 
ಕೃಷ್ಣಾ ರ್ಜುನಕಾಳಗ ೧೪, 
ಕೃಷ್ಣಾರ್ಜುನ ಯುದ್ಧ ೧೧೨ 
ಕೃಷ್ಣಾ ರ್ಜುನರ ಕಾಳಗ ೧೦ 
ಕೃಷ್ಣಾಜುರನರ ಕಾಳಗವೆಂಬ 

ಗಯನಾಟಕವು ೫೦ 
ಕೃಷಿ ಕರ್ಮಶಾಸ್ತ್ರ ೧೬೭ 
ಕೆಲವು ಉಪಾಖ್ಯಾನಗಳು ೭೭ 
ಕೆಲವು ಸಣ್ಣ ಕಥೆಗಳು ೧೪೪ 
ಕೇಡು ತಂದ ಉಂಗುರ ೮೦ 
ಕೇತುಭಂಗ ೧೦೫ 
ಕೇನೋಪನ್ಯಾಸಮಂಜರಿ ೧೦೭ 
ಕೇನೋಪನಿಷತ್ತು ೧೦೭ 
ಕೇರ್‌ ಹಾರ್ಡಿ ಎಂ.ಪಿ.ಇವರ 

ಚರಿತ್ರೆ ೧೨೫ 
ಕೇವಲ ಮಾತೃ ಭೂಮಿಗಾಗಿ ೧೫೨ 
ಕೇಸರೀವಿಲಾಸವು ೧೫೭ 
ಕೈವಲ್ಕಕಲ್ಪ ವಲ್ಲರೀ ೧೪೨ 
ಕೃವಲ್ಯದರ್ಪಣ ೯ 
ಕೈವಲ್ಯಪದ್ಧ ತಿಟೀಕೆ ೧೧ 
ಕೈವಲ್ಯಸ್ವಾಮಿಗಳ ಚರಿತ್ರೆ ೧೪೯ 
ಕೈಸ್ತ ಗೀತಗಳು ೪ 
ಕೈಸ್ತ ಧರ್ಮಬೋಧನೆ ೧೩ 
ಕೊಕ್ಕೊಕ್ಕೋಳಿ ೮೭ 


ಕೊಟ್ಟೂರೇಶ್ವರಶತಕ ೮೫ 


XXXIV 


ಪುಟ 
ಕೊಡಗರ ಕುಲಾಚಾರ 


ತತ್ವೋಜ್ಜೀವಿನಿ ೧೫೯ 
ಕೊಲ್ಲಾಪುರ ಛತ್ರಪತಿಯ 

ಇತಿಹಾಸವು ೧೬ 
ಕೋಟಚೆನ್ನಯ ೮೭ 
ಕೋದಂಡರಾಮವಿಜಯ ೧೫೨ 
ಕೋಹಿನೂರು ೨೮ 
ಕೋಳೂರು ಕೊಡಗೂಸಿನ ಕಥೆ ೭೧ 
ಕೌತುಕಮಾಲಿಕಾ ಭತಿ 
ಕೌಮುದಿ ೧೫೦ 
ಕೌಸಲ್ಯಾ ಪರಿಣಯಂ ೫೭ 
ಖಗೋಳವೈ ಚಿತ್ರ್ಯ ೬೬ 
ಖಾದೀಶಾಸ್ತ್ರ ೧೨೫ 
ಗಜರಾ ೧೫೧ 
ಗಜಾನನಸ್ತವನಂ ೫೭ 
ಗಜೇಂದ್ರಮೋಕ್ಷ ೩೭,೪೮,೮೬ 
ಗಜೇಂದ್ರ ಮೋಕ್ಟಟೀಕೆ ೫೦ 
ಗಜೇಂದ್ರಸಿಂಹ ೧೪೮ 
ಗಣಿತನ್ಯಾಯ ೭ 
ಗಣಿತಸಂಜೀವಿನಿ ೮೨ 
ಗಣಿತಾಬ್ದಭಾಸ್ಕರ ಪಟ 
ಗಣಿತಾಭ್ಯಾಸದ ಉದಾಹರಣೆಗಳು ೭ 
ಗಣೇಶಾಷ್ಟಕ ೧೦೭ 
ಗದಾಯುದ್ಧ ೧೧೧ 
ಗಯಚರಿತ್ರೆ ` ೧೦,೬೪ 
ಗಯಾಖ್ಯಾನ ೫ 
ಗಯ್ಯಾಳಿಯನ್ನು ಸಾಧು 

ಮಾಡುವಿಕೆ ೪೭, ೧೫೮ 
ಗಯೋಪಾಖ್ಯಾನ ೬ 
ಗರುಡಚೂರ್ಣಮಹಾತ್ಮೆ ೭೮ 
ಗಲಿವರನ ದೇಶಸಂಚಾರ ೧೫೮ 


ಪುಟ 
ಗರ್ವಾಪಹಾರ ೧೬೮ 
ಗವಿಸಿದ್ದೇಶ್ವರ ಪುರಾಣ ೧೪೪ 


ಗವಿಸಿದ್ಧೇಶ್ವರ ಮಂಗಲಗೀತೆಗಳು ೮೫ 


ಗಂಗಾಪುತ್ರ ೧೦೦ 
ಗಂಗಾಲಹರಿ ಲೆಲೆ,೧೬೭ 
ಗಂಗಾಶಂತನುವಿಲಾಸ. ೭೨ 
ಗ್ರಂಥಾಲಯಸರ್ವಸ್ವ ೧೪೬ 
ಗಾಜಿನ ಬಳೆ ಮತ್ತು ಇತರ 

ಕಥೆಗಳು ೧೫೬ 
ಗಾನರಾಮಾಯಣ ೮೪ 
ಗಾಯತ್ರ್ಯರ್ಥಭಾಸ್ಕರ ೩೯ 
ಗಾಲವಚಿತ್ರಸೇನ ೪೮ 
ಗಾಂಧೀ ಉಪದೇಶ ೧೫೫ 
ಗಾಂಧೀ ತತ್ವಗಳು ೧೧೨ 
ಗಾಂಧೀ ವಿಜಯ ೧೫೨ 
ಗಾಂಧೀಜಿ ಗುಣಗಾನ ೧೧೨ 
ಗ್ರಾಮಾಭಿವೃದ್ಧಿ ೧೧೨ 
ಗ್ಲಾಡ್‌ಸ್ಪನ್ನರವರ ಮಹಿಮೆ ೧೧೭ 
ಗಿರಿಜಾಕಲ್ಯಾಣ ೫,೧೦,೩೭,೪೮,೭೪ 
ಗಿರಿಜಾಕಲ್ಯಾಣಕಥೆ ೯ 
ಗಿರಿಜಾಬಾಯಿ ೧೨೮ 
ಗಿರಿಜಾವಿಲಾಸ. ೨ 
ಗಿರಿಜಾಸ್ತಯಂವರ ೬೦ 
ಗಿರಿಮಲ್ಲಿಕಾರ್ಜುನ ಶತಕಂ ೯ಂ 
ಗೀತಮಂದಾರ "೫೭ 
ಗೀತಾ ಉಪನ್ಯಾಸಗಳು ೪೫ 
ಗೀತಾರ್ಥಚಂದ್ರಿಕೆ ೭೭ 
ಗೀತಾರ್ಥವಿವರಣೆ ೭೭ 
ಗೀತಾಪರಿಮಳ ೧೦೪ 
ಗೀತಾಪ್ರಕಾಶ ೧೦೪ 
ಗೀತಾಪ್ರತಿಪದಾರ್ಥ ಚಂದ್ರಿಕ. ೧೪೯ 


XXXV 


ಪುಟ 
ಗೀತಾಭಾವಪ್ರದೀಪ, ಭಾಗ೧-೨ ೧೦೪ 
ಗೀತಾಭಾಷ್ಯ ೧೦೭ 
ಗೀತಾರಹಸ್ಯ ೬೬ 
ಗೀತಾವಲೋಕನ ೧೬೩ 
ಗೀತಾಸಂದೇಶ ೧೦೪ 
ಗೀತಿಕಾಲಹರಿ ೧೫೭ 
ಗೀತೆಯ ಕೈಗನ್ನ ಡಿ ೭೭ 
ಗೀತೆಯ ತಿರುಳು ೭೭ 
ಗೀತೆ ಸಾರ್ಥ ೧೦೭ 
ಗೀತೋಕ್ತಧರ್ಮ ೨೮ 


ಗುಜರಾಥದ ಇತಿಹಾಸ, ಭಾಗ ೧ ೧೨೩ 
ಗುಡುಗುಡು ಗುಮ್ಮಟದೇವರು ೮೭ 


ಗುಣನಿರೂಪಣೆ ೭೭ 
ಗುಣಶೋಧನೆ ೧೪೯ 
ಗುಣವಿದ್ದರೂ ಯಣವಿದ್ದ ಷ್ಟೆ ೀ ೧೦೦ 
ಗುಣಸಾಗರ ೮೧ 
ಗುಮ್ಮನಾಯಕನ ಪಾಳೆಯದ 
ಪಾಳೆಯಗಾರರು ೪೫ 
ಗುರುಗೋವಿಂದಸಿಂಹ ೮೮ 
ಗುರುಚರಿತ್ರೆ ೨,೮೪ 
ಗುರುತು ಕಂಡ ಕಳ್ಳ ೧೦೦ 
ಗುರುದತ್ತರಾಯನ ಚರಿತ್ರೆ ೯ಂ 
ಗುರುದಕ್ಷಿ ಣೆ ೧೫೬ 
ಗುರುಪ್ರಸಾದ ೭೪, ೧೬೩ 
ಗುರುಭಕ್ತಿಸಾರ ೧೦೭ 
ಗುರುಭಜನ ೭೧ 
ಗುರುವಿರಕ್ತಪ್ರಪಂಚ ೧೧೮ 
ಗುರುಹೃದಯಪ್ರಕಾಶಿಕೆ ೮ 
ಗುಲೇಬಕಾವಲಿ ೧೬೦ 
ಗೃಹಕಲಹ ೭೪ 
ಗೃಹಲಕ್ಷ್ಮಿ ೧೫೨ 
ಗೃಹಶೀಲೆ ೯೮ 


ಪುಟ 


ಗೃಹವೈದ್ಯಕ ೭೮ 
ಗೃಹಿಣೀಧರ್ಮ ದೀಪಿಕೆ ೧೨೦ 
ಗ್ಭ ಹಿಣೀಭೂಷಣ ೭೮ 
ಗೃಹೋಪಯೋಗದ 

ಹೋಮಿಯೋಪಥಿ ೨೫ 
ಗೆದ್ದತ್ತೆ ಸೋತ ಅಳಿಯ ೪೭ 
ಗೋಪಾಲ ಕೃಷ್ಣ ಗೋಖಲೆ ೧೩೧ 
ಗೋಪಿಕಾಗೀತೆ ೭೨ 
ಗೋಪೀಚಂದ್ರಚರಿತ್ರೆ ೧೪೬ 
ಗೋರಕ್ಷ ಣೆ ೧೫೯ 
ಗೋಲಕ್ಷಣ ೩೬ 
ಗೌಡಕುಲಕರ್ಣಿಯರ 

ಕಾಯಿದೆಗಳ ಸಂಗ್ರಹ- ಭಾಗ ೧೫೨ 
ಗೌಡರ ಮಲ್ಲಿ ೧೪೪ 
ಗೌರಿ ೩೩ 
ಘಾತುಕ ಶಿತಿಕಂಠ ೧೩೫ 
ಘೋರ ಯುರೋಪು 

ಯುದ್ಧದ ಚರಿತ್ರೆ ೯೩ 
ಘೋಷಯಾತ್ರೆ ೧೫೬ 
ಚತುದರ್ಶನೋಂಪಿಕಥೆ ೩೬ 
ಚತುದರ್ಶಮಂಜರಿ ೭೨ 
ಚದುರೆ ೧೩೫ 


ಚನ ಬಸಪಾ ಬಸಲಿಂಗಪಾ 
ಷ್ಠ ಬ ಆ 


ಧಾರವಾಡ ಅವರ ಚರಿತ್ರ ೧೦೧ 
ಚನ್ನ ಬಸವತೈಜಸ ೮೮ 
ಚನ್ನ ಬಸವೇಶ ವಿಜಯಂ ೮೧ 
ಚಮತ್ಕಾರಚಿಂತಾಮಣಿ ೩೫ 
ಚಮತ್ಕಾರರತ್ನಾವಳಿ ೧೨೦ 
ಚರಕಸಂಹಿತಾ (ಚಿಕಿತ್ಸಾಸ್ಥಾನ) 

(ಭಾಗ ೧) ೧೩೩ 
ಚರಖಗೀತೆ ೧೫೨ 


ಚರಿತ್ರ ಚೂಡಾಮಣಿ ೭೭ 


ಚರಿತ್ರಸಂಗ್ರಹ (ಪೂವಾರ್ಧ- 


ಉತ್ತರಾರ್ಧ) 
ಚಲ:ಬಾರಾಯಣವತಕಂ 
ಚವತಿಯ ಚಂದ್ರ 
ಚಳವಳಿಗಳ ಆತ್ಮವು 
ಚಂಚಲ 
ಚಂಡ ಕೌಶಿಕ 
ಚಂಡಕ್‌ಶಿಕ ನಾಟಕ 
ಚಂಡಭೀಮ ಕಾವ್ಯ 
ಚಂಡಮಾರುತ 
ಚಂಡಿಕಾಶತಕ ಅಥವಾ 

ದೇವೀಸ್ತೋತ್ರ 
ಚಂದ್ರಕಾಂತ 
ಚಂದ್ರಕಲಾಕಲ್ಯಾಣ 
ಚಂದ್ರಗುಪ್ತ ಚಕ್ರವರ್ತಿ 
ಚಂದ್ರನ ಸಾಕ್ಷಿ 
ಚಂದ್ರಮತಿ 
ಚಂದ್ರಮುಖಿಯ ಘಾತವು 
ಚಂದ್ರವದನೆ 
ಚಂದ್ರಶೇಖರ 
ಚಂದ್ರಹಾಸ 
ಚಂದ್ರಹಾಸನ. ಕಥೆ 
ಚಂದ್ರಹಾಸ್ಯಭ್ಯುದಯ 
ಚಂದ್ರಹಾಸಾಭ್ಯುದಯಂ 
ಚಂದ್ರಹಾಸೋಪಾಖ್ಯಾನ 
ಚಂದ್ರಾವಳಿ 
ಚಂದ್ರಾವಳಿವಿಲಾಸ 


XXXVI 


ಪುಟ 


೫೯ 
೯4 
೧೨೧ 
೧೦೭ 


೧೫೭ 
2೫೩೭ 


೭0 


೧೫೯ 
೧೩೫ 
೫೭ 
೧೬೬ 
೧೫೫ 
೧೨೦ 
೫೮ 
೧೨೮ 
೨೮ 
೯೨,೧೫೭ 
೫,೯೭ 
೧೧೧ 
೧೦೩ 
"೩೩ 
೮೪ 
೧೪೦ 


ಚಂದ್ರಾವಳಿಯ ಜೋಗಿ ಹಾಡು ೧೦ 


ಚಂದ್ರಾವಳೀ ಕಥೆ 
ಚಂದ್ರಾವಳೀ ಚರಿತ್ರೆ 
ಚಂದ್ರಾಂಗದ ಚರಿತ್ರೆ 


೧೦ 
೪೮ 
೩೭ 


ಪುಟ 
ಚಂದ್ರಿಕಾವಿಜಯಂ ೧೬೬ 
ಚಾಣಕ್ಕತಂತ್ರ ೫೭,೧೩೭ 
ಚಾಣಕ್ಕತಂತ್ರಚಮತ್ಕಾರಂ ೯೩& 
ಚಾಣಕ್ಕಶತಕ ೭೮ 
ಚಾತುರ್ಯವತಿ ೧೨೦ 
ಚಾಮನೃಪಚಂದ್ರಪ್ರಭ ೧೬೧ 
ಚಾಮರಾಜನಗರದ ಶ್ರೀಕಂಠ 
ಶಾಸ್ತ್ರಿಗಳ ಚರಿತ್ರೆ ೧೩೨ 


ಚಾರ ದರ್ವಿಸ್‌ ಎಂಬ ಮನೋಹರ 
ವಾದ ನಾಲ್ಕು ಮಂದಿ ಫಕೀರರ 


ಕಥೆಗಳು ೯ 
ಚಾರುಮತಿ ೧೨೦ 
ಚಾಲುಕ್ಕರ ಪುಲಿಕೇಶಿ ೧೨೧ 
ಚಿಕ್ಕ ಕಥೆಗಳು ೯೧ 
ಚಿಕ್ಕ ಪಟ್ಟಾಭಿಷೇಕ ೧೦ 
ಚಿಕ್ಕ ಬಣಜಿಗರು ೧೬೧ 
ಚಿಕ್ಕವನಾದ ಹೆನ್ರಿ ೪ 


ಚಿಕ್ಕವರಿಗೆ ತಕ್ಕಂಥ ಪಾಠಗಳು ೨೯ 
ಚಿತ್ರಕಳಾವತಿ ೧೨೦ 
ಚಿತ್ರದುರ್ಗದ. ಪಾಳೆಯಗಾರರು ೪೫ 


ಚಿತ್ರ ರಾಮಾಯಣ ೧೬೭ 
ಚಿತ್ರವಿಚಿತ್ರಾವಳಿ - ಭಾಗ ೧-೨. ೨೮ 
ಚಿತ್ರಶಿಖಂಡಿ ೯೮ 
ಚಿತ್ರಂಗದಾ ೧೪೪ 
ಚಿತ್ತೂರ ಮುತ್ತಿ ಗೆ ೮೫ 
ಚಿದಂಬರ ಅದ್ಭುತಕಥಾಮಾಲೆ ೧೧೦ 
ಚಿದಂಬರ ಚರಿತ್ರೆ ೭೪ 
ಚಿದಂಬರದೀಕ್ಷಿತರ ಗುರುತು ೧೧೦ 
ಚಿದಂಬರ ವಿಜಯ ೧೧೦ 
ಚಿದಾನಂದರಗಳೆ ೧೦೭ 
ಚಿದಾನಂದಸವಾಯಿ ೧೦೭ 


(೪1 


ಪುಟ 
ಚಿಮಣಾಜಿ ಅಪ್ಪಾ ೯೪ 
ಚಿರತ್ನ ನಾಟಕರತ್ನ ೨೮ 
ಚಿಲ್ಲಾಳ ಚರಿತ್ರೆ - ಜ್ರ 


ಚಿಂತಾಮಣಿ ಅಥವಾ ಟ್ಯಾಲಿಸ್ಥ ನ್‌ ೪೪ 
ಚೀಣಾ ರಾಜ್ಯದ ಮಹಾಪುರುಷನಾದ 


ಕಾಂಪೂಷನ ಚರಿತ್ರೆ ೪೫ 
ಚುಂಚನಕಟ್ಟೆ ಮಹಾತೆ ಶೆ ತ್ರೆ 
ಚೂಡಾಮಣಿ ೧೦ 
ಚೂಡಾಮಣಿದರ್ಶನ ೫೬ 
ಚೂಡಾಲೆ ತೆ 
ಚೆನ್ನ ಬಸವನಾಯಕ ೧೪೪ 
ಚೆಲುವು ೫,೧೪೪ 


ಚೋದ್ಯಪುರದ ಚೋಜಿಗರಾಯ ೧೩೫ 


ಚೋರಕಥಾನಾಟಕ ೫೦ 
ಚೋರಗ್ರಹಣತಂತ್ರ ೨೬ 
ಚೋರಚಕ್ರವರ್ತಿ ಹ ೧೦೦ 
ಚೌತಿಯ ಚಂದ್ರ ೧೦೦ 
ಛತ್ರಪತಿ ೭೪ 
ಛತ್ರಪತಿ ಶಿವಾಜಿ ಮಹಾರಾಜ ೫೯ 
ಛಂದಸ್ಸಾ ರ ೩೨ 
ಛಾಯಾಮತಿ ೧೨೦ 
ಜಕಣಾಚಾರ್ಯ ೮೮ 
ಜಗತ್ತಿನ ಸ್ವಾತಂತ್ರ್ಯ ಸಂಗ್ರಾಮ ೧೪೧ 
ಜಗನ್ನಾಥದಾಸರ ಚರಿತೆ ೧೦೯ 
ಜಗನ್ನಾ ಥಪಂಡಿತರಾಜರ ಚರಿತ್ರೆ ೧೬೩ 
ಜಗನ್ನಾ ಥಪಂಡಿತರಾಯಚರಿತ್ರೆ ' ೧೪೬ 
ಜಗನ್ಮೋಹಿನಿ ಚರಿತ್ರೆ ೧೬೦ 
ಜನನನಿಯಂತ್ರಣ ೧೪೧ 


ಜನರಲ್ಲಿ ಕಾರ್ಯನಿರ್ವಾಹಶಶಕ್ತಿ ಯನ್ನು 


"ಹೆಚ್ಚಿ ಸುವುದು ಹೇಗೆ? ೧೧೭ 
ಜನಾರ್ದನ ಕಾಳಗ ಅಥವಾ 
ಶಿನ್ನ ದಂತಾಪಹಾರ ೮೬ 


ಜನ್ಮಾಂತರೋಪದೇಶ್ಯವು 
ಜಪಾನ್‌ಸಾಮ್ರಾಜ್ಯ 
ಜಯದೇವಭಜಕಾನಂದಿನಿ 
ಜಯದೇವವಿಜಯ 


ಜಯಪರಾಜಯ 


ಜಯಮುನಿಚರಿತಂ 
ಜಯವಮಾಲ್ಲಿ ಕಿ 
ಜಯಸಿಂಹರಾಜ ಚರಿತೆ 
ಜಯಸಿಂಹರಾಜನ ಚರಿತ್ರೆ 
ಜಯಂತಿಕ್ಷೇತ್ರಮಹಿಮೆ 
ಜರಾಸಂಧನ ಕಾಳಗ 
ಜರಾಸಂಧವಧ 
ಜರಾಸಂಧವಧೆ 

ಜಲಂಧರ 

ಜಲಂಧರಕಾಳಗ 
ಜಹಂಗೀರನ ಚರಿತ್ರವು 
ಜ್ವರ 

ಜಾಗರ್ತಿ 

ಜಾತಕದರ್ಪಣ 
ಜಾತಕಸಾಮ್ರಾಜ್ಯಟೀಕೆ 
ಜಾತಕಜ್ಞಾನರತ್ನಾ ವಳಿ 
ಜಾತಿವಿಚಾರಣೆ 
ಜಾನಕೀಪರಿಣಯನಾಟಕಂ 
ಜಾರ್ಜ್‌ ವಾಷಿಂಗ್ಟನ್‌ ಚರಿತ್ರೆ 
ಜಿನಮುನಿತನಯ 

ಜಿಜ್ಞಾ ಸುಗಳ ತೊಡಕು 
ಜೀರ್ಣವಿಜಯನಗರಾದರ್ಶ 
ಜೀವಂಧರಚರಿತಂ 
ಜೀವನಕ್ಕೆ ಬೆಳಕು 
ಜೀವನಸೌಂದರ್ಯ ಮತ್ತು 


ಸಾಹಿತ್ಯ 


ಪುಟ 
೨೨ 
೭೫ 
೭೧ 
೯೧ 
೮೮ 
೩೩ 
೧೨೫ 
೧೬೧ 
೪೫ 
೧೬೭ 


೪೮,೧೦೮ 
೧೦೮ 
೧೦ 


೧೩೫ 


೧೫೪ 
೧೦೮ 


೧೩೭ 


೧೩೧ 


XXXVI 


ಪುಟ 


ಜೀವರಸಾಯನೀ ವೈದ್ಯಸಾರ ೧೬೪ 
ಜೀವನ್ನುಕ್ತಿಗೀತಾ `ಹಿ೫ 
ಜೀವನ್ಮುಕ್ತಿ ವಿವೇಕ ೭೭ 
ಜೀವವಿಜ್ಞಾನ ೮೧ 
ಜೇಮ್ಸ್‌ ಏಬ್ರಹಾಂ ಗಾರ್‌ಫೀಲ್ಡ್‌ ೧೧೭ 
ಜೈನಧರ್ಮಪರಿಭಾಷೆ ೧೧೬ 
ಜೈನಪದ್ಧಪುರಾಣಸಾರ ೧೧೬ 
ಜೈನಬಾಲಬೋಧೆ ೧೧೦ 
ಜೈಮಿನಿಭಾರತ ೧೬,೩೧೨ 
ಜೈಮಿನಿಭಾರತ-ಇಂಗ್ಲೀಷು 
ಅರ್ಥದೊಂದಿಗೆ ೧೫೯ 
ಜೈಮಿನಿಭಾರತಕಥಾಸಂಗ್ರಹ ೬೪ 
ಜೈಮಿನಿ ಭಾರತದ ಅಶ್ವಮೇಧಿಕ 
ಪರ್ವದ ಟೀಕೆ ೨ 
ಜ್ಯೋತಿರ್ವಿನೋದಿನಿ ೧೬೮ 
ಜ್ಯೋತಿಶ್ಶಾಸ್ತ್ರ ೧೬ 


ಜ್ಯೋತಿಷಶಕುನ, ಶಿಲ್ಪ, ಸರಶಾಸ 


ಈೆ 


ಇವುಗಳಲ್ಲಿಸಿದ್ದವಾದ ಈ ಶಕುನ 


ಗ್ರಂಥವು ೯ 
ಟಿಲಕ ಕಥಾಮೃ ತಸಾರ ೧೫೧ 
ಟೀಕಾಜೈಮಿನಿ ೨೧ 
ಟೀಪೂಸುಲ್ತಾನನ ಚರಿತ್ರೆ ೫೯ 
ಟೆಲಿಮಾಕಸ್ಸ ನ ಸಾಹಸ ಚರಿತ್ರೆ- 

ಭಾಗ ೧-೨ ೨೬ 
ಟ್ರೋಜನ್‌ ದಂಡಯಾತ್ರೆ ೧೬೪ 
ಡಕಾಯತಿ ೧೦೮ 
ಡ್ಯೂಕ್‌ ಆಫ್‌ ವೆಲಿಂಗ್ರನ್‌ ಚರಿತ್ರೆ ೪೪ 
ತಕ್ಕಡಿಬಿಕ್ಕಡಿ ೧೦೦ 
ತತ್ವನಿಧಿ ಖಿ 
ತತ್ವಪದಗಳು ೨೦ 
ತತ್ವಸಮಾಸ ೧೦೭ 
ತರಂಗಿಣೀ ಕಿ 


ಪುಟ 
ತರುಣ ರಜಪೂತ ಸರದಾರನು ೧೪೯ 
ತರುಬಾಲಾ ೯೧ 
ತಲಕಾವೇರೀ ಮಹಾತ್ಮೆ ೨ 
ತಾನಾಜಿ ೧೬೭ 
ತಾಮಸಪ್ರಭುಚರಿತೆ ೧೬೯ 
ತಾಯಿನಾಡು ೧೩೫ 
ತಾಯ್ನುಡಿಯ ತಮ್ಮಡಿ ೧೪೫ 
ತಾರಕವಧೆ ೧೦ 
ತಾರಾ ೧೨೩ 
ತಾರಾನಾಥ ೭೭, ೧೬೪ 
ತಾರಾಸುಂದರಿ ೧೨೦ 
ತಾವರೆ ೧೪೫ 
ತಾಳೀಕೋಟೆ ೧೪೪ 
ತ್ಯಾಗರಾಜರವರ ಚರಿತ್ರೆ ೫೬ 
ತ್ಯಾಗವೀರ ಲಿಂಗರಾಜರ ಚರಿತ್ರೆ ೧೨೫ 
ತ್ರಾಟಿಕಾನಾಟಕ ೭೬ 
ತಿರುಪಾಣಿ ೧೪೫ 
ತಿಲಕ ಕಾವ್ಯಾಂಜಲಿ ೧೫೨ 
ತಿಲಕಪುರಾಣ ೧೩೭ 
ತಿಲಕಮಹಾರಾಜರ 
ಜೀವನಚರಿತ್ರೆ ೧೪೧ 
ತಿಲೋತ್ತಮಾ ೧೨೦ 
ತಿಲೋತ್ತ ಮೆ ೭೪ 
ತ್ರಿಪುರದಾಹ ೧೪೦ 
ತ್ರಿಪುರಸುಂದರಿ ೧೦೦ 
ತುಕಾರಾಮ ೧೧೧,೧೩೫ 
ತುಕಾರಾಮಬುವಾ ೯೬ 
ತುಲಸೀಬಾಯಿ ೧೪೬ 
ತುಲಸೀ ರಾಮಾಯಣ ೭೪ 
ತುಳಸೀದಾಸ ೮೮ 
ತುಳುವಾಲ ಬಲಿಯೇಂದ್ರಮಿತ್ಯ 
ನಾರಾಯಣ ಕಥೆ ೧೫೩ 


XXXIX 


ಪುಟ 

ತೆನ್ನಾ ಲಿರಾಮ, ಉದ್ದಾರಾನಂದ ೧೧೧ 
ತೊಳೆದ ಮುತ್ತು ೫ 
ದತ್ತಕಥಾಮೃತ ೭೪ 
ದತ್ತಾ ಕ್ಟ ಯಾಂಬರವಿಲಾಸ ೩೯ 
ದಮಯಂತಿ ೧೩೨ 
ದಮಯಂತಿಚರಿತ್ರೆ ೪೩ 
ದಮಯಂತೀಸ್ವಯಂವರವು ೨೪ 
ದಯಾಮತಿ ೧೨೦ 
ದಯಾನಂದಸರಸ್ವತಿಯವರ 

ಚರಿತ್ರೆ ೧೬೮ 
ದಯಾರಾಮ ೧೧೭ 
ದಶಕುಮಾರಕಥಕಲಾಪ ಹ 
ದಶಮಗ್ರಹ ೯೮ 
ದಶಾವತಾರ ೧೦೮ 
ದಕ್ಷ ಕನ್ಯಾ ೧೨೮ 
ದಕ್ಷಾ ಧ್ವರ ಕಥೆ ೨ 
ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು 

ವಿಶೇಷ ಸ್ಥಳಗಳು ೯೭ 
ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ 

ಇತಿಹಾಸ ೧೬೯ 


ದಕ್ಷಿಣ ಕನ್ನಡ ಜಿಲ್ಲೆಯಚರಿತ್ರೆ 
ಅಥವಾ ಭೂತಳಪಾಂಡ್ಕರಾಯನ 


ಅಳಿಯಸಂತಾನದಕಟ್ಟು ೧೫೩ 
ದಕ್ಷಿಣ ಮುಸಲ್ಮಾನೀ ರಾಜ್ಯಗಳು ೧೨೩ 
ದಕ್ಷಿಣಯಾತ್ರಾ ಚರಿತ್ರೆ ೪೨ 
ದಾಡಿಯ ಹೇಳಿಕೆ ೨೮ 
ದಾನಕೇಸರಿ ಪ್ರಲಾಪ ೧೨೦ 
ದಾನಧರ್ಮವಪದ್ಧತಿ ೧೨೯ 
ದಾಮಾಜಿಪಂತ ೧೦೮ 
ದಾಮಿನಿ ೧೧೩ 
ದಾರಿದ್ಯಶತಕ ೫೭ 
ದಾರಿಯ ಬುತ್ತಿ ೧೫೧ 


' ಪುಟ 


ದಾಸಬೋಧ ೯೬,೧೪೮ 
ದಾಸ್ಯವಿಮೋಚನೆ ೧೩೫ 
ದಾಕ್ಬಾ ಯಣಿ ೧೩೪ 
ದಾಂಪತ್ಯ ವಿಜ್ಞಾ ನ ೧೪೧ 
ದ್ವಾತ್ರಿಂಶತ್ಸಾ ಲಂಭಂಜಿಕೆಗಳಿಂದ 


ಹೇಳಲ್ಪಟ್ಟ ವಿಕ್ರಮಾರ್ಕ ಚರಿತ್ರೆ ೯೩ 
ದ್ವಾದಶಮಂಜರಿ ಮತ್ತು 


ಚತುದರ್ಶಮಂಜರಿ ೧೦೮ 
ದ್ವಾದಶಾನುಪೆ uf ಕ್ಲೆ ೧೩೮ 
ದಿಲೀಪಚರಿತೆ ೧೫೮ 
ದಿವ್ಯಸುಂದರಿ ೧೩೨ 
ದಿವಾನ ರಂಗಾಚಾರ್ಲು ೧೩೧ 
ದೀರ್ಫಾಯುಷ್ಯದ ಗುಟ್ಟು ೩೯ 
ದೀರ್ಫಾಯುಸ್ಸೂತ್ರ ೫೦ 
ದ್ವೀಮತಪರೀಕ್ಷೆ ೧೩೭. 
ದುರ್ಗದ ಬಿಚ್ಚುಗತ್ತಿ-ಭಾಗ ೧-೨ ೭೪ 
ದುರ್ಗೇಶನಂದಿನಿ ೨೮ 
ದುರಾಶಾಪಿಶಾಚ ೧೬೭ 
ದುಷ್ಕರ್ಮಪರಿಪಾಕ ಅಥವಾ 
ಉನ್ಮಾ ದಿನಿಯಾದ ಮೋಹಿನಿ ೧೫೦ 
ದುಷ್ಟಚತುಷ್ಟಯ ೧೦೦ 
ದುಂದುಮೆ ಪದ ೪೮ 
ದೂತಘಟೋತ್ಕಜ ೮೮ 
ದೂತವಾಕ್ಕ ೮೮ 
ದೂರ್ವಾಸಚರಿತ್ರೆ ೩೭ 
ದೂರ್ವಾಸಶಾಪ ' ೬೧ 
ದೃಗ್ಸೃಶ್ಯವಿವೇಕ ೧೦೭ 
ದೃಢೀಕರಣದ ಪ್ರಶ್ನೋತ್ತರ ೪ 
ದೃಷ್ಟಾ ಂತರದರ್ಪಣ ೧೦೬ 
ದೇವತಾಮನುಷ್ಯ ದ್‌ ೧೫೬ 
ದೇವನಂದಿನಿ ೧೫೦ 


ಪುಟ 


ದೇವರನಾಮಗಳು ೧೦೯ 
ದೇವರ ವಾಕ್ಕದ ಬೋಧನೆಯ 

ಪ ರ್ರಶ್ನೊ ತ್ತರ ೪ 
ದೇವರ ಮಹಿಮೆ ೧೦೦ 
ದೇವರ ಸೇವೆ ೩೫ 
ದೇವವಿಚಾರಣೆ ೪ 
ದೇವಾಂಗಪುರಾಣ ೨೭ 
ದೇವಾಂಗಮತಪ್ರಕಾಶಿಕೆಯು ೫೩ 
ದೇವೀ ಚೌಧುರಾಣಿ ೨೮ 
ದೇವೀಭಾಗವತ ತಾತ್ಪರ್ಯಟೀಕೆ ೨ 
ದೇವೀಮಹಾತೆ ಕೈ ೨, ೧೫೩ 
ದೇವೀಮಹಾತ್ವಸಪ್ತಶತಿ ತ 
ದೇವೀಸಾಯುಜ್ಯದ ಸೀಸಮಾಲಿಕೆ ೨ 
ದೇಶಾಭಿಮಾನ ೨೬ 
ದೇಶಾಂತರಗಳಲ್ಲಿ ಪ್ರಾಚೀನ 

ಭಾರತ ಪುರುಷರು ೨೮ 
ದೇಹದಾನ ೧೧೦ 
ದೊಡ್ಡ ದಡ್ಡ ೧೦೦ 
ದೊಡ್ಡವರು ಯಾರು? ೧೦೦ 
ದ್ರೋಣಪರ್ವ ೪ 
ದ್ರೋಣಾಚಾರ್ಯ ೧೪೯ 
ದೌೌಪದೀವಸ್ತಾಪಹರಣ ೨, ೩೮ 
ದ್ರೌಪದೀಸ್ವಯಂವರ ೨, ೧೦,೬೪ 
ಧನವಂತನೇ ಬಲವಂತನು ೭೮ 
ಧಮ್ಮಪದ ೧೦೭ 
ಧರ್ಮದುರಂತ ೧೪೬ 
ಧರ್ಮದ್ರೋಹ ೧೪೨ 
ಧರ್ಮಪದವೆಂಬ 

ಬುದ್ಧ ಗೀತೆಯು ೧೫೯ 
ಧರ್ಮಪಾಲಚರಿತ್ರೆ ೫೦ 
ಧರ್ಮರಹಸ್ಯ ೭೮, ೧೧೪ 


xl 


ಪುಟ 
ಧರ್ಮಸಾಮ್ರಾಜ್ಯಂ ೧೫೯ 
ಧರ್ಮಶರ್ಮಾಭ್ಯುದಯ ೬೪ 
ಧ್ವ ಜಗೀತೆ ೧೫೨ 
ಧಾತ್ವರ್ಥಪ್ರಕಾಶಿಕೆ ೫೬ 
ಧಾತುಮಂಜರಿ ೩ 
ಧಾರ್ಮಿಕತೇಜ ೭೪ 
ಧ್ರುವಚರಿತ್ರೆ ೨, ೩೩೭, ೭೬ 
ಧ್ವುವವಿಜಯ ನಾಟಕಂ ೧೨೦ 
ಧ್ರುವೋಪಾಖ್ಯಾನ ಕಥೆ ೯ 
ಧೂಮಕೇತು ೧೫೬ 
ಧೈರ್ಯವೇ ಧೈರ್ಯ _ ೧೦೦ 
ನಗದವರನ್ನು ನಗಿಸುವ ಕಥೆ ೧೭ 
ನಗೆಗಡಲು ೫೫, ೯೮ 


ನಟರಾಜಭಕ್ತ ನಾಳೆ ಹೋಗುವ 
ನಂದ ಮತ್ತುಮೀರಾಬಾಯಿ ೧೬೮ 


ನಡತೆಯ ನಾಡು ೧೪೦ 
ನಡೆವಳಿ ೭೫ 
ನನ್ನ ಆಚಾರ್ಯ ೧೧೭ 
ನನ್ನ ಆರಂಭದ ಜೀವನ ೧೬೯ 
ನನ್ನ ಕನಸು ೧೫೦ 
ನನ್ನ ಗತಿ ೧೩೫ 
ನನ್ನ ಗೃಹಿಣಿ ೧೩೫ 
ನನ್ನ ಜೀವನಸ್ಮೃತಿಗಳು ಭಾಗ೧-೨ ೧೦೪ 
ನನ್ನ ತಾಯಿ ೭೫ 
ನಭಾ ೧೨೮ 
ನಮ್ಮನಾಟ್ಯಾಭಿನಯ ೧೧೧ 
ನಮ್ಮ ಭಾಗ್ಯೋದಯ ೧೨೧ 
ನಯಶತಕ ೩೧ 
ನರಗುಂದ ಬಂಡಾಯ ೧೧೫, ೧೫೦ 
ನರಗುಂದ ಮುತ್ತಿ ಗೆ ೧೪೯ 
ನರಪತಿಚರಿತಂ ೧೦ 


ನರಬಲಿ ೧೦೦ 
ನರರಾಕ್ಷಸಿ ೧೦೦ 
ನರವೀರ ಕಾಸೀಮ ೧೩೫ 
ನಲಿನಿ ೧೨೧ 
ನಲ್ಲುಡಿ ೮೫ 
ನಲ್ಲೆ ೧೫೬ 
ನವನೀತರಾಮಾಯಣ ೧೪೦: 
ನವರತ್ನದರ್ಪಣ ೭೨ 
ನವರಾತ್ರಿ (೨-೩-೪-೫) ೧೪೫ 
ನವಾಬನಂದಿನಿ ೨೮ 
ನವೀನ ದ್ರೌಪದೀಸ್ವಯಂವರ 
ನಾಟಕವು ೧೬೨ 
ನವೀನ ಪ್ರಪಂಚ ೧೨೦ 
ನವೀನ ಪ್ರಭಾವತೀ ದರ್ಬಾರ 
ನಾಟಕವು ೧೬೨ 
ನವೀನ ಸೌಭದ್ರಾಪರಿಣಯ ೩೯ 
ನಳಕೂಬರವಿಲಾಸ ೧೦ 
ನಳಚರಿತ್ರೆ ೯, ೧೦,೩೪ 
ನಳದಮಯಂತಿ ೬೬ 
ನಳೋಪಾಖ್ಯಾನ ತಿ 
ನಂಜುಂಡಶತಕ ೨ 
ನಂದಿನಿ (ಬುದ್ಧನ ಚರಿತ್ರೆ) ೩೯ 
ನಂದೀಶನೀತಿ ೧೩೪ 
ನಾಗದೇವತ್ರಿವಿಧಿ ೧೩೪ 
ನಾಗಮಹಾಶಯ ೧೩೩ 
ನಾಗರಿಕ ೧೪೬ 
ನಾಗಲಿಂಗಪುರಾಣ ೨೭ 
ನಾಗಾನಂದ ೪೮, ೧೧೧ 
ನಾಗಾನಂದನಾಟಕಂ ೫೦ 
ನಾಟಕ ಕಲೆ ೧೦೫ 
ನಾಟಕಪದಸಂಗ್ರಹ ೪೮ 


xl 


ಪುಟ 
ನಾಟಕಮಂಜರಿ ೧೦೮ 
ನಾಟ್ಯರೂಪ ಹಿಂದಸ್ತಾನ ೧೪೧ 
ನಾಡ ನೆಲೆಗಾರ ೭೫ 
ನಾಡೀಪ್ರಕರಣ ೧೫೭ 
ನಾಡೋಜಪಂಪ ೧೪೦ 
ನಾನಕನ ಚರಿತ್ರೆ ೯೭, ೧೪೮ 
ನಾನಾರ್ಥಶಬ್ದಾವಳಿ ಮತು 
ಸಂಜ್ಞಾರ್ಥಗಳು ೧೫೯ 
ನಾನಾ ಫಡಣವೀಸ ೫೯ 


ನಾಮದಾರ ವಿಲಿಯಂ ಯವರ್ಟ್‌ 
ಗ್ಲಾಡ್‌ಸ್ಪನ್‌ ದೊರೆಗಳ 


ಚರಿತ್ರೆಯು ೪೪ 
ನಾಮರೂಪಾವಳಿ ೧೦೦ 
ನಾರದಕುಚೇಷ್ಟೆ ೪೮ 
ನಾರಸಿಂಹಾವತಾರ ' ೧೦೦ 
ನಾರಾಯಣ ವಾಮನ ತಿಲಕ ಇವರ 

ಜೀವನಚರಿತ್ರೆ ೧೦೬ 


ನಾರಾಯಣರಾವ್‌ ಪೇಶವೆ ಫಾರ್ಸು ೬೩ 
ನಾಲ್ವತ್ತವಾಡ ವೀರೇಶ್ವರಪುರಾಣ ೮೫ 
ನಾಲ್ಕು ಸಣ್ಣ ಕಥೆಗಳು ೧೪೫ 
ನಾವು ಈಗ ಬೇಡುವ ಸ್ವರಾಜ್ಯ ೧೦೪ 


ನಿಗಮಸಾರಾಮೃತ ೧೪೮ 
ನಿಜದೀಪಿಕಾಶಿರೋರತ್ನ ೧೩, ೩೫ 
ನಿಜವಾದ ವೀರನು ಅಥವಾ 

ಜಗಮಲ್ಲ ೪೪ 
ನಿತ್ಯಚರ್ಯೆ ೧೬೬ 
ನಿತ್ಯಾನುಸಂಧಾನ ಟೀಕೆ ೧೬೧ 


ನಿರ್ದುಃಖಸಪ್ತಮಿಯ ಮತ್ತು ಸಮಾಧಿ 

ವಿಧಾನದ ನೋಂಪಿಯ ಕಥೆ ೧೩೮ 
ನಿಬಂಧ ಶಿಕ್ಷಣ ೭೪ 
ನಿಬಂಧ ಹೇಗೆ ಬರೆಯಬೇಕು? ೧೧೦ 
ನಿರ್ಭಾಗ್ಯ ಚಾಣಕ್ಕ ೧೨೦ 


xl 


ಪುಟ 


ನಿರ್ಭಾಗ್ಯ ಮುರಾದ ೭೦ 
ನಿರ್ಮಲೆ ೧೦೩, ೧೧೭ 
ನಿರ್ಯಾಣಮಹೋತ್ಸವ ೭೪ 
ನಿಯೋಗ ವಿಧಿಯ ವಿಚಾರ ೧೬೩ 
ನಿರುಪಮಾ ೧೨೦ 
ನಿವೇದನ ೧೩೧ 
ನಿಶಾಕಾಂತ ೧೨೮ 
ನಿಷ್ಕಾಮಪ್ರೇಮ ೯೬ 


ನೀತಿಗಳ ನೆಲೆಗಟ್ಟು- ಭಾಗ ೧-೨-೩ ೭೭ 
ನೀತಿಚಿಂತಾಮಣಿ - ಭಾಗ 


೧-೨-೩ ೪೫, ೧೬೧ 
ನೀತಿಚೂಡಾಮಣಿ ೬೪ 
ನೀತಿದರ್ಪಣ ' ರ್ಜ 
ನೀತಿಧರ್ಮ ಅಥವಾ ಧರ್ಮನೀತಿ೧೪೨ 
ನೀತಿಧರ್ಮಸಂಗ್ರಹ ೬೯ 
ನೀತಿಮಂಜರಿ ಭಾಗ-೧ ೨, ೫೫, ೭೬ 
ನೀತಿಮಾರ್ಗದರ್ಶಕರಾದ 
ಮಹನೀಯರ ಚರಿತ್ರೆ-ಭಾಗ ೧ ೫೬ 
ನೀತಿಮುಕ್ತಾ ಹಾರ: ೧೩೦ 
ನೀತಿರತ್ನಾ ಕರ ೧೬೩ 
ನೀತಿರಸಾಯನ ೫೭ 
ನೀತಿವಾಕ್ಕಮಂಜರಿ "೫೫ 
ನೀತಿಶತಕ ೫೦,೬೩ 
ನೀತಿಸಂಗ್ರಹ ೬೮ 
ನೀತಿಸಾರ ೬೭ 
ನೀತಿಸಾರಸಂಗ್ರಹ ೨೪ 
ನೀರದೆ ೨೮ 
ನೀಲಗಿರಿಯೂ ಅಲ್ಲಿಯೆ 

ನಿವಾಸಿಗಳೂ ೭೫ 
ನೀಲಾಂಬರಿ. ೧೦೦ 
ನೀಳ್ಗ ತೆಗಳು ೬೬ 
ನೀಳಾಗೀತ ೬ ೨೮ 


ಪುಟ 

ನುಡಿಗಟ್ಟು ಎಂಬ ಹೊಸಗನ್ನಡ 

ಸಂಕ್ಷಿಪ್ತ ವ್ಯಾಕರಣ ೩೨ 
ನುಡಿಗನ್ನಡಿ -ಭಾಗ ೧-೨ ೧೧೬ 
ನುಡಿಗನ್ನಡಿ ಮತ್ತುಛಂದೋ 

ಮಂಜರಿ ೧೧೬ 
ನೂರಜಹಾನ ೯೮,೧೫೫ 
ನೂರಜಹಾನ ರಾಣಿಯು ೫೯ 
ನೆಪೋಲಿಯನ್‌ ಬೋನಾಪಾರ್ಟನ 

ಚರಿತ್ರೆ ಅಲ 


ನೆಪೋಲಿಯನ್‌ ಮತ್ತು 
ಸಾಕ್ರೆಟಿಸ್‌ ಇವರುಗಳ ಚರಿತ್ರೆ ೫೬ 


ನೆಲದ ಅಳತೆ ೬೩ 
ನೇತಾಜಿ ೧೩೫ 
ನೈಷದೀಯಚರಿತ್ರೆ ೯೭ 
ನೈಷಧೀಯಸಾರ ' ೧೧೫ 
ನೊಂದ ನುಡಿ ೨೮ 
ಪತಿತಪರಾವರ್ತನ ೧೫೦ 
ಪತಿತಪಾವನ ಗಾಂಧಿ ೧೧೨ 
ಪತಿತೋದ್ಭಾರ ೧೧೪ 
ಪತಿಪೂಜೆ ೧೪೦ 
ಪತಿವಶೀಕರಣ ೬೬ 
ಪತ್ನಿ "ಹಿತಸೂಚನಿ ೧೨೦ 
ಪದ್ಯಕದಂಬ ಕಿ 
ಪದ್ಯರೂಪಾವಲಿ ೭೭ 
ಪದ್ಯಸಾರ ೧೬೦ 
ಪದ್ಮಾವತಿ ೯೧,೧೫೦ 
ಪದ್ಮಾ ವತೀಪರಿಣಯ ೧೫೪ 
ಪದ್ಮಾಕ್ಚ ನ ಕಾಳಗವು ೩೦ 
ಪದ್ಧಿನಿ ೧೨೦,೧೩೪ 
ಪನ್ನಾ ಮತಿ ೮೮ 


ಪರಮಾತ್ಮ ಬೋಧ ೧೩೮ 


೫1111 


ಪುಟ 
ಪರಮಾತ್ಮಜ್ಞಾನ ೧೫ 
ಪರಮಾರ್ಥಚಿಂತಾಮಣಿ ೧೦೭ 
ಪರಮಾರ್ಥಸಂಗ್ರಹ ೧೨೭ 
ಪರಶುರಾಮಪರಾಜಯ ೯೪ 
ಪರಶುರಾಮಪಂತ ಭಾವು 
ಪಟವರ್ಧನ ಇವರ ಚರಿತ್ರೆ ೧೧೫ 
ಪರಶುರಾಮರಾಮಾಯಣ ೧೦೮ 
ಪರಂತಪವಿಜಯ ೨೬ 
ಪರಾಶರಸ್ಜೃತಿವ್ಯಾಖ್ಕಾ ೧೬೮ 
ಪರಿಕಲಾಭ್ಯುದಯ ೩೩ 
ಪರಿಮಳಾ ೨೮ 
ಪರಿಶುದ್ಧ ಚರಿತ್ರವು ೧೩ 
ಪಲಾಂಡು ಚರಿತ್ರೆ ೧೬೪ 
ಪಶ್ಚಾ ತ್ತಾಪ ೧೪೦ 
ಪಶುಲೋಕರಹಸ್ಯ | ೧೨೦ 
ಪಂಚತಂತ್ರ ೨,೬೩,೭೯ 
ಪಂಚತಂತ್ರಸಾರ -ಭಾಗ೧-೨ ೧೧೬ 
ಪಂಚದಶೀ ೩೧ 
ಪಂಚದಶೀತತ್ವಾರ್ಥ ೭೭ 
ಪಂಚಭಾಷಾಪ್ರಹಸನ ೯೩ 
ಪಂಚಭೇದ ಮತ್ತುಪ್ರಮೇಯ 
ಮುಕ್ತಮಾಲಾ ೫ 
ಪಂಚಮ ಜಾರ್ಜರು ೧೧೦ 
ಪಂಚಮ ಜಾರ್ಜ್‌ ಕೀರ್ತಿಮಂಜರಿ ೧೨೭ 
ಪಂಚರಾತ್ರ ೮೮ 
ಪಂಚಲಿಂಗಸ್ತು ತಿ ೭೨ 
ಪಂಚವಿಂಶತಿಲೀಲೆ ೧೦ 
ಪಂಚಾಚಾರಪ್ರಕಾಶಿಕೆ ೧೪೪ 
ಪಂಚಾಳ ಜಾತಿಗಳ ಉತ್ಪತ್ತಿ ೧೬ 
ಪಂಡಿತ ಈಶ್ವರಚಂದ್ರ ಎದ್ಕಾ 
ಸಾಗರ ಚರಿತ್ರೆ ೫೭ 


ಪುಟ 


ಪಂಡಿತರಾಜ ೧೫೫ 
ಪಂಡಿತಾರಾಧ್ಯ ಚರಿತ್ರೆ ೮೧ 
ಪ್ರಕೃತಿವಿಮರ್ಶೆ ೧೬೭ 
ಪ್ರಗತಿ ೧೩೫ 
ಪ್ರಚ್ಛನ್ನಪಾಂಡವೀಯ ೬೫ 
ಪ್ರಣಯದಾಹ ೧೬೭ 
ಪ್ರಣಯಾವರ್ತ ಅಥವಾ 

ಚಂಚಲಕುಮಾರಿ ೧೫೪ 
ಪ್ರತಾಪರುದ್ರದೇವ ೧೬೧ 
ಪ್ರತಿಮಾನಾಟಕ ಕಿಲಿ 
ಪ್ರತಿ ರಾಖ್ಯ ೪೧ 
ಪ್ರತೀಕಾರ ೪೧, ೧೦೩ 
ಪ್ರಥಮ ಚಿಕಿತ್ಸೆ ೯೩ 
ಪ್ರಪಂಚಪ ಪರೀಕ್ಷಾ ೧೪೨ 
ನಾ ಅಥವಾ ಐಹಿಕ 

ಸುಖಸಾಧನಂ ೬೧ 

ಪ್ರಬುದ್ಧ ಪದ್ಮನಯನೆ ೭೪ 
ಪ್ರಬೋಧ ಚಂದ್ರೋದಯ 

ನಾಟಕಂ ೧೬೫ 
ಪ್ರಭಾವತಿ ೧೦೮,೧೨೦ 
ಪ್ರಭಾವತಿಪರಿಣಯ ೧೦ 
ಪ್ರಭುವಿಜಯ ೧೪೨ 
ಪ್ರಮಥನಾಥ ೧೫೫ 
ಪ್ರಮಥಾಚಾರದೀಪಿಕೆ ೧೨೫ 
ಪ್ರಮಾಣಪ್ರಮೇಯವಿವೇಕ ೬೧ 
ಪ್ರಮಾಲಾಸ್ವಯಂವರ ೬೪ 
ಪ್ರಮಾಳಾರ್ಜುನೀಯ ೬೫ 
ಪ್ರಹ್ಲಾದ ೧೦೮ 
ಪ್ರಹ್ಲಾದಚರಿತ್ರರೂಪವಾದ 

ಭಕ್ತಿ ವಿಜಯ ನಾಟಕವು ೬೫ 
ಪ್ರಹ್ಲಾದಚರಿತ್ರೆ ೨,೯,೭೬,೮೪ 


೫11% 


ಪುಟ 
ಪ್ರಶ್ನೋತ್ತರಭಗವದ್ಗೀತಾ ಪಿ 
ಪ್ರಶ್ನೊ ತ್ತ ರಮಾಲಿಕಾ ೭೮ 
ಪ ್ರಶ್ನೊ ತ್ತರಮಾಲೆ ೫೭ 
ಪ್ರಶ್ನೋತ್ತ ರರತ್ನ ಮಾಲಿಕೆ ೬೩ 
ಪ್ರಶ್ನೋಪನಿಷತ್ತು ೧೦೭ 
ಪ್ರಸಂಗ ೧೪೫ 
ಪ್ರಹಸನತರಂಗ ೧೨೦ 
ಪ್ರಜ್ಞಾವತೀವಿಜಯ ೧೬೧ ' 
ಪಾಕಶಾಸ್ತ್ರ ೧೫೭ 
ಪಾತಿವ ್ರತ್ಯಧರ್ಮ ೧೬೮ 
ಪಾರ್ತಿಸುಬ ಬ್ಬ ೧೪೦ 


ಪಾದುಕಾಪ್ರಹಾರ ಅಥವಾ 
ನರಸಯ್ಯನ ಮಾನಭಂಗ ೮೬ 


ಪಾಪಪುಣ್ಯ ೧೨೩ 
ಪಾಪಿ ಯಾರು? ೧೦೮ 
ಪಾರಸಿಕರು ೧೧೯ 
ಪಾರಿಜಾತಾಪಹರಣ ೧೦,೧೫೭ 
ಪಾರಿಜಾತಾಪಹರಣದ ಕಥೆ ಸ್ರ 
ಪಾರ್ವತಿ ೧೩೪ 
ಪಾರ್ವತೀಪರಿಣಯ ೪೮,೫೧ 
ಪಾರ್ವತೀಪರಿಣಯವಾಟಕ ೭೨ 
ಪಾರ್ವತೀಸತ್ವಪರೀಕ್ಷೆ ೧೧೨ 
ಪಾರ್ಶ್ವನಾಥತೀರ್ಥಂಕರಚರಿತ ೧೩೮ 
ಪಾರ್ಶ್ವನಾಥಸ್ವಾಮಿ ಚರಿತ್ರೆ 

ಪುರಾಣ ೩೬ 
ಪಾಳೆಯಗಾರರು ೪೫ 
ಪಾಂಚಾಲೀಪರಿಣಯಂ ೧೫೬ 
ಪಾಂಡವವಿಜಯ ೯೨.೧೦೮ 
ಪಾಂಡವಾಶ್ಚಮೇಧ ೨೫ 
ಪ್ರಾಕೃತಿಕ ಭೂಗೋಲಶಾಸ್ತ್ರ ೧೬ 


ಪ್ರಾಚೀನ ನಾಟ್ಕಕಥಾವರ್ಣನ ೪೨ 


ಪುಟ 

ಪ್ರಾಚೀನ ಮತ್ತು ನವೀನಕಾಲದ 
ಸ್ತ್ರೀಪುರುಷರು ೨೮ 
ಪ್ರಾಚೀನ ಸಾಹಿತ್ಯ ೧೨೪ 
ಪ್ರಾಣಿಶಾಸ್ತ್ರ ೯೩,೧೬೩ 
ಪ್ರಾಣಿಗಳೂ, ಪ್ರದೇಶಗಳೂ ೮೭ 
ಪ್ರಾರ್ಥನೆಗಳು ೪ 
ಪ್ರಾಬೋಧಕೀಸ್ತೋತ್ರಂ ೧೬೯ 
ಪ್ರಿಯದರ್ಶಿಕೆ ೧೬೧ 
ಪ್ರಿಂರೋಜ್‌ ವಿಜಯ ೧೬೯ 
ಪ್ರೀತಿವಿಜಯ ೧೦೦ 
ಪುತ್ರಕಾಮೇಷ್ಠಿ ೧೦ 
ಪುತ್ತೂರು ೯೮ 
ಪುನರ್ಜನ್ಮ ೭೪,೧೧೧,೧೬೩ 
ಪುನರ್ಮರಣಪ್ರಹಸನ ೧೨೦ 
ಪುರಂದರದಾಸರ ಚರಿತ್ರೆ ೫೬,೧೪೬ 


ಪುರಾಣನಾಮಚೂಡಾಮಣಿ. ೮೮,೯೧ 


ಪುರಾಣಿಕರ ವಿಚಾರವಾಹಿನಿ ೬೫ 
ಪುರುಷಾರ್ಥಬೋಧಿನಿ ೧೫೧ 
ಪುಳಿನಾಪುರಮಹಾತ್ವೈ ೧೫೩ 
ಪುಂಡಲೀಕನಾಟಕ ೬೪ 
ಪೂಜನ ೧೪೫ 
ಪೂಜಾಸಾರಸಮುಚ್ಚ ಯ ೧೩೮ 
ಪೂರ್ಣಕಲಾ ೧೨೮ 


ಪೂರ್ಣಾಂಕರಗಣಿತಾಭ್ಯಾಸಕ್ಕೆ ತಕ್ಕ 


ಉದಾಹರಣೆಗಳು- ಭಾಗ ೧-೨ ೭ 


ಪೂರ್ವಪುರಾಣಂ ೧೩೮ 
ಪೆಣ್ಣ ಡೆಗನ್ನಡಿ ೫೬ 
ಪೇಟೆಮಾತೇನಜ್ಜಿ? ೪೫ 
ಪ್ರೇಮಪತಾಕಾ ೧೪೯ 
ಪ್ರೇಮಪಾಶ ೧೦೦ 
ಪ್ರೇಮಪೀಯೂಷ, ೧೩೧ 


xlv 


ಪುಟ 


ಪ್ರೇಮಭಂಗ ೮೫ 
ಪ್ರೇಮಮಂದಿರ ೧೫೦: 
ಪ್ರೇಮವಿಜಯ ೬೬ 
ಪ್ಲೇಗಮಾರಿಯ ಲಾವಣಿ ೫೦ 
ಪ್ಲೇಗಿನ ಚರಿತ್ರೆ ೧೫೬ 
ಪ್ಲೇಗೆಂಬ ಪಿಡುಗು ೩೯ 
ಪ್ರೋಷಿತಪ್ರಿಯಾಸಮಾಗಮ ೧೫೮ 
ಪೌರನೀತಿ ೯೩ 


ಪೌರ್ವಾತ್ಯರ ವರ್ಣವ್ಯವಸ್ಥೆಯೂ, 
ಪಾಶ್ಚಾ ತ್ಯರ ವರ್ಗವ್ಯವಸ್ಥೆಯೂ ೯೧ 
ಪೌಢವಿವಾಹ ೧೬೩ 
ಫಕೀರೇಶ್ವರ ಪುರಾಣ ೭೪ 
ಫ್ರಾನ್ಸ್‌ ದೇಶದ ರಾಜ್ಯಕ್ರಾಂತಿ ೪೪ 


ಫಿರಂಗಿಗಳ ಉತ್ಪಾತ ೧೩೫ 
ಫಿರಂಗಿಯ ಪ್ರತಿಹಿಂಸೆ ೧೩೫ 
ಬಡಹುಡುಗಿ ೧೪೦ 
ಬತ್ತೀಸಪುತ್ಥಳಿಯ ಕಥೆ 3 
ಬರ್ಥೊೋಲ್ಡ ನ ಕಥೆ ೧೬ 
ಬನಾರಸಕ್ಕೆ ಬೆತ್ಲೆಹೇಮಿನ " 
ಸಂದೇಶ ೧೦೬ 
ಬಬ್ರುವಾಹನ ಕಾಳಗ ೧೦ 
ಬರಗಾಲರಸು ೪೮ 
ಬಲಿಚಕ್ರವರ್ತಿ ೧೦೮ 
ಬಲಿದಾನ ೧೩೫ 
ಬಸವಚರಿತ್ರೆ ೧೨೪ 
ಬಸವಣ್ಣನವರ ವಚನಸಂಗ್ರಹ 
- ಭಾವರ್ಥಸಹಿತ ೧೪೨ 
ಬಸವತ್ರಿವಿಧಿ ೮೫ 
ಬಸವಬೋಧಾಮೃತ ೧೨೪ 
ಬಸವಾಭಾನು ೮೮ 
ಬಸವಭಾಷೆ ೬೮ 
ಬಸವರಾಜವಿಜಯಂ ೮೨ 


ಪುಟ 

ಬಸವೇಶಜನನ R ೮೨ 
ಬಸವೇಶ್ವರನೂ ಅಸ್ಪೃಶ್ಯರ 

ಉದ್ದಾ ರವೂ ೧೦೬ 


ಬಹಾಮನಿ ಸಂಸ್ಥಾನದ ಮಹಮೂದ. 
ಗವಾನ ಎಂಬ ಮಹಾಮಂತ್ರಿಯ 


ಚರಿತ್ರೆ ಲಭ 
ಬಂಗಾರ್ದಂಗಿಯ ಕಥೆ ೧೫೩ 
ಬ್ರಹ್ಮ ಕುಮಾರಿ ೧೪೯ 
ಬ್ರಹ್ಮ ಚರ್ಯೆಯೋ 

ಕಾಮಸಾಧನೆಯೋ? ೧೪೨ 
ಬ್ರಹ್ಮಸೂತ್ರಗಳ ಬೆಳಕು ೭೭ 
ಬ್ರಹ್ಮಸೂತ್ರರಚನಾಪ್ರಕಾಶ ೪೫ 
ಬ್ರಹ್ಮಸೂತ್ರ ಸಭಾಷ್ಯ ೧೦೭ 
ಬಾಗಿಲು ತಡೆಯುವ ಮತ್ತು 

ಚಂಡಾಡುವ ಹಾಡು ೩೬ 
ಬಾಗಿಲು ಭದ್ರ ೬೧ 
ಬಾಜೀರಾಯ ಪೇಶವೆ ೧೧೨ 
ಬಾಜೀರಾಯರ ಆಖ್ಯಾಯಿಕೆ ೧೧೦ 


ಬಾಜಿರಾವ್‌ ಬಲ್ಲಾಳ ಪೇಶವೆ ೯೩ 


ಬಾಣಕವಿಯ ಕಾದಂಬರಿ ೧೧ 
ಬಾಣಾಸುರ ನಾಟಕ ೪೮ 
ಬಾಯಬಲ್‌ ೧೩ 
ಬಾಯಬಲ್‌ ( ಭಾಷಾಂತರ) ೧೩ 
ಬಾಯಿಲೆಕ್ಕಗಳ ಪುಸ್ತಕವು ೧೬ 
ಬಾಲಕರ ನೀತಿಕಥಾವಳಿ- 

ಭಾಗ ೧-೨-೩ ೫೬ 
ಬಾಲಕರ ಮಹಾಭಾರತ ೧೧೧ 
ಬಾಲಕರ ರಾಮಾಯಣ ೧೧೧ 
ಬಾಲಗಂಗಾಧರಸ್ತವ ೧೫೨ 
ಬಾಲಚರಿತ ೮೮ 


ಬಾಲಭಾಗವತ ೭೬ 


೫1೪1 


ಪುಟ 
ಬಾಲಭಾರತ 


೩೫,೫೭,೭೬ 
ಬಾಲರಂಜನ ೭೮ 
ಬಾಲರಾಮಾಯಣ ೩೫,೭೨,೭೬ 
ಬಾಲಲೀಲೆ ೧೦ 
ಬಾಲಶಿಕ್ಷೆ ಯು ೪ 
ಬಾಲಿಕಾಗೀತಾವಳಿ ೬೯ 
ಬಾಲಿಕಾನೀತಿಮಾಲಿಕೆ ೫೭ 


ಬಾಸೆಲ್‌ಮಿಶನ್ನಿ ನ ಸುವಾರ್ತಾ 
ಪಕ್ಷದ ಸಬೆಗಳ ಕ್ರಮಗಳು ೪ 


ಬ್ರಾಹ್ಮಣ ೪೧ 
ಟ್ರ 

ಬಿನ್ನಹ ೧೪೫ 
ಬಿಲ್ಲಹಬ್ಬ ೫ 
ಬಿಲ್ಲಹಬ್ಬವೆಂಬ ಕಂಸವಧೆ ಪ್ರಿ 
ಬೀಗಿತ್ತಿಯರ ಹಾಡು ೮೫ 


ಬೀರಬಲ್ಲರ ಚರಿತ್ರೆ -ಭಾಗ೧ ೫೯ 
ಬುಕರ್‌ ಟಿ.ವಾಶಿಂಗ್ರನ್ನರ ಚರಿತ್ರೆ ೨೬ 


ಬುಧಜನಮನೋರಂಜಿನಿ ೩೬ 
ಬುದ್ಧನ ಜೀವನಚರಿತ್ರೆ ೧೪೦ 
ಬುದ್ದಿ ಬಂತು ೧೧೦ 
ಬುದ್ಧಿ ಯಮಾತು ೧೨೫ 
ಬೂಸಿಯ ಕಡೇ ದಿನಗಳು ೨೨ 
ಬಹಜ ೦ಬೂಚರಿತ್ರೆ ೪೮ 
ಲ ಜ 
ಬ್ರ ಹಜ್ಜಾ ತಕಟೀಕೆ ೯ 
ಬಹಜಾ ತಕಾಖ್ಯ ಹೋರಾಶಾಸ ೨೧ 
ಲ ಜ ಶಿ ಈ 
ಬ್ಬ ಂದಾವನೊ ತ್ಲ ವ ೪೭ 
ಬೆಳಗಿದ ದೀಪಗಳು ೬೬ 


ಬೆಳಗುತ್ತಿ ಪಾಳೆಯಗಾರರ ಇತಿಹಾಸ೧೧ 


ಬೆಳಥಡಿ ಬ್ರಹ್ಮಾನಂದರು ೧೩೫ 
ಬೇಗಮ ಸಮರು ೮೮ 
ಬೇತಾಳ ಪಂಚವಿಂಶತಿ ನ 
ಬೇನಿಗರ ಲಘುಚಿಂತಾಮಣಿ ೭೫ 


ಪುಟ 

ಬೋಧನಕ್ರಮ ೭೭ 
ಬೋದನಕ್ರಮಸಂಗ್ರಹ ೭೫ 
ಬೋಧಸುಧೆ ೧ 
ಬೌದ್ಧಾವತಾರ ೧೫೯ 
ಭಕ್ತಪುಂಡರೀಕ ೧೧೨ 
ಭಕ್ತವಿಜಯ ಕಿ 
ಭಕ್ತಾಧಿಕ್ಕರತ್ನಾವಳಿ ೩೧ 
ಭಕ್ತಾ ಮೃತ ೧೧೨ 
ಭಕ್ತಿಭಂಡಾರಿ ಬಸವಣ್ಣನವರು ೧೪೬ 
ಭಕ್ತಿಮಹಿಮೆ ೩೨ 
ಭಕ್ತಿಯೋಗ ೧೦೭ 
ಭಕ್ತಿವಿಜಯ ೬೭೪ 
ಭಕ್ತಿವಿಲಾಸದರ್ಪಣ ೨ 
ಭಕ್ತಸುಧಾಸಾರ ೧೩ 
ಭಗವಚ್ಚರಣಸ್ತೋತ್ರ ೧೦೭ 
ಭಗವತ್ತಾದಾಚಾರ್ಯಪ್ರಶಂಸೆ ೧೬೨ 
ಭಗವತ್ತಾ ರ್ಥನೆ ೫೦ 
ಭಗವದ್ಗೀತಾ ೧೪೪ 
ಭಗವದ್ಗೀತೆ ೫೧,೭೯,೧೫೯ 
ಭಗವದ್ಗಿ ೇೀತಾಸಾರವಿಚಾರ ೭೭,೯೮ 
ಭಗವದ್ಗಿ ೇತಾಸುಖಬೋಧಿನಿ ೧೩೯ 
- ಭಗವದ್ಗಿ ಆತಾರ್ಥಸಾರ ೧೧ 
ಭಗವದ್ಗೀತೆಯ ಅನುವಾದ ೮೬ 
ಭಗವಾನ್‌ ಬುದ್ಧ ಚರಿತ್ರೆ ೧೨೫ 
ಭಗವಾನದಾಸ ೧೩೫ 
ಭಗೀರಥವಿಜಯ ೧೨೩ 
ಭಜಗೋವಿಂದಸ್ತೋತ್ರ ೭೨ 
ಭಜನಾವಳಿ ೬೮ 
ಭರ್ತೃಹರಿಯ ನಿರ್ವೇದ ೧೬೬ 
ಭೃತೃಹರಿನಿರೇದನಾಟಕಂ ೧೬೮ 


ಭರ್ತೃಹರಿ ಸುಭಾಷಿತವು ೨೪ 


೫1೪11 


ಪುಟ 
ಭರ್ತೃಹರಿ ಸುಭಾಷಿತವೆಂಬ 
ಕರ್ನಾಟಕಕಾವ್ಯವು ೬ 
ಭರ್ತೃಹರಿಸುಭಾಷಿತಶ್ಲೋಕ ೨೧ 
ಭದ್ರಗೀತಾವಳಿ ೧೨೮ 
ಭದ್ರಾಚಲ ರಾಮದಾಸ ಚರಿತ್ರೆ ೧೪೬ 
ಭಯಂಕರ ಕೊಲೆ ೮೮ 
ಭರತಖಂಡದ ಜೀವಜ್ಯೋತಿಗಳು - 
ಭಾಗ ೧-೨ ೭೭ 
ಭರತಖಂಡದ ಧರ್ಮಸ್ಥಾ ಪಕರೂ 
ಸುಧಾರಕರೂ ೫೯ 
ಭರತಖಂಡದ ಪೂರ್ವವೃತ್ತ ೨೮ 
ಭರತಜನ್ಮ ೧೫೨ 
ಭರತನ ಬಂಧುಪ್ರೇಮ ೬೬ 
ಭವನದ ಹೇಳಿಕೆ ೧೨೩ 
ಭವ್ಯಾಮೃತ ೩೬ 
ಭವಿಷ್ಯೋತ್ತ ರಪುರಾಣಂ ೧೫೭ 
ಭವಿಷ್ಯೋತ್ತರಪುರಾಣೋಕ್ತ ಕನ್ನಡ 
'ವೆಂಕಟೇಶಮಹಾತ್ವೆ ೩ 
ಭವಿಷ್ಯೋತ್ತರ ವೆಂಕಟೇಶ 
ಮಹಾತ್ಮೆಯ ತಾತ್ಪರ್ಯ ೧೩೯ 
ಭ್ರಮರ ೧೨೧ 
ಭಾಗವತ ೯೩, ೧೩೮ 
ಭಾಗವತಸಾರೋದ್ಧಾರ ೧೦೯ 
ಭಾಗವತದ ಕೆಲವು ಕಥೆಗಳು ೭೭ 
ಭಾಗವತದ ಟೀಕೆ ಎ ೯ 
ಭಾರ್ಗವಗರ್ವಭಂಗ ೧೨೮ 
ಭಾಗೀರಧಿ ರೀ 
ಭಾನುಮತಿ ೧೨೦ 
ಭಾನುಶತಕ ೧೫೯ 
ಭಾಮಾಕಥೆ ಸ 
ಭಾಮಿನಿ ೮೮ 


ಪುಟ 


ಭಾರತಕಥಾಸಂಗ್ರಹ ೧೧೭ 
ಭಾರತಕಥಾಸಾರ ೨೫ 
ಭಾರತತೀರ್ಥ . ೧೪೫ 
ಭಾರತ ಭೂದೇವೀಸ್ತೋತ್ರ ೧೨೭ 
ಭಾರತದ ಕೆಲವು ಕಥೆಗಳು ೭೭ 
ಭಾರತಮಹಿಳಾ ೨೮ 
ಭಾರತರಾಜ್ಯಾಂಗದಲ್ಲಿ ಸಂಸ್ಥಾನಗಳೂ 
ಅವುಗಳ ಪ್ರಜೆಗಳೂ ೧೩೧ 
ಭಾರತವೀರಚರಿತೆ ೧೫೮ 
ಭಾರತಸಾರಸಂಗ್ರಹಟೀಕೆ fo) 
ಭಾರತೀಯಮಹಾಕುಲವೃದ್ಧ 
ದಾದಾಬಾಯಿ ನವರೋಜಿ ಅವರ 
ಸಂಕ್ಷಿಪ್ತ ಜೀವನಚರಿತ್ರೆ ೧೩೧ 
ಭಾರತೀಯರ ದೇಶಭಕ್ತಿ ೧೨೫ 
ಭಾರತೀಯ ವಿದುಷಿಯರು ೧೧೬ 
ಭಾರತೀಯ ಶ್ರೇಷ್ಠತ್ವ ೧೫೨ 
ಭಾರತೋಪಾಖ್ಯಾನ ೬೨ 
ಭಾವನಾತ್ರಯಂ ೧೦೩ 
ಭಾವೋಪನ್ಯಾಸಮಾಲಾ ೨೭ 
ಭಾಷಣಗಳು ಮತ್ತು ಲೇಖನಗಳು- 
ಭಾಗ ೧-೨ ೧೩೩ 
ಭಾಸಕವಿ ೧೩೩ 
ಭ್ರಾತೃಘಾತಕನಾದ ಔರಂಗಜೇಬ ೬೬ 
ಭ್ರಾತೃಪ್ರೇಮ ೧೩೬ 
ಭ್ರಾಂತಿವಿಲಾಸ ೨೮ 
ಭಿಕ್ಷುಕ ೧೪೩ 
ಭೀಮದೇವ ೬೦ 
ಭೀಮಸೇನವಿಜಯ ೧೬೮ 
ಭೀಷಣಚಿತ್ರ ೧೧೦ 
ಭೀಷ್ಮ ೧೪೨ 


ಭೀಷ್ಮ ಚರಿತ್ರೆ ೪೧ 


೫1೪111 


ಭೀಷ್ಮ ಪರ್ವ ೫ 
ಭೀಷ್ಮನ ಕಥೆ ೧೧೧ 
ಭೀಷ್ಮ ಸ್ತ ವರಾಜ ೧೦೭ 
ಭೀಷ್ಮಾ ಚಾರ್ಯ ೧೧೬ 
ಭುಜಂಗೋಪದೇಶ ೪೮ 
ಭೂಗೋಲವಿದ್ಕಾ ೧೬ 
ಭೂತಮರ್ದನ ೧೦೦ 
ಭೂಮಿತಿಯ ಪುಸ್ತಕಗಳು ೪೪ 
ಭೂಮಿಶಾಸ್ತ್ರ ೭೧ 
ಭೋಜಕಾಳಿದಾಸ ೧೦೮ 
ಭೋಜಕಾಳಿದಾಸ ಕಥೆಗಳು ೧೧೨ 
ಭೋಜಪ್ರಬಂಧ ೮೪ 
ಭೌಮಾಸುರವಧೆ ೩೮ 
ಮಕರಾಂಕರಸೇನಕಥೆ ೧೦ 
ಮೆಕ್ಕಳ ಆಟಗಳು ೫೭ 
ಮಕ್ಕಳ ಕೈಗೀತೆ ತೆ 
ಮಕ್ಕಳ ಸಲುವಾಗಿ ಕಥೆಗಳು ೯೩ 
ಮಗನಿಗೆ ತಂದೆಯ ಪತ್ರ ೭೮ 
ಮಣಿಮಾಲೆ ೧೨೮ 
ಮಣ್ಣಿ ನ ಗಡಿಗೆ ೧೫೫ 
ಮತವಿಚಾರಣೆ ೪ 
ಮತ್ತ್ಯಾವತಾರ ೧೦೦ 
ಮದನಮೋಹನರಾಜಚರಿತ್ರೆ ೧೦೮ 
ಮದನಸುಂದರೀಸ್ವಯಂವರವು ೭೦ 
ಮದ್ಯಾಪಾನನಿಷೇಧ ೫.೬೪ 
ಮದಲಸಾಪರಿಣಯ ೧೦,೩೮,೧೫೭ 
ಮದಾಲಸೋಪಾಖ್ಯಾನ ೧೧೩ 
ಮದುವೆ ೧೧೬ 
ಮದುವೆಯ ಗಲಿಬಿಲಿ ೧೬೨ 
ಮಧ್ಯಮವ್ಯಾಯೋಗ ೧೧೧ 

೧೩೯ 


ಮಧ್ವಮತಸಾರ 


ಪುಟ 
ಮಧ್ವಸಿದ್ದಾಂತ ಪ್ರವೇಶಿಕೆ ೧೦೪ 
ಮಧ್ವಾಚಾರ್ಯರ ಚರಿತ್ರೆ ೧೨೯ 
ಮಧ್ವಾಚಾರ್ಯರ ಮೂಲ 
ಸಿದ್ದಾಂತದ ವಿವರಣೆ ೧೦೪ 
ಮನವಿ ೧೪೫ 
ಮನಸ್ಸಿಗುಪದೇಶ ೭೭ 
ಮನುಷ್ಯನ ಸಪ್ತಮ ವಯೋವಸ್ಥೆ ೯೩ 
ಮನುಸ್ಟೃತಿಸಾರಬೋಧಿನಿ ೧೩೯ 
ಮನೋಬೋಧೆ ೮೫ 
ಮನೋರಮನಾಟಕ ೪೮ 
ಮನೋರಮಾ ೨೮,೩೩ 
ಮನೋರಂಜನಿ ೩೩ 
ಮನೋವಿಜಯಟೀಕೆ ೧೬೨ 
ಮನೋಹರಿ ೧೩೨ 
ಮಯೂರಧ್ವಜಪ್ರತಾಪ ೪೮ 
ಮರದ ಬೊಂಬೆ ೧೦೦ 
ಮರಾಟರ ಅಭ್ಯುದಯ ೭೪ 
ಮರಾಟರ ಅವನತಿ ೯೪ 
ಮರಿಯೋಗೀಶ್ವರ ಪುರಾಣ ೧೪೪ 
ಮರುನ್ನಂದನಶತಕ ೯೦ 
ಮರುಳಸಿದ್ದೇಶ್ವ ರ ಸ್ತೋತ್ರ ೧೩೪ 
ಮರುಳಾಟದ ಮದುವೆ ೧೨೦ 
ಮಲ್ಲಪ್ಪ: ಬಸವಪ್ಪ ವಾರದ ಇವರ 
ಸಚಿತ್ರ ಚರಿತ್ರೆ ೧೩೫ 
ಮಲಾರ ೧೪೫ 
ಮಲ್ಲಾರಿಮಹಾತ್ನೆ *¥ ೯೬ 
ಮಸೀಹವಿಜಯ ೨೨ 
ಮಹನೀಯರ ಚರಿತ್ರಮಾಲೆ ೯೧ 
ಮಹಮ್ಮದ ಪೈಗಂಬರ್‌ ೧೧೬ 
ಮಹಾಕರ್ಣಾಟಗಾನ ೧೫೨ 
ಮಹಾಚುನಾವಣೆ ೧೩೧ 


೫11 


ಪುಟ 

ಮಹಾತ್ಮಾ ಕವಿ ಜಯದೇವ ೧೦೮ 
ಮಹಾತ್ಮಾ ಗಾಂಧಿ ೧೩೧ 
ಮಹಾತ್ಮಾ ಗಾಂಧಿಯವರ 

ಚರಿತ್ರೆ ೧೨೫,೧೨೭ 
ಮಹಾತ್ಮಾ ಬಸವೇಶ್ವ ರ ೧೦೮ 
ಮಹಾತ್ಮಾ ಬುದ್ಧ ೯೩ 
ಮಹಾನಂದಾ ೧೧೨ 
ಮಹಾನ್ಯಾಸಾದಿ ಯಜುರ್ವೇದದ 

ತೈತ್ತರೀಯ ಸಂಹಿತೆ » ೪೧ 
ಮಹಾಪುರಾಣಂ - ಭಾಗ ೧-೨ ೩೬ 
ಮಹಾಬಧಿರ ಪ್ರಹಸನ ೧೨೦,೧೫೭ 
ಮಹಾಭಕ್ಕಿ ವಿಜಯ ೫೭ 
ಮಹಾಭಾರತ ೯೩,೧೦೮ 
ಮಹಾಭಾರತ ಕಥಾಪ್ರಸಂಗ ಮತ್ತು 

ಇತರ ಕಥೆಗಳು ೬೧ 
ಮಹಾರಣ್ಯಪುರಾಧಿಪತ್ಯ ೧೨೦ 
ಮಹಾರಥಿ ಕರ್ಣ ೧೪೯ 
ಮಹಾರಥಿ ಭೀಷ್ಮ ೧೪೯ 


ಮಹಾರಾಣಾ ಪ್ರತಾಪಸಿಂಹ ೮೮,೧೫೨ 


ಮಹಾರಾಣಾಸಿಂಹ ೧೨೧ 
ಮಹಾರಾಣಿ ಲಕ್ಷ್ಮೀಬಾಯಿ ೧೩೪ 
ಮಹಾರಾಷ್ಟ್ರ ೧೧೧ 
ಮಹಾರಾಷ್ಟ್ರದ ಮೂಲ ೧೫೧ 
ಮಹಾಲಿಂಗಶತಕ ೧೦ 
ಮಹಾಲಿಂಗನಕ್ಷ ತ್ರಮಾಲಿಕೆ ೧೦ 
ಮಹಾಸಾಧು ಕಬೀರದಾಸ ೧೨೧ 


ಮಹಾಸಾಧು ಶ್ರೀತುಕಾರಾಮಾ 
ಖ್ಯಾನವು ೫೩ 
ಮಹಿಶೂರ ಮಹಾರಜಚರಿತ್ರಂ ೪೩ 
ಮಹಿಸೂರು ಶಾಂತೀಶ್ವರಪ್ರತಿಷ್ಠಾ ೩೬ 
ಮಹೀಮಂಡನ ೩೩ 


ಪುಟ 
ಮಂಕುತಿಮ್ಮನಕಗ್ಗ ೧೩೧ 
ಮಂಗಳಗೌರೀವ್ರತ ೩೨ 
ಮಂಗಳಸೂತ್ರ ೧೪೨ 
ಮಂಜುಘೋಷ ೫೬ 
ಮಂಜುವಾಣಿ ೧೨೦ 
ಮಂಜುಳಾ ೧೪೫ 
ಮಂಜೇಶ್ವರ ಸ್ಥಳಪುರಾಣ ೧೬೯ 
ಮಂತ್ರರಹಸ್ಯ | ೮೫ 
ಮಾರ್ಕನು ಬರೆದ ಸುವಾರ್ತೆ ಅಂದರೆ 
ಮುಕ್ತಿದಾಯಕನ ಚರಿತ್ರೆ ೭ 
ಮಾರ್ಕಂಡೇಯ ೧೦೮ 
ಮಾರ್ಕಂಡೇಯವಿಳಾಸ ೫೨ 
ಮ್ಯಾಕ್‌ಬೆತ್‌ ೧೩೧ 


ಮಾಡಿದ್ದು ಣ್ಣೊ € ಮಹಾರಾಯಾ ೪೫ 
ಮಾತೃನಂದಿನಿ ೧೨೮ 
ಮಾತೃಪ್ರೇಮ ೮೬ 
ಮಾತೃಬಂಧವಿಮೋಚನೆ ಅಥವಾ 


ಕಂಸವಧೆ ೧೨೧ 
ಮಾಧವಕರುಣಾವಿಲಾಸ ೭೪ 
ಮಾಧವಚಂದ್ರ ೧೨೦ 
ಮಾಧವರಾವ್‌ ಸಿಂಧ್ಯ ೭೭ 
ಮಾಧವೀಕಂಕಣ ೬೩ 
ಮಾಧವೀಲತಾ ೨೮ 
ಮಾನವಧರ್ಮ ೧೩೨ 
ಮಾನಸಶಾಸ್ತ್ರ ೭೬ 
ಮಾಯಾವಿ ೧೧೩ 
ಮಾಯಾವಿನಿ ೧೦೦ 
ಮಾಲತಿ ೨೮ 
ಮಾಲತೀಮಧುಕರ ೧೨೦ 
ಮಾಳಮಿಕಾಗ್ನಿ ಮಿತ್ರ ೧೮,೩೨ 


ಮಾಳವಿಕಾಗ್ನಿ ಮಿತ್ರೀಯ ್ರ 


ಪುಟ 


ಮಾಂಡೂಕ್ಕಸಂವಾದ ೬೭ 
ಮಾಂಡೂಕ್ಕೋಪನಿಷತ್ತು ೧೦೭ 
ಮಿಕ್ಕ ಸುಧಾರಣೆಗಳ ನಿಷ್ಠಲತೆ ೧೦೪ 
ಮಿತ್ರದುಃಖ ೧೩೫ ,೧೫೨ 
ಮಿತಾಕ್ಷರದ ಭಾಷಾಂತರ ೧೬೬ 
ಮುಕುಂದದಾನಾಮೃತ ೪೮ 
ಮುಕುಂದಮಾಲಾ ೩೫ 
ಮುಕುಂದಮಾಲಾಸ್ತೋತ್ರ ೫೭,೧೦೭ 
ಮುಕುಂದಮಾಲಾಸ್ತೋತ್ರಂ ಬಸ 
ಮುಕುಂದಾನಂದಾಭಾಣದ 
ಕನ್ನಡಅನುವಾದ ೬೯ 
ಮುತ್ತಿನ ಸರ ೧೧೩ 
ಮುದ್ರಣ ಕಸಬು ೭೮ 
ಮುದ್ರಾರಾಕ್ಷಸ ನಾಟಕ ೯೭ 
ಮುದ್ರಾರಾಕ್ಷ ಸನಾಟಕಂ ೬೯ 
ಮುರಳೀನಾದ ೧೦೮ 
ಮುರಾರಿರಾವ್‌ ಅಥವಾ ಗುಪ್ತ 
ಪೊಲೀಸರ ಚಾತುರ್ಯ | ೯೩ 
ಮುರುಕು ದಂಬೂಕು ೧೨೩ 
ಮುರುಘಾರಾಜೇಂದ್ರವಿಜಯ ೧೫೨ 


ಮುಸುಕು ತೆಗೆಯೇ ಮಾಯಾಂಗನೆ ೪೫ 
ಮುಳುಗುಂದ ಚಾಲಲೀಲಾ 


ಮಹಾಂತೇಶ್ವ ರಪುರಾಣ ೮೫ 
ಮುಂಡಕೋಪನಿಷತ್ತು ೧೦೭ 
ಮುಂಡಕೋಪನ್ಯಾಸಮಂಜರಿ ೧೦೭ 
ಮುಂಬಯಿ ಇಲಾಖೆಯ ವರ್ಣನೆ ೧೬ 
ಮೂಕವ ಮಕ್ಕಳು ೧೪೫ 
ಮೂರ್ಪಶತಕ ೧೪೦ 
ಮೂರು ಮುತ್ತುಗಳು ೩೩ 
ಮೂರು ವರಗಳು ೧೦೦ 
ಮೂಲಮಂತ್ರೋಪದೇಶ ೧೦೦ 


ಮೂಲವ್ಯಾಕರಣ ೮೭ 


ಪುಟ 
ಮೂಷಕಾಸುರವಿಜಯ ೧೨೦ 
ಮೃಚ್ಛಕಟಿಕ ೧೮,,೩೨.೪೮,೧೦೮ 
ಮೃಚ್ಛಕಟಿಕೆ ೧೮ 
ಮೃಚ್ಛಕಟಿಕಪ್ರಕರಣಂ ೫೦ 
ಮೃಣ್ಣ ಯಿ ೨೮ 
ಮೃಣಾಲಿನಿ 9೮ 
ಮೃತ್ತಿಕಾವೃಷಭಪೂಜಾ ೭೮ 
ಮೃತ್ಯುಮಹೋತ್ಸವ ೧೩೮ 
ಮೆಂಬರ್‌ ಎ ೧೧೧ 
ಮೇಘದೂತ ೪೮ 
ಮೈರಾವಣಕಥೆ ೧೦ 
ಮೈಸೂರ ಪ್ರವಾಸ ೧೨೬ 
ಮೈಸೂರಿನ ರಾಜಲಕ್ಷ್ಮಿಯರು ೧೩೭ 
ಮೈಸೂರುದೇಶದ ಚರಿತ್ರೆ ರ್ಜ 
ಮೈಸೂರು ಯಾತ್ರೆ ೧೨೦ 
ಮೈಸೂರು ರಾಜವಂಶಾನು 
ವರ್ಣನಂ ೧೬೯ 
ಮೊಗಲ ಬಾದಶಾಹ ೫೯ 
ಮೊನ್ನ -ವನ್ನ ೧೩೫ 
ಮೊಹರಂ ೧೧೬ 
ಮೋಜಿನ ಮರಣ ೮೮ 
ಮೋಡಿನಾಟಕ ೧೦ 
ಮೋತೀಲಾಲ ನೆಹರೂ ೧೧೦ 
ಮೋಸೆಯ ಧರ್ಮಶಾಸ್ತ್ರದಲ್ಲಿ 
ಆದಿಕಾಂಡವು ೩೩ 
ಮೋಸೆಯ ಧರ್ಮಶಾಸ್ತ್ರದಲ್ಲಿ 
ಯಾತ್ರಾಕಾಂಡವು ೩೩ 
ಮೋಹಮುದ್ಗ ರ ೧೦೭ 
ಮೋಹಿನಿ ಅಥವಾ ನಿಂದಕರ 
ನಡಾವಳಿ ೭೬ 
ಮೌರ್ಯಸಿಂಹಾಸನ ೧೧೦ 


ಯದುನೃಪವಿಜಯ ೧೬೭ 
ಯದುಮಹಾರಾಜ ೬೬ 
ಯದುರಾಜವಿಜಯನಾಟಕಂ ೯೨ 
ಯಯಾತಿನಾಟಕಂ ೯೨ 
ಯವನಯಾಮೀನಿ ವಿನೋದ . 
ಕಥೆಗಳು ೧೫೬ 
ಯವನಯಾಮೀನಿಸ್ವಪ್ನ ಚಮತ್ಕಾರ೧೬೮ 
ಯವನವೀರಕಥಾವಳಿ ೧೬೪ 
ಯಶೋಧರ ೧೩೬ 
ಯಶೋಧರಾ ೧೪೫ 
ಯಶೋಮತಿ ೧೫೦ 


ಯಕ್ಷ ಗಾನಸಾನಂದಗಣೇಶನ ಕಥೆ ೬೯ 
ಯಕ ಪೆ ೩೫,೪೩ 


ಸ 


ಯಕ್ಷ ಪ್ರಶ್ನೆ ಅಥವಾ ಬರಲಿರುವ 


ಸಮಾಜ ೧೫೧ 
ಯಜ್ಞ ಕುಂಡ ೧೫೬ 
ಯಾತ್ರಸ್ಮನ ಸಂಚಾರವು 

ಭಾಗ ೧-೨ ೪ 
ಯಾದವಕೃಷ್ಣ ೧೧೧ 
ಯಾದವಗಿರಿಮಹಾತ್ಮೆ 9 
ಯಾಮಿನಿ ೧೦೦ 
ಯಾರಿಗೆ ಯಾರೋ ಭಗವಂತ ೧೦೭ 
ಯಾಜ್ಞವಲ್ಯರ ಚರಿತ್ರೆ ೧೨೯ 
ಯುಕ್ಲಿಡ್‌ನ ಸಿದ್ಧಾಂತ ೧೬ 
ಯುಗಳಾಂಗುಲೀಯ ಹ] 
ಯುದ್ಧದ ಅನುಭವಗಳು ೯೩ 
ಯುವರಾಜಕಲ್ಯಾಣ ೧೬೧ 
ಯೇಸುವಿನ ಬಳಿಗೆ ಬಾ ೬ 


ಯೇಸುಕ್ರಿಸ್ತ ನ ಮೂಲಕಸ್ಥಾ ಪಿತವಾದ 
ಹೊಸ ಒಡಂಬಡಿಕೆ ಎಂಬ 


ಗ್ರಂಥವು ೮ 


ಪುಟ 
ಯೇಸುಕ್ರಿಸ್ತನ ಶ್ರಮೇಚರಿತ್ರ ೧೫ 
ಯೋಗನಿದ್ರಾಪ್ರಹಸ ೧೨೦ 
ಯೋಗರಹಸ್ವ ೧೪೬ 
ಯೋಗ್ಯತೆಗೆ ತಕ್ಕಯೋಗ್ಯತ ೧೦೦ 
ಯೋಗಾಯೋಗ ೧೩೫ 
ರಘುವಂಶ ೧೪,೩೫,೪೮,೫೧,೧೪೪ 
ರಘುವಂಶರಹಸ್ಯ ೧೧೫ 
ರಘುವಂಶಸಾರಸಂಗ್ರಹ ಹ 
ರಜನಿ ೨೮ 
ರಜಿಯಾ ಬೇಗಂ ೧೨೩ 
ರಣಜಿತಸಿಂಹನ ಚರಿತ್ರೆ ೫೯ 


ರಣಧೀರನಾದ ಜಾರ್ಜ್‌ 
ವಾಶಿಂಗ್ಟನ್‌ ಎಂಬಾತನ ಚರಿತ್ರೆ ೫೬ 


ರತ್ನಾವಳೀ ೨೪ 
ರತ್ನಾವಳಿ ಅಥವಾ ವತ್ಸರಾಜನ ಕಥೆ ೨. 
ರತ್ನಾವಳಿಕಲ್ಯಾಣ ೭೯ 
ರಮಲನವರತ್ನ ಸಾರ್ಥ ೧೬೫ 
ರಮಾನಂದ ೧೨೮ 
ರಮಾಬಾಯಿ ೨೮ 
ರಮಾಮಾಧವ ೯೧ 
ರವಿವರ್ಮ ೧೨೮ 
ರವೀಂದ್ರನಾಥ ಠಾಕೂರರು ೧೪೫ 
ರಸಿಕಾರಸಿಕ ವಿಚಾರ ೪೮ 
ರಹಸ್ಯಗಳು ೭೮ 
ರಂಗಣ್ಣನ ಕನಸಿನ ದಿನಗಳು ೧೪೬ 
ರಂಗನಾಥರಾಮಾಯಣ ೫೭ 
ರಂಗಸೆಟ್ಟಿ ೧೫೧ 
ರಂಜನಗೀತೆ ೧೫೨ 
ರಂಭಾ-ಶುಕ ಸಂವಾದ ೮೬ 
ರಂಭಾ-ಶುಕ ಸಂವಾದವು ೫೩ 
ರಾಘವಾಭ್ಕುದಯನಾಟಕ ೧೨೦ 


ಪುಟ 


ರಾಘವೇಂದ್ರತೀರ್ಥವಿಜಯ ೧೦೦ 
ರಾಘವೇಂದ್ರವಿಜ”” ೧೨೨ 
ರಾಘವೇಂದ್ರಸ್ತೋತ್ರ ೩೫ 
ರಾಘವೇಂದ್ರರಾವ್‌ ನಾಟಕ ಹು) 
ರಾಜಕಲಾನಿಧಿ ೧೫೭ 
ರಾಜಕುಮಾರಿ ಯಮುನಾ ೧೪೬ 
ರಾಜತರಂಗಿಣಿ ೫೭ 
ರಾಜದಂಡ ೯೪ 
ರಾಜಪುತ್ರ ರಮಣಿಯರು 
ರಾಜಭಕ್ತಿ ಟಿ 
ರಾಜಭಕ್ತಿಕಾವ್ಯ ೦೮ 
ರಾಜಭಕ್ತಿಲಹರಿ ೪೩ 
ರಾಜಭಕ್ತಿಸಾರ ೫೭ 
ರಾಜಮಾರ್ತಾಂಡ ೧೦೦ 
ರಾಜಶೇಖರವಿಳಾಸ ೧೨,೧೯,೧೦೮ 
ರಾಜಶೇಖರವಿಳಾಸಚಂದ್ರಿಕೆ ೩೦ 
ರಾಜಶೇಖರವಿಳಾಸದ ತಿರುಳು ೧೧೫ 
ರಾಜಸಿಂಹ ೨೮,೧೨೧ 
ರಾಜಸೂಯ ೧೨೦ 
ರಾಜಸೂಯ ಯಾಗ ಚ 
ರಾಜಾರಾಮಮೋಹನರಾಯರ 

ಚರಿತ್ರೆ ೫೭ 
ರಾಜಾ ಮಲಯಸಿಂಹ ೧೬೩ 
ರಾಣಾಪ್ರತಾಪಸಿಂಹ ೧೨೧ 
ರಾಣಾ ರಾಜಸಿಂಹ ೭೪ 
ರಾಣೀ ಮೃಣಾಲಿನಿ ೭೪ 
ರಾಧಾಕೃಷ್ಣ ೧೬೮ 
ರಾಧಾಮಾಧವಿ ೧೨೦ 
ರಾಧಾರಾಣಿ ೨೮ 
ರಾಧಾವಿಲಾಸ ೫ 
ರಾಮಕಥಾಕಲ್ಪವೃಕ್ಷ ವಿ 


11 


ಪುಟ 

ರಾಮಕೃಷ್ಣ ಪರಮಹಂಸ 

ಉಪದೇಶಾವಾಕ್ಕಾವಳಿ ೧೬೮ 
ರಾಮಕೃಷ್ಣ ಪರಮಹಂಸ 

ವಚನಾಮೃತ ಭಾಗ ೧-೨-೩ ೧೬೮ 
ರಾಮಕೃಷ್ಣ ವಚನಾಮೃತ ೭೫ 
ರಾಮಚಂದ್ರ ೭೫ 
ರಾಮನವಮಿ RK ೧೪೫ 
ರಾಮನಾಮದ ಮಹಿಮೆ ೭೭ 
ರಾಮಪಾರಿಜಾತ ೧೮ 
ರಾಮಭಜನೆ ೧೧೫ 
ರಾಮಮೋಹನ ನಾಟಕ ೧೬೮ 
ರಾಮರಕ್ಟಾಸ್ರೋತ್ರ ೮೬ 
ರಾಮರಾಜ್ಯ ೧೪೬ 
ರಾಮವರ್ಮಲೀಲಾವತಿ 

ಚರಿತ್ರೆ ೧೫೬,೧೫೭ 
ರಾಮಾಯಣಕಥಾಸಾರ ೧೩೭ 
ರಾಮಯಾಣಟೀಕೆ ೨ 
ರಾಮಾಯಣತಾತ್ತರ್ಯದೀಪಿಕಾ 

ಟೀಕೆ ಪ್ರಿ 
ರಾಮಾಯಣದಿಂದುಂಟಾಗುವ 

ನೀತಿಗಳು ೧೫೯ 
ರಾಮಾಯಣಸಂಗ್ರಹ ೧೬೯ 
ರಾಮಾಯಣ ಸುಂದರಕಾಂಡ ೩೫ 
ರಾಮಾಶ್ಚಮೇಧ ೭೯ 
ರಾಮಾಶ್ವಮೇಧ ಸಂಗ್ರಹ ೧೩೭ 
ರಾಮಾಶ್ವಮೇಧ ಸಾರಸಂಗ್ರಹ ೧೧೬ 
ರಾಮೇಶ್ವ ರನ ಅದೃಷ್ಟ ೨೮ 
ರಾಮೋದಯ ಕಥೆ ೧೦ 
ರಾಯಚೂರು ವಿಜಯ ೧೬೪ 
ರಾವಣದಿಗ್ವಿಜಯ ೫ 


ಪುಟ 
ರಾವಣವಧೆ ೪೮ 
ರಾವಣವೇದವತಿ ೪೮ 
ರಾಷ್ಟ ಗೀತಾರತ್ನಾ ಕರ ೧೫೨ 
ರಾಷ್ಟ್ರಧ್ವಜ ೧೫೨ 
ರಾಷ್ಟ್ರಸಭೆಯ ಇತಿಹಾಸ ೮೮,೧೪೨ 
ರಾಷ್ಟ್ರಿ €ಯತ್ವ ದ ಮೀಮಾಂಸೆ ೧೦೪ 
ರಾಸೆಲಾಸ್‌ ೮೬ 
ರಾಕ್ಟ ಸೀ ಸರಕಾರ ೧೫೨ 
ರುಕ್ಮಾಂಗದ ಚರಿತ್ರೆ ೧೦,೩೭,೧೫೪ 
ರುಕ್ಕಿ ಣೀಕಲ್ಯಾಣ ೩೭ 
ರುಕ್ಮಿ ಣೀಪರಿಣಯ ೧೫೭ 
ರುಕ್ಮಿ ಣೀಸ್ವಯಂವರ ೧೫೩ 
ರೂಢಿಗಳೂ ಚಟಗಳೂ ೯೩ 
ರೂಲ್ಸ್‌ ಮೇಷ್ಟ್ರು ೧೪೬ 
ರೇಣುಕವಿಜಯಮಹಾಪುರಣ ೧೨೦ 
ರೊದ್ದರಾಯರ ಚರಿತ್ರೆ ೧೧೩ 
ರೋಗಚಿಕಿತ್ಸೆ ೨೫ 
ರೋಮ್ಯರ ಪತ್ರಿಕೆ ೫೨ 
ರೋಹಿಣಿ ಇಲ್ಲವೆ ಸಾರಸ್ವತ 
ಮಂಡಲ ೯೮ 
ಲಘುಕವಿತಾಪದ್ಧ ತಿ ೪೮ 
ಲಲಿತಮಾರ್ಕಂಡೇಯ ಕಥಾಕಂದ 
ಮಾಲೆ ೧೧೦ 
ಲಲಿತಾ ೧೪೬ 
ಲಲಿತಾಸಹಸ್ರನಾಮಚಂದ್ರಿಕೆ ೨ 
ಲಲಿತೋಪಾಖ್ಯಾನ ಸ 
ಲವಕುಶರ ಕಾಳಗ ೨ 
ಲವಣಸಂಹಾರ ೫ 


ಲಕ್ಷ್ಮಣಶಾಸ್ತ್ರಿ ಉರುಫ್‌ ಹಸೇನ ೧೦೭ 
ಲಕ್ಷಾ ಧಿಕಾರಿಯಾದ ಭಿಕ್ಷಾ ಧಿಕಾರಿ ೧೦೦ 
ಲಕ್ಷ್ಮಿ ನರಸಿಂಹ ಪಂಚರತ್ನ 


ವಾಕ್ಯವೃತ್ತಿ ೧೦೭ 


1111 


ಪುಟ 


ಲಕ್ಷ್ಮೀಬಾಯಿ ೧೬5. 
ಲಂಕಾದಹನ ೧೦,೧೦೯,೧೧೨ 
ಲಾಡುಪ್ರಿಯಾಚಾರ್ಯ ೨೬ 
ಲಾವಣ್ಯಮಯಿ ೪೮ 
ಲಾವಣಿಗಳು ೧೦ 
ಲಿಖಿತಲೀಲಾ . ೧೪೨ 
ಲಿಂಗಪುರಾಣ 3) 
ಲಿಂಗರಾಜರ ಚರಿತ್ರೆ ೧೦೨ 
ಲೀಲೆ ೨೮,೧೫,೨ 


ಲೂಕನು ಬರೆದ ಸುವಾರ್ತೆ 
ಅಂದರೆ ಜಗದ್ರಕ್ಷ ಕನ ಚರಿತ್ರೆ ೭ 


ಲೇಖ್ಯಪ್ರದರ್ಶಿನಿ ೫೭ 
ಲೇಖ್ಯಬೋಧಿನಿ ೫೪ 
ಲೋಕರಹಸ್ಯ -ಭಾಗ ೧-೨ ೨೮ 
ಲೋಲಂಬರಾಜವಿರಚಿತ 

ವೈದ್ಯಜೀವನಂ ೮ 
ವಚನಧರ್ಮಸಾರ ೧೪೬ 
ವಚನಭಾರತ ೧೩೩ 
ವಚನಮೇಘಮಾಲಾ ೩೬ 
ವಚನಶಾಸ್ತ್ರ ಸಾರ, ಭಾಗ ೧-೨-೩ ೧೦೧ 
ವಜ್ರಮುಷ್ಟಿ ೧೧೧ 
ವಜ್ರಾಂಗುಳೀಯ ೧೪೪ 
ವಟಪುರಾಧೀಶ್ವರಶತಕ ೧೧೧ 
ವಡಗಾಂವದ ವಿಜಯ ೧೩೫ 
ವರ್ಣಾಶ್ರಮಧರ್ಮ ೭೪ 
ವತ್ಸಲಾಹರಣ ೪೮ 
ವನವಾಸರಾಮಾಯಣ ೧೦ 
ವರದಕ್ಷಿಣಾಪ್ರಹಸನ ೯೨ 
ವರದಕ್ಷಿ ಣೆ ೧೧೦ 
ವರಾಹಾಚರಿತ್ರಮ್‌ ೮೧ 


ಪುಟ 


ವರಾಹಾವತಾರ ೧೦೦ 
ವಲೀಮುಖವಿಲಾಸಂ ೧೬೧ 
ವಲೀಮುಖಿಪರಿಣಯ ೭೩ 
ವಶಿಷ್ಠನಾರದತಪೋಬಲ ೪೯ 
ವಸಂತಕುಸುಮಾಂಜಲಿ ೧೩೧ 
ವಸಂತಮಿತ್ರವಿಜಯನಾಟಕಂ ೫೭ 
ವಸಂತ ಯಾಮಿನಿಸ್ವವಟ್ನೆ ಚಮತ್ಕಾರ ೬೬ 
ವಸ್ತ್ರಾಪಹರಣ ೧೫೬ 
ವಸುಮತಿ ೧೨೦ 
ವಂಗವಿಜೇತ ೨೮ 
ವ್ಯಭಿಚಾರಾನರ್ಥಸಿಂಧು ೪೮ 
ವ್ಯವಸಾಯಚಂದ್ರಿಕೆ ೫೭ 
ವೃವಸಾಯಬೋಧಿನಿ ೧೫೮ 
ವ್ಯವಹಾರದೀಪಿಕೆ ೫೪ 
ವ್ಯವಸಾರಧರ್ಮಬೋಧಿನಿ ೧೨೦ 
ವ್ರತಗಳು ೧೬೬ 
ವ್ರತಚೂಡಾಮಣಿ ೨೨ 
ವ್ರತರತ್ನಾಕರಂ ಡಿ 
ವ್ರತಲಕ್ಷಣ ೩೬ 
ವಾಕ್ಕರಚನೆಯೂ ನಿಬಂಧದ 

ಪೂರ್ವಸಿದ್ಧತೆಯೂ ೯೩& 
ವಾಗ್ದೇವಿ ೩೨ 
ವಾಗ್ದೇವೀಸ್ತೋತ್ರ ೧೦೭ 
ವಾಚನಪಾಠಮಾಲೆ 

ಮತ್ತು ಕವಿತಾಪಾಶಶಾಲೆ ೧೧೬,೧೩೪ 
ವಾಣೀಮುಕುರ ೧೪ 
ವಾಮನಚರಿತ್ರೆ ೩೯ 
ವಾಮನಾವತಾರ ೧೧೩ 
ವಾಲಿಸುಗ್ರೀವರ ಕಾಳಗ ೧೦ 
ವಾಲ್ಫ್ರೀಕಿವಿಜಯ ೬೬ 
ವಾಸದ ಮನೆ ೧೧೭ 


liv 


ಪುಟ 
ವಾಸಪ್ಪನಾಯಕನ ಫಾರ್ಸು ೪೮ 
ವ್ಯಾಫ್ರೀಜಾತಕ ೧೫೯ 
ವ್ಯಾಯಾಮದೀಪಿಕೆ ೨೫ 
ವಿಕ್ರಮ ೧೨೮ 
ವಿಕ್ರಮವಿಜಯ ೧೨3 
ವಿಕ್ರಮಾರ್ಕಚರಿತ್ರೆ ೭೨ 
ವಿಕ್ರಮಾದಿತ್ಯರಾಯನ ಚರಿತ್ರೆ, 

೩೨ ಸಾಲಭಂಜಿಕಾಕಥೆಗಳು ೧೦ 
ವಿಕ್ರಮೋರ್ವಶೀಯ ೨,೨೪,೪೩ 
ವಿಕಾರವಿನಾಶ ೮೮ 
ವಿಕ್ಟೊ €ರಿಯಾ ಮಹಾರಾಣಿ ೪೯ 
ಎಕ್ಟೊ €ರಿಯಾ ರಾಣಿ ೨೫ 
ವಿಚಾರದೀಪಿಕೆ ೬೫ 
ವಿಚಿತ್ರಕಥಾಪ್ರಪಂಚವೆಂಬ 


ಕಾಶೀರಾಮೇಶ್ವರ. ಕಥೆಗಳು ೧೬೮ 


ವಿಚಿತ್ರ ಕಾರಸ್ಥಾನ ೧೩೨ 
ವಿಚಿತ್ರ ಕೊಲೆ ೧೧೦ 
ವಿಚಿತ್ರಚಟ ೧೩೫ 
ವಿಚಿತ್ರ ಜಾಲ ೧೬೭ 
ವಿಚಿತ್ರ ವಿವಾಹ ೮೮ 
ವಿಜಯದಶಮಿ ೧೦೦ 
ವಿಜಯನಗರ ಉತ್ಸವದ ವರದಿ ೧೦೪ 
ವಿಜಯನಗರ ಸಾಮ್ರಾಜ್ಯ ೯೫ 
ವಿಜಯನಾರಸಿಂಹ ೧೦೦ 
ವಿಜಯಮಾಲೆ ೧೧೩ 
'ವಿಜಯರಾಜವಿಜಯ ೧೦೦ 
ವಿಜಯವಾಣಿ ೧೨೫ 
-ವಿಜಯವಿಲಾಸ ೧೦೯ 
ವಿಜಯಶೂರ ೫೭ 
ವಿಜಯಾಭ್ಯುದಯನಾಟಕಂ ೧೨೦ 

೧೫೭ 


ವಿಜಿತಾಶ್ವವಿಜಯಕಾಳಗ 


ಪುಟ 


ವದ್ಯಾರಣ್ಯ ಕಾವ್ಯ ಭಜ 
ವಿದ್ಯಾರಣ್ಯಚರಿತ್ರೆ ೪೮,೧೦೪ 
ವಿದ್ಯಾರಣ್ಯರ ಸಮಕಾಲೀನರು ೧೩೧ 
ವಿದ್ಯಾರಣ್ಯವಿಜಯ ೧೩೧ 
ವಿದ್ಯಾವಿಚಾರ ೧೨೮ 
ವಿದುರನೀತಿ ೧೫೯ 
ವಿದ್ಯುಚ್ಛಕ್ತಿ ೧೪೬ 
ವಿದ್ಕುಲ್ಲ ತಾ ೧೨೮ 
ವಿಧವಾತತ್ವ ೧೨೮ 
ವಿಧವಾಪುನರ್ವಿವಾಹ ೨೩ 
ವಿಧವೆಗಳ ಮುಂಡನ ಅನಾಚಾರವು ೧೬ 
ವಿಧಿಯ ವೈಚಿತ್ರ್ಯ ೯ 


ಎಪ್ರಲಂಭಾದ್ಭುತಪ್ರದರ್ಶಿನಿ ಎಂಬ 
ಪರಸ್ಪರ ದ್ರವ್ಯಸಹಾಯದ ಕಂಪನಿ 


ನಾಟಕಂ ೬೯ 
ವಿಮಲಾ ೧೩೫ 
ವಿಮಲಾವಿಜಯಂ ೭೩ 
ವಿಮರ್ಶೆ ಭಾಗ ೧-೨-೩-೪ ೧೪೫ 
ವಿಯೋಗಿನಿ ೧೦೦ 
ವಿಹರತರಂಗ: ೪೮ 
ಎರಾಗಿಣಿ ೧೨೮ 
ವಿರಾಟಪರ್ವ ೧೦,೪೮,೬೪ 
ಎಲಕ್ಚ ಣ ಪತಿಸೇವೆ ೧೩೫ 
ಎಲಕ್ಚಣ ಮಾನಿ ೧೦೭ 
ವಿಲಕ್ಷಣ ಶಿಕ್ಷ ಣ ೧೨೦ 
ವಿವಾಹವಿಧಿ ೩೧ 
ವಿವಾಹದ ಮುಖ್ಯತಮ 

ಕರ್ಮವಿಚಾರ ೧೬೩. 
ವಿವಿಧಕಲಾಶತಕ ೧೧೦ 
ವಿವೇಕಚಂದ್ರಿಕೆ ೪೭ 
ವಿವೇಕಚೂಡಾಮಣಿ ೩೫ 
ವಿವೇಕದೀಪಿಕೆ ೧೨೦ 


ಪುಟ 
ವಿವೇಕವಿಜಯ ೧೨೨,೧೬೮ 
ವಿವೇಕಾನಂದಸ್ವಾ ಮಿ ೬೩, 
ಎಶ್ವ ಲೆ೬ 
ವಿಶ್ವಗುಣಾದರ್ಶ ೨೩ 
ವಿಶ್ವಧರ್ಮಸಮ್ಮೇಳನದಲ್ಲಿ ೧೦೭ 
ವಿಶ್ವಭಾರತಿ ೧೪೬ 
ವಿಶ್ವಾಮಿತ್ರ ೪೯,೧೨೦ 
ವಿಶ್ವಾಮಿತ್ರ ತಪೋಭಂಗ ಅಥವಾ 
ಶಕುಂತಲೆಯ ಉತ್ಪ ತ್ರಿ- 
ಭಾಗ ೧-೨ ೪೮ 
ವಿಶ್ವಮಿತ್ರಪ್ರತಾಪ ೯೨ 
ವಿಶೇಷಧರ್ಮಪ ಶ್ನೆ ೫೦ 
ವಿಷಕಂಠಖಡ್ಗ ೪೮ 
ವಿಷಕುಂಭ ೯೪ 
ವಿಷಮುಹೂರ್ತ ೧೦೦ 
ವಿಷವಿವಾಹ ೧೦೦ 
ವಿಷಮವಿವಾಹ ೧೧೩,೧೨೧ 
ವಎಿಷವೃಕ್ಟ ೨೮ 
ಎಷ್ಟು ಲೀಲಾ ೧೨೦ 
ಎಜ್ಞಾ ನದೀಪಿಕೆ ೭ 
ವಿಜ್ಞಾನನೌಕಾ ೬೫ 
ವಿಂಧ್ಯಾಚಲ ೧೫೨ 


ವಿಕ್ಟೊ "ರಿಯಾ ಚಕ್ರವರ್ತಿನಿ ಅವರ 
ಜೀವಮಾನದ ವೃತ್ತಾಂತವು ಹು 


ವಿಕ್ಟೋರಿಯಾ ರಾಣಿ ೨೫ 
ಎರ ಅಭಿಮನ್ಯು ೧೧೨ 
ವೀರನಾರಸಿಂಹ ೧೦೦ 
ವೀರ ಪ್ರತಾಪ ೭೪ 
ವೀರ ಬಂಕೆಯ ೧೪೦ 
ವೀರಬಾಲೆ ೧೧೨ 


ವೀರಭದ್ರಶತಕ ೧೦ 


ವೀರಮಾತಾ 
ವೀರವಿದುಲಾ 
ವೀರಶೈವಪೂಜಾವಿಧಿ 
ವೀರಶೈಮತತತ್ವ 
ವೀರಶೈವಮತಬೋಧೆ 
ವೀರಶೈವಾಮೃತಪುರಾಣಟೀಕೆ 
ವೀರೇಶತಾರಾವಳಿ 
ವೀರೇಂದ್ರ 
ವೃತ್ತಪತ್ರಗಳು 
ವೃದ್ಧ ಭಾರ್ಯಾವಿಲಾಸ 
ವೃಷಭೇಂದ್ರ ಭೂಷಣ 
ವೆನಿಸುನಗರದ ವಣಿಕ 
ವೆಂಕಟಗಿರಿಮಹಾತ್ಮೆ ಮತ್ತು 
ಪದ್ಧಾವತೀಕಲ್ಯಾಣವು 
ವೆಂಕಟೇಶಮಹಾತ್ವೈ 
ವೆಂಕಟೇಶವಿಜಯಂ 
ವೇಣೀಬಂಧನ 
ವೇಣೀಸಂಹಾರನಾಟಕ 
ವೇಣುಪುರಿಯ ವರ್ತಕ 
ವೇಣೂ 
ವೇದಾಂತಕಥಾವಳಿ 
ವೇದಾಂತಡಿಂಡಿಮ 
ವೇದಾಂತದರ್ಶನ 
ವೇದಾಂತದೀಪಿಕೆ 
-ವೇದಾಂತಪ್ರವೇಶಿಕೆ 
ವೇದಾಂತಬಾಲಬೋಧೆ 
ವೇದಾಂತವಾದನಿರ್ಣಯ 
ವೇದಾಂತವಿಚಾರದ ಇತಿಹಾಸ 
ವೇದಾಂತಯುಕ್ತಿಪ್ರಕಾಶ 
ವೇದಾಂತಸ್ತೋತ್ರಮಾಲಾ 
ವೇದಾಂತದ ಜೀವಾಳ 


ಪುಟ 
೧೬೭ 
Ct 
೮೨ 
೧೨೫ 
೧೨೫ 
೧೬೨ 
೧೦ 
೧೨೩ 
೧೩೧ 
೧೦೦ 
೮೮ 


೧೪ 
೭೪ 
೧೨೭ 
೯೩ 
5) 
೬೫ 
೧೩೨ 
೧೦೭ 
೧೦೭ 
೧೦೭ 
೬೫ 
೧೦೭ 
೧೦೭ 
೨೯ 
೧೦೭ 
೬೫% 
೧೨೭ 
LE 


Ivi 


ವೇದಾಂತೋಪನ್ಯಾಸಗಳು 
ವೇಮನ ಪದ್ಯಗಳು 
ವೇಮನಾರಾಧ್ಯ ಕಥೆ 
ವೇಶ್ಯಾವಾಟಿಕಾಸಂಚಾರ 
ವೈಕುಂಠಕ್ಕೆ ಮುತ್ತಿಗೆ 
ವೈದರ್ಭೀವಿಲಾಸ 
ವೈದಿಕಾರ್ಚನಚಂದ್ರಿಕೆ 
ವೈಭವ 
ವೈರಾಗ್ಯಮಂಜರಿ 
ವೈಜ್ಞಾನಿಕ ಪ್ರಹಸನ 
ಶಕ್ತಿ೬೩ಿ 

ಶಕ್ತಿಮಯಿ 


ಶಕ್ತಿ ವಿಶಿಷ್ಟದ್ವೈತವೀರಶೈವಾನ್ವಯ 


ಚಂದ್ರಿಕಾ 
ಶಕುಂತಲೋಪಾಖ್ಯಾನ 
ಶಕುಂತಳಾ 
ಶತಕತ್ರಯಂ 
ಶನೀಶ್ವರಕಥೆ 
ಶಬರಶಂಕರಲೀಲೆ 
ಶಬ್ದ ಬೋಧಿನಿ 
ಶಬ್ದಭಾಸ್ಕರ 
ಶಬ್ದಮಂಜರಿ 
ಶಬ್ದಾದರ್ಶ 
ಶಬ್ದಾನುಶಾಸನ 
ಶರಣಾಗತ 


ಶರಣರ ವಚನಗಳ ಲಾವಣಿ 


ಶಶಿಕಾಂತನ ವುಯಿಲು 
ಶಂಕರಕಥಾಮೃತ 
ಶಂಕರಕಥಾಸಾರ 
ಶಂಕರಚರಿತ್ರಕಾಲವಿಚಾರ 
ಶಂಕರದಾಸಿಮಯ್ಯನ ಚರಿತೆ 


ಪುಟ 
೧೦೭ 


೭೧ 
೪೮ 
೧೪೯ 
೧೨೦ 
೩೦ 
೭೪ 
೧೫೭ 
೨೮ 


೧೩೫ 


೧೬೦ 


೩,೧೨ 


೧೬೨ 


vi 


ಪುಟ 
ಶಂಕರಭಗವಾನ್‌ ಸರಸ್ವತೀಸ್ವಾಮಿಗಳ 
ಚರಿತ್ರೆ ೯೪ 
ಶಂಕರಮಹಾಮನನ ೧೦೭ 
ಶಂಕರಲಿಂಗಮಹಾರಾಜಚರಿತೆ ೧೧೫ 
ಶಂಕರವಿಜಯ . ೧೧೩ 
ಶಂಕರವಿಜಯಸಂಗ್ರಹ ೧೦೯ 
ಶಂಕರವಿಜಯಸಾರಸಂಗ್ರಹವು ೧೪ 
ಶಂಕರಸಂಹಿತೆ ೨ 
ಶಂಕರಸಿದ್ದಾ ತ ೧೦೭ 
ಶಂಕರಾಚಾರ್ಯ ಅವರ ಚರಿತ್ರೆ ೩೫ 
ಶಾಕುಂತಲ ೧೨,೪೮,೧೦೯ 
ಶಾಪವಿಮೋಚನ ೧೪೨ 
ಶಾರದಾ ೬೦ 
ಶಾರದಾಸ್ತೋತ್ರಕದಂಬಕರ ೨೯ 
ಶಾರದಾಸ್ತೋತ್ರನಿರ್ಮಿತಮಂಡಲಂ ೨೯ 
ಶಾಲಾಗೃಹಪಠಣೋದ್ದಿ ಶ್ಯ 
ದೇವವಾಕ್ಯವಾಖ್ಯಾನವು ೪, ೧೩೭ 
ಶಾಲಾನಿಘಂಟು ಕೆ 
ಶಾಲಾನಿತ್ಯಾನುಶಾಸನ ೧೦೯ 
ಶಾಲಾಸಂವಿಧಾನ ೧೦೯ 
ಶಾಲೆಯ ತೋಟ ೧೧೭ 
ಶಾಂತಾ ೧೪೫ 
ಶಾಂತಿ ಭಾಗ ೧-೨ ೨೯ 
ಶಿಖಂಡಿ ೧೫೬ 
ಶಿಬಿಚಕ್ರವರ್ತಿ - ೧೨೨ 
ಶಿರಸಂಗಿ ದೇಸಾಯರ ಚರಿತ್ರೆ ೭೭ 
ಶಿರಸಟ್ಟ ಫಕೀರಸ್ವಾಮಿಗಳ ಚರಿತ್ರೆ ೮೬ 
ಶಿವಕವಚ ೧೦೭ 
ಶಿವಕೀರ್ತನೆಗಳು ೧೧೨ 
ಶಿವಗೀತೆ ೭೧ 
ಶಿವಛತ್ರಪತಿ ೧೪೫ 


ಅವತತ್ವ ರತ್ನಾ ಕರ 
ಶಿವನಾಮಾಷ್ಟೋತ್ತರಶತಕ 
ಶಿವಪ್ರಭುವಿನ ಪುಣ್ಯ 
ಶಿವಪಾರಿಜಾತ 
ಶಿವಪೂಜಾವಿಧಿ 
ಶಿವಭಕ್ತಿರತ್ನಾ ಕರ 
ಶಿವಯೋಗರಹಸ್ಕ | 
ಶಿವರಹಸ್ಕ 
ಶಿವಲೀಲಾಮೃ ತ 
ಶಿವಶರಣರ ಚರಿತ್ರಗಳು 
ಭಾಗ ೧-೨-೩ 
ಶಿವಾಧಿಕ್ಕ 
ಶಿವಾನಂದಲಹರಿ 
ಶಿವಾನುಭವ ಶಬ್ದಕೋಶ 
ಶಿವಾನುಭವಸೂತ್ರಸಾರ 
ಶಿವಾಪರಾಧಸ್ತೋತ್ರ 
ಶಿಶುಪಾಲವಧಸತ್ವ 
ಶಿಶುವೈದ್ಯಸಂಜೀವಿನಿ 
ಶಿಕ್ಷ ಣ 
ಶಿಕ ಣಮೀಮಾಂಸೆ 
ಶಿಕ್ಷ ಣಸಂಭ್ರಮ 
ಶಿಕ್ಷಣದ ಮೂಲತತ್ವತಗಳು 
€ ಅನಂತಚತುರ್ದಶೀ ಕಥೆ 
"ಕಂಠನಕ್ಟತ್ರಮಾಲಿಕೆ 
ಕಾವೇರೀ ಮಹಾತ್ವವು 
ಷ್ನಗಾರುಡಿ 
ಗೀತಾಮೃತ 
ಚರಿತಾಮೃತಂ 
ಚರಿತ್ರೆ 
ಜನ್ಮಾಷ್ಟ ಮಿ 
ನ ಕಥೆ 


Med 


JH 28 31 3 351 3 


e 
€ 
€ 


POE VP PSP (ಅ (೮ (ಅ (೦ 


Melee 


ತ 
€ 
ತ 


೮೮ 
೧೦೭ 
ಆಳ 


೩೧ 
೧೦ 
೧೬೨ 
೧೫೧ 
೩೨ 


೧೦೧ 
೭೧ 


೧೦೧ 
೧೪೪ 
೩೫ 


೯೬ 
೧೦೪ 


೯೩ 
೧೪೦ 
೧೦ 


` ೬೩ 


೧೦೯ 
೧೪೯ 
೧೦೫ 
CE 
೧೪೨ 
೯% 


viii 


ಪುಟ 


ಶ್ರೀಕೃಷ್ಣ ನಾಮಾಮೃ ತ ೧೫೦ 
ಶ್ರೀಕೃಷ್ಣಪಾರಿಜಾತ ೧೮, ೧೦೯ 
೪ಣ 
ಶ್ರೀಕೃಷ್ಣ ಬೋಧಾಮೃ ತವೆಂಬ 
ಹನ್ನೆರಡು ರಾಜಪುತ್ರರುಗಳ ಕಥೆ೩೫ 
ಶ್ರೀಕೃಷ್ಣಭಾಮಾಪರಿಣಯ ೧೦೯ 
ಶ್ರೀಕೃಷ್ಣರಾಜರಜತಸಾಮ್ರಾಜ್ಯ 
ವೈ ವಂ ೧೬೯ 
ಶ್ರೀಕೃಷ್ಣ ರಾಜೇಂದ್ರ ರಜತೋತ್ಸ ವಾ 
ಲಣ 
ನಂದಲಹರಿ ೧೦೯ 
ಶ್ರೀಕ್ಷಷ್ಣಲೀಲಾವಿನೋದ ೧೦೯ 
ಲಣ 
ಶ್ರೀಕೃಷ್ಣಲೀಲೆ ೧೪೬ 
ಶ್ರೀಕೃಷ್ಣವಿಜಯ ೧೦೯ 
ಲಣ 
ಶ್ರೀಕ ಷ ಸಂಧಾನ ೧೩೬ 
೪ಣ 
ಶ್ರೀಕೃಷ್ಣಸೇವಾಮೃತಂ ೧೬೯ 
ಶ್ರೀಚನ್ನಕೇಶವ ಶತಕಂ ೧೧೦ 
ಶ್ರೀಚಿತ್ರಾಪುರಚರಿತ್ರ ೯೮ 
ಶ್ರೀತುಳಸೀದಾಸ ರಾಮಾಯಣ ೧೪೨ 
ಶ್ರೀನಿವಾಸಲಿಪಿ ೧೫೩ 
ಶ್ರೀನಿವಾಸರಾವ್‌ ರೊದ್ದ ಈ 
ಮಹನೀಯರ ಚರಿತ್ರೆಯು ೧೪೯ 
ಶ್ರೀಪತಿಯ ಕಥೆಗಳು ೧೩೩ 
ಶ್ರೀಪಾದಯ್ಯನ ಪಾದರಕ್ಷೆ ೧೦೦ 
ಶ್ರೀಪ್ರಾಣೇಶವಿಠಲರ ಕೀರ್ತನೆಗಳು೧೪೩ 
ಶ್ರೀ ೇಪ್ರಾಣೇಶವಿಠಲರ ಕೀರ್ತನೆಗಳು 
ಮತ್ತು ಶ್ರೀಗುರುಪ್ರಾಣೇಶ ವಿಠಲರ 
ಕೀರ್ತನೆಗಳೂ,ಶ್ರೀವರದೇಂದ್ರಸ್ತಾಮಿಗಳ 
ಸ್ವಪ್ನವೃಂದಾವನಾಖ್ಯಾನವೂ ೧೬೨ 
ಶ್ರೀಫಲಾಕ್ಷಾ ರಶಿವಯೋಗೀಶ ರ 
‘ pe ವ 
ಪುರಾಣ ೧೪೪ 


ಶ್ರೀಬಸವೇಶ್ವರ ಚರಿತ್ರೆ ೭೬ 


ಪುಟ 
ಶ್ರೀಭಗವದ್ಗಿ ತೆ ೫೪ 
ಶ್ರೀಭಾಗವತ ಪುರಾಣ ೬೯ 
ಶ್ರೀಮಜ್ಞಗದ್ದುರು ಶಿದಲಿಂಗ 
ಜ N ಎ 
ವಿಜಯ ಮಹಾಪುರಾಣ ೮೩ 
ಶ್ರೀಮತಿ ಜೀವನ್ನು ಕ್ರಕವಿ ಭಟಕಳ 


ನಾಡಗರ ಶಾಂತಿಬಾಯಿಯವರಪುಣ್ಯ 
ಚರಿತ್ರವು ಮತ್ತುಅವರು ರಚಿಸಿದ 
ಅಭಂಗಗಳು, ಪದಗಳು ಸಹ ೫೮ 


ಶ್ರೀಮತಿ ಪರಿಣಯ ೩೮, ೯೩ 
ಶ್ರೀಮತೀಸ್ವಯಂವರ ೪೮ 
ಶ್ರೀಮದ್‌ ಭಗವದ್ಗೀತಾ ಏ 
ಗೂಢಾರ್ಥ ದೀಪಿಕಾ ೬೫ 
ಶ್ರೀಮದಟವೀಶ್ವರಗುರುಭಕ್ತಿಸಾರ ೫೨ 
ಶ್ರೀಮದದ್ದೈಸಿದ್ಧಾಂತಸಾಗರಮಾದ 
ಶ್ರೀವಾಸುದೇವಮನನ ೩೫ 
ಶ್ರೀಮದಲ್ಲಮವ್ಯೋಮ ೮೮ 
ಶ್ರೀಮದ್ಬಗವದ್ಗಿ ತಾಭಾಷ್ಯ ೧೦೭ 


ಶ್ರೀಮದ್ವಾರದ ಮಲ್ಲಪ್ಪಾರ್ಯರ 
ಅಷ್ಟೂ ತ್ತರ ಶತನಾಮಾವಲಿ ೮೩ 
ಶ್ರೀಮದ್ದಾಲ್ಲೀಕಿರಾಮಾಯಣ 
ಜಲ 
ಕಥಾಸಂಗ್ರಹ ೯೩ 
ಶ್ರೀಮದ್ವೆಂಕಟಪುರವೈಷ್ಣವಾದಿನಾನಾ 
ಮತೋತ್ಪತ್ತಿಸಿದ್ದಾಂತಸುಧಾರಸ ೩೫ 


ಶ್ರೀಮಧ್ವನಾಮ ೧೦೯ 
ಶ್ರೀಮಧ್ವಾಚಾರ್ಯರು ೧೩೯ 
ಶ್ರೀಮನ್ಮ ಧ್ವಾಚಾರ್ಯರ ಚರಿತ್ರೆ ೩೦೭ 


ಶ್ರೀಮನ್ಮ ಹಾರಾಜರವರ ಮಾನಸ 
ಸರೋವರ ಮತ್ತು ಕೈಲಾಸಯಾತ್ರಾ 
ಪ್ರಕರಣ ೧೧೩ 


11% 


ಪುಟ 


ಶ್ರೀಮನ್ಮಹಾರಾಜಾಧಿರಾಜ ಶ್ರೀಕೃಷ್ಣ 
ರಾಜವಡೆಯರವರ ಪಟ್ಟಾಭಿಷೇಕ 
ಚರಿತ್ರೆ ೩೬ 

ಶ್ರಿಮನ್ನ ಮಹಾರಾಜಾಧಿರಾಜಶ್ರೀಕೃಷ್ಣ ರಾಜ 
ವಡೆಯರವರ ಮತ್ತು ಸೌಭಾಗ್ಯವತಿ 
ಪ್ರತಾಪಕುಮಾರೀ ಮಹಾ 
ದೇವಿಯವರ ಪರಿಣಯವು. ೩೬ 

ಶ್ರೀಮಂತ ನಾನಾಸಾಹೇಬ ಪೇಶವೆ೧೩೪ 

ಶ್ರೀಮಾಲಿಕಾಸ್ತೋತ್ರಂ ೧೬೯ 

ಶ್ರೀಯಾಳ ಸತ್ವಪರೀಕ್ಷಾ ೪೮ 

ವ ಯ 
ಶ್ರೀಯುತ ಆಂಡ್ರೂಜರ ಅಸಹಕಾರ 


ಪತ್ರಗಳು ೧೪೨ 
ಶ್ರೀರಂಗಪಟ್ಟಣದ ಹೈದರಾಲೀ 
ಚರಿತ್ರೆ ೫೭ 


ಶ್ರೀರಂಗಪಟ್ಟಣವು ಹುಟ್ಟಿ ಬೆಳೆದ 


ಕಥೆ ೪೭ 
ಶ್ರೀರಾಮಕೃಷ್ಣ ೧೪೫ 
ಶ್ರೀರಾಮಕೃಷ್ಣ ಪರಮಹಂಸರ 

ಚರಿತ್ರೆ ೯೩,೧೨೪,೧೩೩ 
ಶ್ರೀ ರಾಮಕೃಷ್ಣ ಪರಮಹಂಸರ 

೪ಣ 

ಸತ್ಯಥೆಗಳು ೭೬ 
ಶ್ರೀರಾಮಕೃ ಷ್ಣ ಲೀಲಾಪ್ರಸಂಗದ 

ಭಾಷಾಂತರ ೧೨೪ 
ಶ್ರೀರಾಮಗೀತಾ ೧೦೭ 
ಶ್ರೀರಾಮಚರಿತೆ - ೧೬೫ 
ಶ್ರೀರಾಮಚರಿತ್ರೆ ೨೫ 
ಶ್ರೀರಾಮನ ಕಥೆ ೯೩ 
ಶ್ರೀರಾಮಪಟ್ಟಾಭಿಷೇಕಂ ೨೭, ೭೯ 
ಶ್ರೀರಾಮಪರೀಕ್ಷ್ಮ ಣಂ ೧೩೧ 


ಶ್ರೀರಾಮಪಾದುಕಾಪಟ್ಟಾಭಿಷೇಕ ೧೨೧ 
ಶ್ರೀರಾಮಸ್ತೋತ್ರ ೧೨೭ 


ಪುಟ 


ಶ್ರೀರಾಮಹೃದಯ ೧೦೭,೧೫೨ 
ಶ್ರೀರಾಮಾಯಣ, ಭಾಗವತ, 
ಮಹಾಭಾರತಾದಿ ಬಹುಮುಖ್ಯ 
ರಹಸ್ಯ ಶ್ಲೋಕಸಂಗ್ರಹ ೯೭ 
ಶ್ರೀರಾಮಾಯಣಸರ್ವಸ್ಮ ಶೆ ಜೆ 
ಶ್ರೀರುಕ್ಸಿ ಣೀಸ್ವಯಂವರ ೧೦೯ 
ಶ್ರೀರುದ್ರಸೂಕ್ತ ೮೩ 
ಶ್ರೀಲಕ್ಷ್ಮೀನ್ಭ ಸಿಂಹಸ್ತೋತ್ರ ೧೬೬ 
ಶ್ರೀವಾದಿರಾಜಚರಿತ್ರೆ ೧೩೯ 
ಶ್ರೀವಿದ್ಯಾರಣ್ಯತೀರ್ಥರು ೧೩೯ 
ಶ್ರೀವಿದ್ಯಾರಣ್ಮನಾಟಕವು ೬೫ 


ಶ್ರೀವಿದ್ಯಾರಣ್ಯ ಸ್ವಾಮಿಗಳು ೧೫೦ 
ಶ್ರೀವಿಷ್ಣು ಧರ್ಮೋತ್ತರಪುರಾಣಂ ೧೩೨ 
ಶ್ರೀ ವಿಷ್ಣುಸಹಸ್ರನಾಮ 

ಣಿ 


ಮೀಮಾಂಸೆ ೧೫೦ 
ಶ್ರೀಶಂಕರಕಥಾಮೃತಂ ೬೩ 
ಶ್ರೀಶಂಕರಾಚಾರ್ಯರ ಆಖ್ಯಾನ ಕಿ 
ಶ್ರೀಶನಿಮಹಾತ್ವೆ ೭೬ 
ಶ್ರೀ ಶಿವಲೀಲಾಮೃತ ಕಥೆಗಳು ೭೬ 
ಶ್ರೀಶೈಲಮಹಾತ್ವೆ ತ 


ಶ್ರೀಸದ್ಗುರು ಸಮರ್ಥ ಶ್ರೀ ಸದ್ಗುರು 
ಮಹಾರಾಜರವರು ನಡತೆಯ 
ಕುರಿತು ಮಾಡಿದ ಉಪದೇಶ ೧ 

ಶ್ರೀ ಸಮರ್ಥ ರಾಮದಾಸ ೧೩೫ 

ಶ್ರೀಸಮರ್ಥ ರಾಮದಾಸ ಸ್ವಾಮಿಗಳ 


ಚರಿತ್ರೆ ೭೬ 
ಶ್ರೀಸ್ವಾಮಿ ರಾಮತೀರ್ಥ ಚರಿತ್ರೆ ೭೬ 
ಶ್ರೀಸ್ವಾಮಿ ವಿವೇಕಾನಂದ ೬೩ 
ಶ್ರೀಸುಜ್ಞಾನಚಂದ್ರೋದಯ ೧೪೬ 
ಶ್ರೀಹರಿಸ್ತು ತಿ ೩೫ 
ಶ್ರೀಹರ್ಷನ ನಾಟಕಗಳು ೧೩೪ 


ಪುಟ 


ಶುಕಶಿಕ್ಷಣ ೧೧೧ 
ಶುಕಸಪ್ತತಿ ಹು 
ಶುಕಸಂಜೀವಿನಿ ೭೪ 
ಶುದ್ಧಿ ಸಂಘಟನೆ ೧೨೫,೧೫೦ 
ಶೂರಸೇನ ಚರಿತ್ರೆ ೨೪ 
ಶ್ರಂಗಾರಪದಗಳ ಸಂಗ್ರಹವು 

ಭಾಗ ೧-೨ ೬೪ 


ಶೃಂಗಾರ ಪದಸಂಗ್ರಹ ಭಾಗ-೨ ೪೮ 


ಶೃಂಗಾರ ಶತಕ ೧೬೪ 
ಶೃಂಗಾರ ಸಾಗರ ೪೮ 
ಶೃಂಗಾರಸ್ತೋತ್ರೋದಾಹರಣಪದ ೧೦ 
ಶೃಂಗೇರಿ ಮಠದ ಚರಿತ್ರೆ ೪೭ 
ಶೇರಶಹ ೧೧೬ 
ಶೇಷರಾಮಾಯಣ ೪೩ 
ಶೇಷಗರ್ವಾಪಹರಣ ಹ] 
ಶ್ರೇಯಃಸಾಧನ ೧೫೦ 
ಶ್ರೇಷ್ಠಸದುಪದೇಶ ೭೪ 
ಶೈವಸುಧಾರ್ಣವ ೭೪ 
ಶೋಣಿತತರ್ಪಣ ೧೦೦ 
ಶೋಭನೆ ೧೦೦ 
ಷಟ್‌ಶಾಸ್ತ್ರಸಾರ ೪೫ 
ಷಟ್ಟಧಿರೇಂಕಾರ ಹಲಿ 
ಷಟ್ಟ ಲತತ್ವದ ೧೪೪ 
ಸಚಿತ್ರ ಕರ್ನಾಟಕ ಉದ್ಬಿಜ್ಯಶಾಸ್ತ್ರ ೧೫೮ 
ಸಚಿತ್ರ ಕರ್ನಾಟಕ ಬಾಲಬೋಧೆ ೩೧ 
ಸಚಿತ್ರ ಭಾಗವತಾಮೃತ ೫ ದ 
ಸಚಿತ್ರ ಭಾರತಯಾತ್ರೆ (ಉತ್ತರ 

ಭಾರತ) ೧೪೨ ' 
ಸಚಿತ್ರ ಭಾರತಯಾತ್ರೆ (ದಕ್ಷಿಣ 

ಭಾರತ) ೧೪೨ 
ಸಚಿತ್ರಮಹಾಭಾರತಾಮೃತ 

ಆದಿಪರ್ವ- ಸಭಾಪರ್ವ ೭೪ 


ಪುಟ 
ಸಚಿತ್ರ ವಿಜಾಪುರ ವರ್ಣನೆ ೧೩೦ 
ಸಜ್ಜನಚಿತ್ತವಲ್ಲಭ ೩೬ 
ಸಟೀಕ ಹರಿಕಥಾಮೃ ತನಸಾರ ೨೧ 
ಸಟೀಕಾ ಪರಮಾನುಭವಬೋಧೆ ೩೬ 
ಸಟೀಕಾಸ್ಥ್ರ ತಿಸಂಗ್ರ ಹ ೩೬ 
ಸಟೀಕಾ ಸಾಮಾಯಿಕಾ ೩೬ 


ಸತ್ಯಥಾ ೪೫,೫೦ 
ಸತ್ಯಥಾಕುಸುಮಮಂಜರಿ ಭಾಗ 
೧-೨-೩-೪ ೧೩೪ 
ಸತ್ಯಥಾ ಕಲಾಪ ೧೧೬ 
ಸತ್ಯ ನಾರಾಯಣ ೧೦೦ 
ಸತ್ತ ನಾರಾಯಣ ಕಥೆ ೭೮,೮೬ 


ಸತ್ತ ರಾಜನ ಪೂರ್ವದೇಶದ ಚರಿತ್ರೆ ೧೨೦ 
ಸತ್ತ ರಾಜಾ ಪೂರ್ವದೇಶದ 
"ಯಾತ್ರೆಗಳು ಭಾಗ ೧-೨ ೯೧ 


ಸತ್ಯವತೀ ಚರಿತ್ರೆ ೬೬ 
ಸತ್ಯವಿನಾಯಕನ ಹಾಡು ೧೪೦ 
ಸತ್ಯವೇದಗ್ರಂಥದೀಪಿಕೆ ೫೨ 
ಸತ್ಯಸಂಕಲ್ಪ ೧೨೦ 
ಸತ್ಯಸಂಜೀವಿನಿ ೧೨೦ 
ಸತ್ತಹರಿಶ ೦ದ ೧೦೯ 
ಕಿ ಚ. ೨ 
ಸತ್ಯಾಗ್ರಹಧರ್ಮ ೧೨೫ 
ಸತ್ಕಾದ್ರೌಪದೀಸಂವಾದ ೫೭ 
ಸತ್ವಪ ರ್ರಕಾಶ ೧೩೨ 
ಸತ್ವ ಸಾರ ೭೪ 
ಸತ್ವಾ ದರ್ಶ ೭೪ 
ಸತಿಯೂ ಸುನೀತಿಯೂ ೧೧೬ 
ಸತೀಧರ್ಮ ೧೫೧ 


೧೨೦ 


ಪುಟ 

ಸತೀಮಣಿವಿಜಯ ೪೭ 
ಸತೀರೋಹಿಣಿ ೧೨೦ 
ಸತೀಶಿರೋಮಣಿ ೮೮ 
ಸತೀಸಾಹಸ ೧೩೮ 
ಸತೀಸುಲೋಚನಾ ೧೦೯ 
ಸತೀಹಿತಬೋಧಿನಿ ೧೨೦ 
ಸದ್ವರ್ತನ ೪೮ 
ಸದ ಶೈತ್ತಾನುಷ್ಠಾ ನ ೫೦ 
ಸದಾಚಾರಸ್ಥೃತಿ-ಕರ್ನಾಟಕ 

ತಾತ್ಪರ್ಯ ೧೩೯ 
ಸದಾರಮಾ ೧೦೯ 
ಸದಾಶಿವಲೀಲೆ ೮೬ 
ಸದಾಚಾರವಿವೇಚನೆ ೯೧ 
ಸದುಪದೇವ ೯೭ 
ಸದ್ಗುಣಸಂಭ್ರಮ ಅಥವಾ ಭಗವತೀ 

ಕಾತ್ಕಾಯಿನಿ ೭೪ 
ಸದ್ಗು ಣಾದರ್ಶ ೧೧೬ 
ಸದ್ದು ರುಪ್ರಭಾವ ೭೪ 
ಸದು ರುವಿನ ಅನುಗ್ರಹ ೧೦೭ 
ಸದ್ಭೋಧಸಂಗ್ರಹ ೧೧೦ 
ಸನಾತನಧರ್ಮ ೧೦೫ 
ಸನಾತನಧರ್ಮದೀಪಿಕೆ ೧೬೩ 
ಸನಾತನಧರ್ಮಪ್ರಶ್ನೋತ್ತರ.: 

ಮಾಲೆ ೧೬೩ 
ಸನಾತನಧರ್ಮಬೋಧಿನಿ ೫೭ 
ಸನಾತನಾರ್ಯಧರ್ಮಸಾರ ೫೦ 
ಸನ್ಯಾಸಾಶ್ರಮವಿಮರ್ಶೆ 

ತತ್ವಸ್ಥಿರೀಕರಣಖಂಡನ ೧೧೫ 
ಸಭಾಪರ್ವ ೬೧ 
ಸಭಾರಂಜನ ಶತಕ ೭೮ 
ಸಮರ್ಥಪಂಚಾಯತನ ೯೬ 
ಸಮಸ್ತ ಭಾರತಸಾರ ೧೪೦ 


1%1 


ಪುಟ 


ಸಮ್ಮ ಗ್ಬರ್ಶನಾಷ್ಟಾಂಗಪಂಚಾಣು 
ವತಕಥೆಗಳು. ೩೬ 
ಸಮಾಜದರ್ಶನ ೧೫೧ 
ಸಮಾಜದ್ರೋಹಿ ೯೬ 
ಸಮಾಜರಹಸ್ಯ ೧೫೧ 
ಸಮುದ್ರಪರ್ಯಟನ ೨೩ 
ಸಮುದ್ರಮಥನ ೫,೧೦೭ 
ಸರಸ್ವತೀಪ್ರಕಾಶ ೧೩೨ 
ಸರಳ ೧೧೩ 
ಸರಳಬಾಲೆ ೧೨೦ 
ಸರಳಾರೋಗ್ಯ ೪೧ 
ಸರೋಜಿನಿ ನಾಟಕ ೧೨೩ 
ಸಲೀಮ ಬೇಗಮ್‌ ಸಾಹಸಿಕೆ ೧೪೮ 
ಸವಾರ್ತಿಕ ಪಂಚೀಕರಣ ೧೦೭ 
ಸರ್ವೇಷ್ಠಸಿದ್ದಿ ೧೦೭ 
ಸಸ್ಯಪಾಠಗಳು ೧೧೭ 
ಸಸ್ಯಶಾಸ್ತ್ರ ೯೩ 
ಸಹಕಾರ ೯೮ 
ಸಹಸ್ರಾ ಯುಚರಿತ್ರೆ ಲ 
ಸಂಕ್ರ ಚ್ಟ ೯೪ 
ಸಕೀರ್ಜನಮಾಶ ೧೪ 
ಸಂಗೀತ ಇಂದ್ರಸಭಾ ೬೪ 
ಸಂಗೀತ ಇಂದಿರಾ ೬೪ 
ಸಂಗೀತ ಕಲ್ಯಾಣ ಪಾರಿಜಾತ ೫೭ 
ಸಂಗೀತ ಚಂದ್ರಹಾಸ ೮೩ 
ಸೆಂಗೀತದ್ರೌಪದೀವಸ್ತಾಪಹರಣ ೮೩ 
ಸಂಗೀತ ಧುವಚರಿತ್ರ ೮೩ 
ಸಂಗೀತ ನಳದಮಯಂತಿ ೮೩ 
ಸಂಗೀತ ಪ್ರಹ್ಲಾದಚರಿತ್ರೆ ೮೩ 
ಸಂಗೀತಪಾರಿಜಾತ ೧೨೦ 
ಸಂಗೀತ ಪಾರ್ವತೀಪರಿಣಯ ೮೩ 


ಪುಟ 


ಸಂಗೀತಪ್ರೇಮಲೀಲಾ ೧೨೩ 
ಸಂಗೀತ ಬಲಸಿಂಹತಾರಾ ೬೪ 
ಸಂಗೀತ ರಾಕ್ಷಸೀ ಮಹತ್ವಾಕಾಂಕ್ಷೆ ೧೫೧ 
ಸಂಗೀತ ಶನಿಪ ರ್ರಭಾವ ೬೩ 
ಸಂಗೀತ ಶಾರದಾ ೬೩ 
ಸಂಗೀತ ಸೂಕ್ತಿ ವಿಜಯ ೭೨ 
ಸಂಗೀತ ಹರಿಶ್ಚಂದ್ರ ೮೩ 
ಸಂಗೀತದ ಕೃತಿಗಳು ೧೫೭ 
ಸಂತ ಸಖೂಬಾಮಿ ೧೧೨ 
ಸಂತಾನವಿಜ್ಞಾನ ೧೪೨ 
ಸಂತಾನಶಾಸ್ತ್ರ ೧೨೧ 
ಸಂತಾಪಕ ೧೨೦ 
ಸಂದೇಹಸಾಮ್ರಾಜ್ಯ ೧೧೨ 
ಸಂಧ್ಯಾವಂದನೆಯ ಅರ್ಥವಿಚಾರ ೩೬ 
ಸಂಪೂರ್ಣರಾಮಾಯಣ 
೮೧,೧೦೯,೧೪೨ 


ಸಿಚಿಂಟ್‌- ಗಿದ್ದ ಜಾರ್ಜ್‌ 
ತಕ ಜೀವನಚರಿತ್ರೆ ೩೩ 


ಸಂಸ್ಕೃತ- ಕನ್ನಡ ಶಬ್ದವೃತ್ಪತ್ತಿ ೪೦ 
ಸಂಸ್ಕೃತಜಿನೇಂದ್ರ ಮಾಲಾ ೩೬ 
ಸಂಸ್ಕೃತ ನಾಟಕಗಳು ೧೩೩ 
ಸಂಸ್ಕೃತ ನಾಟಕಗಳ ಕನ್ನಡ 

ಕಥಾವಳಿ ೯೭ 
ಸಂಸಾರ ಕರ್ತವ್ಯ ೮೬ 
ಸಂಸಾರ ನಿರ್ವಾಹಕ್ರಮ ಮತ್ತು 

ಗೃಹಶಿಕ್ಚಣ ೫೭ 
ಸಂಸಾರ ಸುಖ ೭೪,೧೧೩ 
ಸಂಸಾ [ರವಿಶೇಷಪ್ರಶ್ನೆ ೫೦ 


೦ 


ಮಹಾಭಾರತ 
ರಾಮಾಯಣ 
ವಾಲ್ಪೀಕಿರಾಮಾಯಣ 


೦ 


2 al ಆ 2೬ 2 al 
ಆ ೦ ಕಿ ಕರಾ ಬರಾ poe 


ಜಾಣ 


4 
9 
4 
೭ 


ಎ 
ಸವಾದಪುನಃಸ್ಠಾ ಪನೆಯ 
ವು 


ಪ ವಾ ಕರಣಸೂತ್ರ ಗಳು 
ಪ 


೩ ೫೩ ೧೩.೫೩೫ 
ಸ 
3) 


೦ 
ಜಂ 
ಕೈ 

(GL 


2L 
ಲ್ಪ 


ಕಿ 


2 
೦೨ 
£M gh 


e2l 
ಳ್ರ 
u 
° 
ad 
೦ 


gl 
Gs 


ಧರ್ಮಪದ್ಧ ತಿ 
ು೦ತಕಮಣಿ 
ಂತಕಮಣಿಚರಿತ್ರೆ 
ಂತಕರತ್ನ ನಾಟಕ 
೦ತಕೊ ಪಾಖ್ಯಾ ನ. 
ಸ್ವಕರ್ತವ್ಯ ಸಿದ್ಧಾ ೦ತ 
ನರ್ಗಸುಂದರಿ' 
ರ್ಣಲತಾ 
ಸ್ನತಂತ್ರಜೀವನ 
ಂತ್ರಭಾರತ 


pg 


AA 22 


GL 


Bl pal pal gm 


0 
ಕಾ 


ಶಿಸಮಾಜ 

ಮಂಜರಿ 
ವಾಸವದತ್ತೆ 

ಸಪ ಪ್ಟೆಯಾಸಫಲದೀಪಿಕೆ 
೦ಕ ಸ ತಾಪರಾಧ 
ಜಗ ಿತಿರ್ಬೋಧಿನಿ 


೫ ಜಿ 


ಹ ಲ್‌ ಚ ಚಟ್ಟ gD pL 
೪ ೪೪೪ ಥ್ರ 

೫ 

ಕ" 

ಐ 

ಗಾ 

9 

2 


ಜ್ಯ ಯುದ್ದ 


ಜೃಡೈ ರಿ ಮತ್ತು ಎಶ್ವ ಕೋಶ 


ಪುಟ 
ದ್ರಿ 
೨೫ 
೯೭ 
೧೦೫ 
೫೭ 


೧೩ 
೧೫ 
೩೧ 
೧೬೯ 
೫೦ 
೧೨೨ 
೪೮ 
೧೦೯ 
೧೦ 
೧೨೫ 
೧೫೨ 
೧೨೦ 
(೪೬ 
೧೩೧ 
೧೬೯ 
೧೬೯ 
೩೬ 
೯೩ 
೧೫೬ 
೧೦೦ 
೪೯ 
೧೫೨ 
೧೪೨ 
೧೫೨ 
೧೫೬ 


11111 


ಪುಟ 

ಸ್ವರಾಜ್ಯ ವಿಯೋಗ ೧೫೨ 

ಸ್ವರಾಜ್ಯಸುಗಂಧ ೭೪ 
ಸ್ವ ರಾಜ್ಯವನ್ನು ಕೊಡದೆ 

ಇರುವುದಕ್ಕೆ ಹೇಳುವ ನೆವ ೧೦೪ 

ಸ್ವರಾಜ್ಯವನ್ನೇ ಏಕೆ ಬೇಡುತ್ತೇವೆ?೧೦೪ 


ಸ್ವರಾಜ್ಯವೆಂದರೇನು? ೧೦೪ 
ಸ್ವಲ್ಪ ನಗನಾರದೇ? ೧೨೩ 
ಸಾಕ್ರೆಟೀಸನ ಮರಣ ೧೩೫ 
ಸಾಗರ ಪ್ರಪಂಚ ೭೫ 
ಸಾಗ್ರಸಂಗೀತಮನೋವಿಜಯವು ೧೧೮ 
ಸಾರ್ಥ ಕನ್ನಡಜ್ಞಾನೇಶ್ವ ರಿ ೮೪ 
ಸಾದೀ ಸುಭಾಷಿತಶತಕ ೭೮ 
ಸಾಧನೆ ೨೯ 
ಸಾಧ್ವಿ ಅನಸೂಯಾ ೧೦೯ 
ಸಾಧ್ವೀಹೃದಯ 6೮ 
ಸಾಧು ತುಕಾರಾಮ ೧೦೯ 
ಸಾಧು ಸದಾಶಿವಲೀಲೆ ೭೪ 
ಸಾನಂದಗಣೇಶ ನಾಟಕವು ೫೦ 
ಸಾಬೂನು ತಯಾರಿಸುವ ವಿಧಾನ ೧೬೯ 
ಸಾಮತಿಸಂಗ್ರಹ ೪೦ 
ಸಾಮಾಜಿಕ ಸಾವಿತ್ರಿ ೧೫೧ 
ಸಾಮಾನ್ಯ ಕರ್ಮಪ್ರಶ್ನೆ ೫೦ 


ಸಾಲಗಾರರಾದ ಬೇಸಾಯಗಾರರಿಗೆ 
- ಸಹಾಯಮಾಡುವ ಮತ್ತು ದುಬಾರಿ 
ಬಡ್ಡಿಯನ್ನು ಬಂದು ಮಾಡುವ 


ಹೈದ್ರಾಬಾದ ಕಾನೂನು ೧೫೪ 
ಸಾವಿತ್ರಿ ೬೩,೧೪೫,೧೪೬ 
ಸಾವಿತ್ರಿ ಚರಿತ್ರೆ ೨೪,೭೬ 
ಸಾವಿತ್ರಿನಾಟಕಂ ೯೨ 
ಸಾವಿತ್ರಿಸತ್ಯವಾನ ೧೩೪ 


ಪುಟ 

ಸಾಹಸಕೇಸರಿ ೫೭ 
ಸಾಹಿತ್ಯ ೧೪೫ 
ಸಾಹಿತ್ಯಶಕ್ತಿ ೧೩೧ 
ಸಾಂಗಲಿ ಸಂಸ್ಥಾನದ ಚರಿತ್ರೆ ೧೧೦ 
ಸ್ಕಾಂದಪುರಾಣೊ ಕ್ಷವಾದ-: 

ಮಾರ್ಕಂಡೇಯ ನಾಟಕವು ೫೧ 
ಸ್ಟಾರ್‌ ಕರಸ್ತಾ ೦ಡೆನ್ಸ್‌ ೩೧ 
ಸ್ವಾ ತಂತ್ರ್ಯಸ ೦ಗ್ರಾಮ ೧೪೯ 
ಸ್ವಾತಂತ್ರ್ಯೋತ್ಸವದ ಕಾಣಿಕೆ ೧೫೨ 
ಸ್ವಾತ್ಮ ಪ್ರಕಾಶಿಕೆ ೧೦೭ 
ಸ್ಮಾ ಮಿನಿಷ್ಠೆ ೨ ೧೩೬ 
ಸ್ವಾಮಿ ರಾಮತೀರ್ಥ ೧೨೫ 
ಸ್ವಾಮಿ ರಾಮತೀರ್ಥರ 

ಉಪನ್ಯಾಸಗಳು ೧೨೫ 
ಸ್ವಾಮಿ ವಿವೇಕಾನಂದರ ಪತ್ರಗಳು 

ಭಾಗ ೧ ೧೬೮ 


ಸ್ವಾಮಿ ಶ್ರದ್ಧಾನಂದ ೮೮ 
ಸ್ವಾ ಮಿ-ಶಿಷ್ಯಸಂವಾದ ೧೩೩ 
ಸಿಕಂದರ ಬಾದಶಹನ ಚರಿತ್ರೆ ೪೪ 


ಸಿದ್ದ ಗಂಗಾಕ್ಷೇತ್ರ ೧೧೨ 
ಸಿದ್ಧ ರಾಮೇಶ್ವರ ೧೪೨ 
ಸಿದ್ಧ ಲಿಂಗೇಶ್ವರ ಕಥೆ ೭೧ 
ಸಿದ್ಧಾ ರೂಢಕಥಾಮೃ ತ ೭೫ 
ಸಿದ್ಧಿವಿನಾಯಕಾಷ್ಟಕ ೧೨೭ 
ಸಿರಿಯಾಳರಾಜ ೧೫೭ 
ಸೀತಾ ೯೩ 
ಸೀತಾ ಉದಯವು ೭೦ 
ಸೀತಾಕಲ್ಯಾಣ ೫,೧೦೩೩ 
ಸೀತಾಚರಿತ್ರೆ ೧೮ 
ಸೀತಾದೇವಿ ೫,೧೦೦,೧೪೨ 


ಸೀತಾಪಹಾರ ೧೦ 


Ix ts 


ಪುಟ 
ಸೀತಾಪರಿಣಯ ನಾಟಕಂ ೧೨೦ 
ಸೀತಾರಣ್ಯಪ್ರವೇಶ ೪೮ 
ಸೀತಾರಾಮ ೨೯,೧೦೦,೧೧೧ 
ಸೀತಾವನವಾಸ ೨೯ 
ಸೀತಿವಿಯೋಗ ೫ 
ಸೀತಾಸ್ವಯಂವರ ೧೦,೪೮,೧೬೧ 
ಸೀತಾಸುವರ್ಣಮೃಗ ನಾಟಕಂ ೧೨೦ 
ಸೀಮಂತಿನಿ ಎ 
ಸ್ತ್ರೀಧಮನೀತಿ ೪೦ 
ಸ್ಮಿಧರ್ಮಸಂಗ್ರ ಹ ಕಿ 
ಸ್ತ್ರೀಧರ್ಮಸಾರ ೫೬ 
ಸ್ತ್ರೀನೀತಿಸಂಗ್ರ ಹ ೧೩೫ 
ಸ್ತ್ರೀಯರ ಹಕ್ಕು ೧೩೫ 
ಸ್ತ್ರೀಶಿಕ್ಷಣದ ಅವಶ್ಕ ಕತೆ ೩೯ 
ಸ್ತ್ರೀಶಿಕ್ಟೆ ಯ ರಹಸ್ಯ | ೨೯ 
ಸ್ತ್ರೀಸಂಸ್ಕಾರಪ್ರ ಕಾಶಿಕೆ ೧೬೩ 
ಸುಕನ್ಯಾ ಚರಿತ್ರ ೫೭ 
ಸುಖದ ಶೋಧ ೪೯ 
ಸುದಾಮಚರಿತ್ರವು ೧೫೩ 
ಸುದಾಮಚರಿತ್ರೆ ಆನಿ 
ಸುಧನ್ವಕಾಳಗ ೧೦ 
ಸುಧನ್ವಚರಿತ್ರೆ ೬೪ 
ಸುಧನ್ವವಧೆ ೪೮ 
ಸುನೀತ ೧೪೫ 
ಸುಪ್ರ ಭೇದಪ್ರ ಭಂಜನ ೮೮ 
ಸುಬ್ಬಣ್ಣ ೧೪೫ 
ಸುಬೋಧಕುಸುಮಾಂಜಲಿ ೧೩೭ 
ಸುಬೋಧಖಣಿ ೩೪ 
ಸುಬೋಧಶತಕ ೧೦೮ 
ಸುಬೋಧಸಾರ ೧೨೫ 
ಸುಭದ್ರಾಕಲ್ಮಾಣ ೫ 


ಪುಟ 
ಸುಭದ್ರಾರ್ಜುನೀಯ ೬೫ 
ಸುಭದ್ರಾವಿಜಯ ೯೧ 
ಸುಭದ್ರಾಹರಣ ೯೧ 
ಸುಭಾಷಿತಗ್ರಂಥ ೩೬ 
ಸುಭಾಷಿತಲಹರಿ ೧೨೦ 


ಸುಮತಿಮದನಕುಮಾರರ ಚರಿತ್ರೆ ೪೫ 


ಸುಮತಿಶತಕ ೧೫೯ 
ಸುಮಧ್ವವಿಜಯಸಾರಬೋಧಿನಿ ೧೩೯ 
ಸುಮುಖಿವಿಜಯಂ ೧೨೮ 
ಸುಯಜ್ಞೊ ೇಪಾಖ್ಯಾನ ೫೭ 
ಸುರತನಗರದ ಶ್ರೇಷ್ಠಿ ೬೬ 
ಸುರಥಸುಧನ್ವರ ಕಾಳಗ ೫ 
ಸುರಭಿ ೧೬೧ 
ಸುರಾಭಾಂಡೇಶ್ವರೋಪಾಖ್ಯಾನ ೫೨ 
ಸುರೇಶ್ವರಾಚಾರ್ಯರ ಚರಿತ್ರೆ ೧೯೯ 
ಸುಲಭ ಬಾಲಬೋಧೆ ೧೩೨: 
ಸುಲಭ ಸಸ್ಯಪಾಠ ೧೧೭ 
ಸುಲೋಚನಾಚರಿತ್ರೆ ತ್ರ 
ಸುವರ್ಣಸಂಪುಟ ೧೦೮ 
ಸುವದನಾಭಾಸ ರ ೧೫೮ 


ಸುವೃತ ಅಥವಾ ಕರ್ಮವಿಲಾಸ ೬೧ 
ಸುಶಿಕ್ಷಿತ ಸಭ್ಯರಾದ ಹಿಂಡುಗಳು ೨೯ 


ಸುಶೀಲಾಪರಿಣಯ ಕಲಿ 
ಸುಶೀಲೆ ೧೨೮ 
ಸುಜ್ಜಾ ನಚಂದ್ರಿಕಾ ೩೬ 
ಸುಂದರಕಾಂಡ ರಾಮಾಯಣ ೧೫೪ 
ಸುಂದರಲೇಖಸಮುಚ್ಛಯ ೭೪ 
ಸುಂದೊಪಸುಂದವಧ ೪೮ 
ಸ್ತುತಿಮುಕ್ತಾವಳಿ ೮೨ 
ಸೂಕ್ತಿತಾರಾವಳಿ ಕತ್ರಿ 
ಸೂಕ್ತಿಮಂಜರಿ ೭೨ 


ಸೂಕ್ತಿ ಮಾಲೆ ೭೨ 


Ixv 


ಪುಟ 
ಸೂಕ್ತಿ ಮುಕ್ತಾವಳಿ, ೩೭ 
ಸೂತಪುತ್ರಕರ್ಣ ೯೩ 
ಸೂತ್ರದಗೊಂಬೆ ೧೩೫ 
ಸೂರ್ಯಗ್ರಹಣ .. ೯೩% 
ಸ್ಕೂಲ್‌ ಮುಸಿ ಸ್‌ ೧೩೫ 
ಸೃಷ್ಟಿಪಾಠಗಳ ನಿರೀಕ್ಷ ಣೆ ೧೧೭ 
ಸೇತುಬಂಧ ೧೦ 
ಸೇತುಮಾಧವ ತ್ರ 
ಸೇವಾವಿಚಾರ ೧೨೮ 
ಸ್ನ ೇೀಹಲತಾ ೧೪೬ 
ಸೈರಂಧ್ರಿ ೧೪೯ 
ಸೊಬಗಿನ ಬಳ್ಳಿ ೧೪೦ 
ಸೋಮಶೇಖರ ಚಿತ್ರ ಶೇಖರ ಚರಿತ್ರೆ 
ಅಥವಾ ಚೋರಕಥೆ ೧೬೦ 
ಸೊಮೇಶ್ವರಶತಕವು ೧೬,೧೬೫ 
ಸೋಸಲೆ ಗರಳಪುರಿಶಾಸ್ತ್ರಿ ಗಳ 
ಚರಿತ್ರೆ ೧೩೨ 
ಸೋಹಂ .. ೧೪೨ 
ಸೌಗಂಧಿಕಾಪರಿಣಯ ೨೪೬,೪೮ 
ಸೌದಾಮಿನಿ ೧೧೩ 
ಸೌಭದ್ರ ೪೮ 
ಸೌಭಾಗ್ಯತಿಲಕ ೯೪,೧೩೫ 
ಸೌಭಾಗ್ಯಸಂಪತ್ಕುಮಾರ ೧೦೦ 
ಸೌಭಾಗ್ಯಸೋಪಾನ ೯೮ 
ಸೌಭಾಗ್ಯವತಿಪರಿಣಯಂ ೧೬೪ 
ಸ್ಕೌಟುಕೈಪಿಡಿ ೧೪೬ 
ಹಗಲಿರುಳು ೧೪೦ 
ಹಣ್ಣು ಕಾಯಿ ೧೫೬ 
ಹತಭಾಗಿನಿಯಾದ ವಿಮಲೆ ೧೫೦ 
ಹರಗರ್ವಪರಿಹಾರ ೪೮ 
ಹರಿಕಥಾರಾಮಾಯಣ ೧೪೬ 


ಹರಿಜನಸಂಧಾನ ೧೫೨ 
ಹರಿಣಿ ೧೨೮ 
ಹರಿದಾಸಿ ೧೪೩ 
ಹರಿಮಿತ್ರೋಪಾಖ್ಯಾನ ೪೮ 
ಹರಿವಂಶ ಸ 
ಹರಿಶರಣಾಷ್ಟಕ ೧೦೭ 
ಹರಿಶ್ಚ ಂದ್ರಚರಿತ್ರೆ ೨೬ 
ಹರಿಶ್ಚಂದ್ರಮಹಾಕಾವ್ಯದ ತಿರುಳು ೧೧೫ 
ಹರಿಶ್ಚಂದ್ರಸತ್ವಪರೀಕ್ಷಾ 

ಭಾಗ ೧-೨ ೪೮ 
ಹರಿಶ್ಚಂದ್ರೋಪಾಖ್ಯಾನ ೨,೮೬ 
ಹರಿಹರತಾರತಮ್ಯಶತಕವು ೩೦ 
ಹವ್ಯಪಾಕಪದ್ಧತಿ ೫೦ 
ಹವಿಕ ದ್ರವಿಡಬ್ರಾಹ್ಮಣರ ಉತ್ಪತ್ತಿಯ 

ಇತಿಹಾಸವು ೪೨ 
ಹರ್ಷಚರಿತ್ರೆ ೬೪ 
ಹರ್ಷಸಾಮ್ರಾಜ್ಯ ೮೮ 
ಹಳಗನ್ನಡ ನುಡಿಗನ್ನಡಿ ೩ 


ಹಳಗನ್ನಡ ವ್ಯಾಕರಣಸೂತ್ರಗಳು ೧೫ 


ಹಳ್ಳಿಗಳ ಆರ್ಥಿಕಸ್ಥಿತಿ ೧೪೫ 

ಹಳೆ ಹೊಸ ಒಡಂಬಡಿಕೆಗಳಲ್ಲಿ 
ಅಡಗಿರುವ ಸತ್ಯವೇದ ೬ 

ಹಂಸಾ ೧೩೫ 


ಹಾಗಲವಾಡಿ ಪಾಳೆಯಗಾರರ ಚರಿತ್ರ೪೫ 


ಹಾಡಿನ ಬೀಡು ೧೧೦ 
ಹಾಡುಗಳು ನ 
ಹಾನಗಲ್ಲ ಕುಮಾರಸ್ವಾಮಿಗಳ 
ಪುರಾಣ ೮೬ 
ಹಾಲಕೆರೆ ಅನ್ನ ದಾನಿ ಮಹಾಸ್ವಾಮಿಗಳ 
ಪುರಾಣ ೮೬ 
ಹಾಲಾಖ್ಯಮಹಾತ್ವೈ ೭೨ 


ಹಾಲಾಹಲಭಕ್ಸಣೆಯ ಕಥೆ ೫೨ 


Ixvi 


ಪುಟ 


ಹಾಸನ ಟೋಪಿ ೧೨೩ 
ಹಾಸ್ಕ ೮೬ 
ಹಾಸ್ಯಕಲ್ಲೊ €ಲ ೧೦೯ 
ಹಾಸ್ಯಸಂಜೀವಿನಿ ೧೨೦ 
ಹ್ಯಾಮ್ಲೆ ಟ್‌ ೧೫೬ 
ಹಿಡಿಂಬೆ ೧೫೬ 
ಹಿತಬೋಧಿನಿ ೫೭ 
ಹಿತೋಪದೇಶ ೩೨,೫೭,೭೫,೮೫,೮೮ 
ಹಿಂದಿನ ಕಥೆಗಳು ೧೫೬ 
ಹಿಂದೀಭಾಷಾಪ್ರವೇಶ ೬೩ 
ಹಿಂದೀಭಾಷಾಸಾರ ೧೪೨ 
ಹಿಂದೀಸ್ವರಾಜ್ಯ ೧೪೨ 
ಹಿಂದುತ್ವ ೧೨೫ 
ಹಿಂದುವ್ರತವಿವೇಕ ೧೦೫ 


ಹಿಂದೂಚರಿತ್ರದರ್ಪಣ ಭಾಗ೧-೨ ೪೫ 
ಹಿಂದೂ ಜನರಲ್ಲಿ ಪತಿಹೀನರಾದ 
ಸ್ತ್ರೀಯರುಗಳಿಗೆ ಪುನರ್ವಿವಾಹವಾಗ 


ತಕ್ಕ ವಿಷಯ ೩ 
ಹಿಂದೂದೇಶದ ನಾಗರಿಕ ೧೬೧ 
ಹಿಂದೂದೇಶದ ಸಸ್ಯಶಾಸ್ತ್ರ ೧೧೭ 
ಹಿಂದೂಧರ್ಮ ಶಾಸ್ತ್ರ ವು ೬೭ 
ಹಿಂದೂಧರ್ಮ ಶಾಸ್ತ್ರಸಂಗ್ರಹ ೧೬೬ 
ಹಿಂದೂಮುಸಲ್ಫ್ಮಾನರ ಐಕ್ಯ ೧೩೫ 
ಹಿಂದೂ ಲಾ ೧೫೭ 
ಹಿಂದೂ ಸಮಾಜವ್ಯವಸ್ಥೆ ೭೪ 
ಹಿಂದೂ ಸಮಾಜಹಿತಚಿಂತನೆ ೧೦೬ - 

೧೧೫ 


ಹುಚ್ಚೀರಜನ ಸಂಕಿಪ ಚರಿತೆ 
ಚ ಜ “a ಎಂ 


ಪುಟ 
ಹುಚ್ಚೆ ಶ್ವರ ಪುರಾಣ ೮೬ 
ಹೃದಯದರ್ಪಣ ೪ 


ಹೆಣ್ಣುಮಕ್ಕಳ ಆರೋಗ್ಯವಿಚಾರ ೮೬ 


ಹೆಂಡತಿ ಎಂದರೆ ಹೆಂಡತಿ ೧೦೦ 
ಹೇನು ಸತ್ತು ಕಾಗೆ 

ಬಡವಾಯಿತು ೮೭ 
ಹೇಮಚಂದ್ರ ೧೨೧ 
ಹೇಮಚಂದ್ರ ರಾಜವಿಲಾಸ ೪೫ 
ಹೇಮರೆಡ್ಡಿ ಮಲ್ಲಮ್ಮ 

ಭಾಗ ೧-೨ ೧೪೨ 
ಹೇಮರೆಡ್ಡಿ ಮಲ್ಲಮ್ಮನ 

ಪುರಾಣ : ೮೬ 
ಹೇಮರಾಜ ವಿಲಾಸ ೧೬೧ 
ಹೈದರನಾಮೆ, ಹೈದರಾಲಿಯ 

ಚರಿತ್ರೆ ೧೫೬ 


ಹೈದರಾಬಾದ ಸಂಸ್ಥಾನದ ಮಂತ್ರಿ ಸರ್‌ 
ಸಾಲಾರ್‌ಜಂಗ್‌ನ ಚರಿತ್ರೆ ೪೫ 


ಹೊರೇಸಿಯೋ ೧೦೨ 
ಹೊಸಗನ್ನಡ ನುಡಿಗನ್ನಡಿ ೩ 
ಹೊಂಗನಸುಗಳು ೧೧೯ 
ಹೊಂದೊವಲ ಹಂಬಲು ೧೩೬ 
ಕತ್ತಿಯ ರಮಣಿ ೨೯ 
PRS, 

ಕಾ ತ್ರತೇಜ ೭೪ 

೦ 

ಜ್ಞಾನಯೋಗ ೧೦೭ 
ಜ್ಞಾನಯೋಗತರಂಗಿಣಿ ಖಿ 
ಜ್ಞಾನಸಿಂಧು dhs, 


ಗ್ರಂಥಕರ್ತರ ಚರಿತ್ರಕೋಶ ೧ 


ನಾರಾಯಣ (ನಾಗಪ್ಪಾ), ಭೀಮಪ್ಪಾ, ಮಿಸಲಕರ 
ಜ : ೧೭೮೯ ಮ: ೧೮೮೫ 
ವಿಜಾಪುರ ಜಿಲ್ಲೆಯ ನಿಂಬರಗಿ. ವೃತ್ತಿ ಯಿಂದ ನೀಲಗಾರರು. ಕೆಲಕಾಲ ಅದನ್ನೆ 
ನಡೆಸಿ ಆ ಬಳಿಕ ಕುರಿಗಾವಲನ್ನು ಆರಂಭಿಸಿದರು. ಅಡವಿಯಲ್ಲಿ ಕುರಿಗಳನ್ನು ಮೇಯಬಿಟ್ಟು, 
ತಾವು ಒಂದು ಗಿಡದಡಿಯಲ್ಲಿ ಕುಳಿತು ಏಕಾಂತದಿಂದ ಆತ್ಮಚಿಂತನೆಯಲ್ಲಿ ಕಾಲ 
ಕಳೆಯುತ್ತಿದ್ದ ಇವರು ಕೊನೆಗೆ ಆತ್ಮಸಿದ್ಧಿಯನ್ನು ಪಡೆದು "ಗುರುಲಿಂಗಜಂಗಮ' 
ಎಂಬ ಮಹಾಸಾಧುಪುರುಷರಾದರು. ನಿಂಬರಗಿ ಮಹಾರಾಜರೆಂದು ಖ್ಯಾತಿಪಡೆದ ಇವರ 
ಪರಮಾರ್ಥಬೋಧೆಯ ವಚನಗಳನ್ನು ರಘುನಾಥಾಚಾರ್ಯ ಅಗರಖೇಡ (ಮ: 
೧೮೯೬) ಎಂಬ ಶಿಷ್ಕರು ಬರೆದಿಡುತ್ತಿದ್ದರು. ಬಾಳಾಚಾರ್ಯ ಕಾವ್ಯ ಎಂಬವರು 
ಅವುಗಳನ್ನು ಪ್ರಕಟಿಸಿದ್ದಾ ರೆ. 


ಗ್ರಂಥಗಳು : ಬೋಧಸುಧೆ (ದೇವನಾಗರಿ ಲಿಪಿ) (ಪ.೧೯೪೮), ಶ್ರೀಸದ್ಗುರು ಸಮರ್ಥ 
ಶ್ರೀಸದ್ಗುರು ಮಹಾರಾಜರವರು ನಡತೆಯ ಕುರಿತು ಮಾಡಿದ ಉಪದೇಶ(ಪ. ೧೯೦೮) 


ಕೃಷ್ಣರಾಜ, ಒಡೆಯರು, ಮುಮ್ಮಡಿ 
ಜ: ೧೭೯೪ ಮ : ೧೮೬೮ 
ಮೈಸೂರು ದೊರೆಗಳು. ಆರನೆಯ ವಯಸ್ಸಿನಲ್ಲಿಯೇ ಪಟ್ಟಾಭಿಷಿಕ್ತರಾಗಿ 
ದಿವಾನ್‌ ಪೂರ್ಣಯ್ಯನವರ ರಾಜಭಕ್ತಿಯಲ್ಲಿ ಬೆಳೆದರು. ಕನ್ನಡ, ಸಂಸ್ಕೃತ 
ಭಾಷಾವಿಶಾರದರೂ ಕಾವ್ಯ, ಸಂಗೀತ, ಶಿಲ್ಪ ಮುಂತಾದ ಕಲೆಗಳಲ್ಲಿ ಪಾರಂಗತರೂ 
ಆಗಿದ್ದರು. ಮರಾಠಿ, ಪರ್ಶಿಯನ್‌ ಭಾಷೆ ಬಲ್ಲವರು. ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿಶೇಷವಾದ 
ಆಸಕ್ತಿ ಇತ್ತು. ಕರ್ನಾಟಕ ಸಿಂಹಾಸನಾಧೀಶ್ವರರಾದ ಕೃ ಷ್ಲರಾಜರು ನವಕರ್ನಾಟಕದ 
ಅರುಣೋದಯದ ಶುಭಸಮಯದಲ್ಲಿ ಕನ್ನಡ ಸರಸ್ವತಿಯ ಆರಾಧಕರಾಗಿ ನಿಂತುದು 
ನಾಡಿನ ಭಾಗ್ಯವೇ ಸರಿ. ಅರಾಜಕತೆಯಿಂದ ರಾಜ್ಯವು ಅಸ್ತವ್ಯಸ್ತ್ರಗೊಂಡಾಗಲೂ ಇವರ 
ಎದ್ಕಾಭಿಮಾನ, ಪ್ರಜಾವಾತ್ಸಲ್ಕ, ಲೋಕಕಲ್ಯಾಣ, ನ್ಯಾಯನಿಷ್ಠುರತೆ ಮುಂತಾದ ಸದ್ಗುಣಗಳು 
ಕನ್ನಡ ಸಂಸ್ಕೃತಿಯನ್ನು ಕಾಪಾಡಿ ಬೆಳೆಸಿದವು. ದೇವಾಲಯ, ಅಗ್ರಹಾರ, ಅನ್ನಛತ್ರ, 
ಕೆರೆ-ಕಾಲುವೆಗಳನ್ನು ಕಟ್ಟಿಸಿ ಜನಹಿತ ಸಾಧಿಸಿದರು. 'ರಾಜಾಸ್‌ ಸ್ಕೂಲ್‌' (ಇಂದಿನ 
ಮಹಾರಾಜಾ ಕಾಲೇಜು), ಓರಿಯಂಟಲ್‌ ಗ್ರಂಥಭಾಂಡಾರ ಇತ್ಯಾದಿ ಸಂಸ್ಥೆಗಳನ್ನು 
ಸ್ಥಾಪಿಸಿ ಸಂಸ್ಕೃತಿಸಂವರ್ಧನೆ ಮಾಡಿದರು. ದಕ್ಷಿ ಣಕನ್ನ ಡದಿಂದ ಯಕ್ಷ ಗಾನಮಂಡಲಿಯನ್ನು 
ಬರಮಾಡಿಕೊಂಡು ಗೌರವಿಸಿದರು. ಅರಮನೆ ನಾಟಕಮಂಡಲಿಯನ್ನು ಪೋಷಿಸಿದರು. 
ಸಾರ್ವಭೌಮ ಸರಕಾರದಿಂದ ಜಿ.ಸಿ.ಎಸ್‌. ಆಯ್‌. ಮನ್ನಣೆ ಪಡೆದವರಾಗಿದ್ದರು. 


ಗ್ರಂಥಗಳು : ಅರ್ಕಪುಷ್ಕರಿಣೀಮಹಾತ್ವ್ರ ( ಧ), ಅಖಂಡ ಕಾವೇರಿಮಹಾತ್ವ (ಧ), 
ಅಧ್ಯಾತ್ಮ ರಾಮಾಯಣ, ಉತ್ತರಗೀತೆ, ಉತ್ತರರಾಮಚರಿತಕಥೆ (ಇ), ಉಷಾಪರಿಣಯ 


ಘಿ ಗ್ರಂಥಕರ್ತರ ಚರಿತ್ರಕೋಶ 


(ಇ), ಕಾದಂಬರಿ (ಇ), ಕಾಶೀಖಂಡವು (ಧ. ೧೯೦೮), ಕೃಷ್ಣಕಥಾರತ್ನಾಕರವು 
(ಇ), ಕೃಷ್ಣಕಥಾಸಾರಸಂಗ್ರಹ (ಉತ್ಪತ್ತಿ ಕಾಂಡವು) (೧೮೯೬), ಕೃಷ್ಣರಾಜ ವಾಣೀವಿಲಾಸ 
ಎಂಬ ಕನ್ನಡ ಭಗವದ್ಗೀತೆ (೧೮೯೦), ಕೃಷ್ಣರಾಜ ವಾಣೀವಿಲಾಸ ಎಂಬ ಶ್ರೀಮದ್ಭಾಗವತದ 
ಕನ್ನಡ ಟೀಕೆ, ಕೃಷ್ಣರಾಜ ವಾಣೀವಿಲಾಸ ಎಂಬ ಮಹಾಭಾರತದ ಕನ್ನಡ ಟೀಕೆ, 
ಗುರುಚರಿತ್ರೆ (ಧ), ಚುಂಚನಕಟ್ಟೆ ಮಹಾತ್ವೆ, ಜಾತಕಸಾಮ್ರಾಜ್ಯ ಟೀಕೆ, ಜೈಮಿನಿಭಾರತದ 
ಅಶ್ವಮೇಧಿಕಪರ್ವದ ಟೀಕೆ, ತಲಕಾವೇರಿಮಹಾತ್ವ, ತತ್ತ್ವನಿಧಿ (ಸ ಂಸೃತ ವಿಶ್ವಕೋಶ, 
ಕನ್ನಡ ಟೀಕೆಯೊಂದಿಗೆ) (೧೯೦೨), ದಶಕುಮಾರ ಕಥಾಕಲಾಪ, ದಕ್ಷಾ ಧ್ವರಕಥೆ 
( ಆ ದೇವೀಭಾಗವತ ತಾತ್ಪರ್ಯಟೀಕೆ, ದೇವೀಮಹಾತ್ವ, ಸಪ್ತ ಶತಿ, ದೇವೀ ಸಾಯುಜ್ಯದ 
ಸೀಸಮಾಲಿಕೆ, ನಂಜುಂಡಶತಕ್ಕೆ 'ನಳೋಪಾಖ್ಯಾನ ( ಇ), 4 ಂಚತಂತ್ರ, ಪಾರಿಜಾತಾಪಹರಣದ 
ಕಥೆ (ಅ), ಬತ್ತೀಸ ಪುತ್ಥಳಿಯ ಕಥೆ (ಇ) NE ಭಕ್ತಿ ವಿಲಾಸದರ್ಪ 

ಭಾಮಾಕಥೆ (ಅ), ಭಾರತಸಾರಸಂಗ್ರಹ ಟೀಕೆ, ಮಾಳವಿಕಾಗ್ನಿಮಿತ್ರೀಯ, aud 
ಮಹಾತ್ವ, ರತ್ನಾವಳಿ ಅಥವಾ ವತ್ಸರಾಜನ ಕಥೆ (ಇ), ರಾಮಕಥಾಕಲ್ಪಪ್ಪಕ್ಚ (ಇ), 
ರಾಮಾಯಣ ಟೀಕೆ (ಧ), ರಾಮಾಯಣ ತಾತ್ರರ್ಯದೀಪಿಕಾ ಟೀಕೆ, ಲಲಿತೋಪಾಖ್ಯಾನ 
(ಧ), ಲಿಂಗಪುರಾಣ (ಧ), ವಿಕ್ರ ಮೋರ್ವಶೀಯ (ಆ), ಶಂಕರ ಸಂಹಿತೆ (ಧ. 
೧೮೯೨), ಶಕುಂತಲೋಪಾಖ್ಯಾನ | ಇ), ಶನೇಶ್ವರ. ಕಥೆ (ಇ), ಶುಕಸಪ್ತತಿ (ಇ), 
ಶ್ರಿಶೈಲಮಹಾತ್ಮ್ಮ (ಧ. ೧೯೦೬), ಸಹಸ್ರಾ ಯುಚರತ್ರೆ, ಸೌಗಂಧಿಕಾ ಪರಿಣಯ (ಗದ್ಯ) 
ಸೌಗಂಧಿಕಾ ಪರಿಣಯ (ಪದ್ಯ), ಹರಿವಂಶ, ಹರಿಶ್ಚ ಂದ್ರೋಪಾಖ್ಯಾನ, ಹಾಡುಗಳು. 


ರಾಮಭಟ್ಟ, ಸೂರಭಟ್ಟ, ಹಟ್ಟಂಗಡಿ 
ಜ.: ೧೭೯೪ ಮ: ೧೮೫೪ 
ಕುಂದಾಪುರ ತಾಲೂಕು ಬಸರೂರು ಬಳಿಯ ಹಟ್ಟ ೦ಗಡಿಯವರು. : ಇವರು 
ಅಲ್ಲಿಯ ಲೋಕನಾಥೇಶ್ವ ರನ ಅರ್ಚಕರು. ಅಕ ಕ್ಚರಾಭ್ಯಾಸವಾದ ಬಳಿಕ ಗುರುಮುಖ 
ವ್ಯಾಸಂಗವನ್ನು ಅದೇ ಊರಿನ ಶಾಸ್ತ್ರಸಂಪನ್ನ ಸೂರಿದೀಕ್ಷಿತರಲ್ಲಿ ಪೂರೈಸಿ, ನಾಟಕ, 
ಜ್ಯೋತಿಷ್ಯ, ವೇದಾಂತಗಳಲ್ಲಿ ವಿಶೇಷವಾದ ಪ್ರಗತಿಯನ್ನು ಸಾಧಿಸಿದರು. ಮುಂದೆ 
ಕೆಲಕಾಲ, ಘಟ್ಟದ ಮೇಲಿನ ಹನ್ನ ರಮಾಗಣೆಯ ಬೈಸಗಲ್ಲ ಶಂಕರಯ್ಯನವರ ಬಳಿಯಲ್ಲಿ 
ಓದಿದರು. ದಕ್ಷಿ ಣಕನ್ನಡ ಜಿಲ್ಲೆಯ ವಿಶಿಷ್ಟ ಕಲೆಯಾದ ಯಕ್ಷ ಗಾನದ ಬೆಳವಣಿಗೆಗೆ 
ಪರಿಶ್ರ ಮಿಸಿದವರಲ್ಲಿ “ವರು: ಪ್ರಮುಖರು. "ಗೋಷ್ಠೀಪುರದೆರೆಯ ಲೋಕನಾಥ' 
ಎಂಬ ಅಂಕಿತದಿಂದ ಅನೇಕ ಪದ್ಯಗಳನ್ನು ರಚಿಸಿದ್ದಾರೆ. 


ಗ್ರಂಥಗಳು : ಗಿರಿಜಾವಿಲಾಸ (ಆ), ದ್ರೌಪದೀವಸ್ತ್ರಾಪಹರಣ (ಆ), ದ್ರೌಪದೀಸ್ವಯಂವರ 
(ಆ), ಧ್ರುವಚರಿತ್ರೆ (ಆ), ಬಿಲ್ಲಹಬ್ಬವೆಂಬ ಕಂಸವಧೆ (ಆ.೧೮೮೯), ರಾಜಸೂಯ 
ಯಾಗ (ಆ), ಲವಕುಶರ ಕಾಳಗ (ಆ), ಸುಲೋಚನಾ ಚರಿತ್ರೆ (ಆ), ಸೇತುಮಾಧವ 
(ಆ), ಶೇಷಗರ್ವಾಪಹರಣ(ಆ). 


ಗ್ರಂಥಕರ್ತರ ಚರಿತ್ರಕೋಶ' ೩ 


ಅನಂತಾಚಾರ್ಯ, . ಗೋಕಾವಿ 
1 ಜಃ ಸು.೧೮೦೦ ಮ : ಸು. ೧೮೮೦, 
ಬೆಳಗಾವಿ ಜಿಲ್ಲೆಯ ಗೋಕಾವಿ. ಸಂಸ್ಕೃತ ವಿದ್ವಾಂಸರೂ ಸಂಗೀತಜ್ಞರೂ 
ಆಗಿದ್ದರು. ಪಾರಿಜಾತ ಆಟದಲ್ಲಿ ವಿಶೇಷ ಆಸಕ್ತಿಯು ಳ್ಳವರು. "ಅನಂತಾದ್ರಿ €ಶ' ಎಂಬ 
ಅಂಕಿತದಿಂದ ಕಾವ್ಯರಚನೆ ಮಾಡಿರುವರು. 


ಗ್ರಂಥಗಳು : -ಧ್ರುವಚರಿತ್ರೆ (ಅ. ೧೯೦೩), ಪ್ರಹ್ಲಾದ ಚರಿತ್ರೆ' ` (ಆ. ೧೯೦೩), 
ಭವಿಷ್ಕೋತ್ತ ರ ಪುರಾಣೋಕ್ತ ಕನ್ನಡ ವೆಂಕಟೇಶ ಮಹಾತ್ಮೆ" (ಅ. ೧೮೮೬), `ಶಿವಪಾರಿಜಾತ 
(ಅ). 
ಕೃಷ್ಣಮ್‌, ನಾಯುಡು 
ಜ್ರ ಸು.೧೮೦೦ 
ಮೈಸೂರು ಸರಕಾರದಲ್ಲಿ ಒಂದು ಉನ್ನತ ಅಧಿಕಾರದಲ್ಲಿದ್ದರು. | 


ಗ್ರಂಥ : ಹಿಂದೂ ಜನರಲ್ಲಿ ಪತಿಹೀನರಾದ ಸ್ತ್ರೀಯರುಗಳಿಗೆ ಪುನರ್ವಿವಾಹವಾಗತಕ್ಕ 
ವಿಷಯ (ಮರಾಠಿ ಪುಸ್ತಕದ ಭಾಷಾಂತರ) (ಧಂ೮೫೨). 


~ 


NE ಟ್ಟ 
ತಾಗ ತ ಜ : ಸು;೧೮೦೦ 
ಮದ್ರಾಸು ಸದರ ಅದಾಲತ್‌ ಕೋರ್ಟಿನಲ್ಲಿ. ವಕೀಲರಾಗಿದ್ದರು. 


ಗ್ರಂಥಗಳು : ಧಾತುಮಂಜರಿ (ದ), ಶಬ್ದಮಂಜರಿ (ದ), ಹಳಗನ್ನಡ ನುಡಿಗನ್ನಡಿ 
(ದ), ಹೊಸಗನ್ನಡ ನುಡಿಗನ್ನಡಿ (ದ.೧೮೩೮). 6. 


ಮಾಗ್ಲಿಯ್‌, ಹೆರ್ಮನ್‌, ಡಾಕ್ಟರ್‌ 
ಜ : ಸು೧೮೦೦ ಮ: ಸು.೧೮೭೦ 
ಜರ್ಮನಿಯ ಟ್ಯುಬಿಂಜನ್‌ ವಿಶ್ವವಿದ್ಯಾ ಲಯದಲ್ಲಿ ದೈವಜ್ಞಾ ನ ಶಾಸ್ತ್ರ ದಲ್ಲಿ 
ಪರಿಣತರಾಗಿ ೧೮೩೬ರಲ್ಲಿ 'ಭಾರತಕ್ಕೆ ಬಂದರು. ಧಾರವಾಡದಲ್ಲಿ ‘ ಕ್ಲೈಸ್ತಮತಪ ್ರಸಾರವನ್ನು 
ಪ್ರಾರಂಭಿಸಿದವರು ಮಾಗ್ಗಿಂಗರು. ಆದರೆ ಸ್ವಲ್ಪ ಸಮಯದಲ್ಲಿಯೇ ಮಂಗಳೂರಿಗೆ 
ಹೋಗಿ ಅಲ್ಲಿಯ 'ವೇದವಿದ್ಯಾಲಯ' (70760100108! ಸಂಸ್ಥೆ) ದಲ್ಲಿ ಬೋಧನ 
ಕಾರ್ಯ ಕೈಕೊಂಡರು. ನೀಲಗಿರಿಯ ಬಾಸೆಲ್‌ ಮಿಶನ್ನಿನ ಸ್ಥಾಪಕರೂ (೧೮೪೨), 
೧೮೫೨ರಲ್ಲಿ ಮಂಗಳೂರಿನಲ್ಲಿ ನೆರೆದಿದ್ದ ಕೈಸ್ತರ ಜನರಲ್‌ ಕಾನ್ಸ್‌ರನ್ನಿನ ಕಾರ್ಯದರ್ಶಿಗಳೂ 
ಆಗಿದ್ದ ಇವರು ೧೮೬೦ರಲ್ಲಿ ಪ್ರಕೃತಿಯ ಅಸ್ವಾಸ್ಥ್ಯದ ಮೂಲಕ ಸ್ವದೇಶಕ್ಕೆ ತೆರಳಬೇಕಾಯಿತು. 
ಕೈಸ್ತಸಾಹಿತ್ಯಪ್ರ ಚಾರಕ ಸಮಿತಿಯ. ಸದಸ್ಯರು; ಮಂಗಳೂರು ಸಮಾಚಾರ ಪತಿ ್ರಿಕಿ (೧೮೪೩), 


೪ ಗ್ರಂಥಕರ್ತರ ಚರಿತ್ರಕೋಶ 


ಬಳ್ಳಾರಿಯ ಕನ್ನಡ ಸಮಾಚಾರ ಪತ್ರಿಕೆ (೧೮೪೪)ಗಳಿಗೆ ಇವರು ಸಂಪಾದಕರಾಗಿದ್ದರು. 


ಗ್ರಂಥಗಳು : ಚಿಕ್ಕವನಾದ ಹೆನ್ರಿ (N.M. Sherwood ಕೃತ The History 
of Little Henry & His Bearer ಗ್ರಂಥದ ಭಾಷಾಂತರ) (ಇ. ೧೮೪೯), 
ಜಾತಿವಿಚಾರಣೆ (ಧ. ೧೮೪೬), ದೇವವಿಚಾರಣೆ (ಧ. ೧೮೫೨), ಬಾಸೆಲ್‌ ಮಿಶನ್ನಿನ 
ಸುವಾರ್ತಾಪಕ್ಷದ ಸಭೆಗಳ ಕ್ರಮಗಳು (ಭಾಷಾಂತರ) (ಧ-ಔ ೧೮೬೦), ಮತವಿಚಾರಣೆ 
(ಧ.೧೮೬೪), ಶಾಲಾಗೃಹಪಠಣೋದ್ದಿಶ್ಶ ವ್ಯಾಖ್ಯಾನವು (ಆ.ಓಿ./ಆಗಗ ಹಾಗೂ 
H.A. ಕೌಂಡಿಣ್ಯ ಅವರೊಂದಿಗೆ), ಹೃದಯದರ್ಪಣ. 


ಪರಿಷ್ಕೃತ ಕನ್ನಡ ಗಾದೆಗಳು (೧೮೪೮), ಕೈಸ್ತಗೀತಗಳು, ರಾಜೇಂದರ್‌ನಾಮೆ 
(ವೀರರಾಜೇಂದ್ರಕೃತ) (೧೮೫೭). 


ಮ್ಯಾಕ್‌, ಜೆ 
ಜ : ಸು.೧೮೦೦ 
ಮಂಗಳೂರು. ಇವರು ಕ್ರಿಶ್ಚನ್‌ ಧರ್ಮಬೋಧಕರಾಗಿದ್ದರು. "ಇಂಡಿಯ 
ಮತ್ತು ಅನ್ಯದೇಶದ ವಾರ್ತಿಕ', The ೮೩೧೩696 Informer (ಮಂಗಳೂರು, 
ಮಾಸಪತ್ರಿಕೆ, ೧೮೬೨) ಹಾಗೂ "ವಿಚಿತ್ರವರ್ತಮಾನಸಂಗ್ರಹ' (ಮಂಗಳೂರು ಪಾಕ್ಷಿಕ, 
೧೮೬೩) ಎಂಬ ಪತ್ರಿಕೆಗಳಿಗೆ ರೆ. ಕಿಟೆಲ್‌ ಅವರ ಜೊತೆಗೆ ಸಂಪಾದಕರಾಗಿದ್ದರು. 


ಗ್ರಂಥ : ಪರಿಷ್ಕೃತ : ಬಾಲಕ ಗೀತಗಳು (ಅ. ೧೮೬೯) 


ವೀಗಲ್‌, ಜಿ. 
ಜ : ಸು. ೧೮೦೦ "ಮ: ಸು. ೧೮೯೦ 


ಮಂಗಳೂರು ಬಾಸೆಲ್‌ ಮಿಶನ್ನಿನಲ್ಲಿ ಇವರು ಮತಪ್ರಚಾರಕರಾಗಿ ಕೆಲಸ 
ಮಾಡಿದರು. 


ಗ್ರಂಥಗಳು : ಕೈಸ್ತಗೀತಗಳು (ಎಚ್‌.ಮೋಗ್ಲಿಂಗ್‌ ಅವರೊಂದಿಗೆ; ಅ. ೧೮೪೮), 
ದೃಢೀಕರಣದ ಪ್ರಶ್ನೋತ್ತರ (ಧ. ೧೮೬೮), ದೇವರ ವಾಕ್ಕದ ಬೋಧನೆಯ ಪ್ರಶ್ನೋತ್ತರ 
(ಧ. ೧೮೬೩), ಪ್ರಾರ್ಥನೆಗಳು (ಅ. ೧೮೬೨), ಬಾಲಶಿಕ್ಷೆಯು (ಬ. ೧೮೬೮, 
VI) ಯಾತ್ರಸ್ಥನ ಸಂಚಾರವು-ಭಾಗ ೧ (J.Bunyan ಕೃತ Pilgnims Progress 
ಪುಸ್ತಕದ ಭಾಷಾಂತರ, ಇ, ೧೮೪೭), ಭಾಗ ೨ (ಇ. ೧೮೪೯), ಶಾಲಾ 
ಗೃಹಪಠಣೋದ್ದಿಶ್ಶದೇವವಾಕ್ಕ ವ್ಯಾಖ್ಯಾನವು (ಎಚ್‌.ಮೋಗ್ಲಿಂಗ್‌, ಕೌಂಡಿಣ್ಯ ಅವರೊಂದಿಗೆ 
ಧ. ೧೮೭೫). 


ಗ್ರಂಥಕರ್ತರ ಚರಿತ್ರಕೋಶ ೫ 


ಶಾಂತಯ್ಯ, ಗೆರಸಪ್ಪೆ 
ಜ : ಸು. ೧೮೦೦ ಮ : ಸು. ೧೮೭೦ 
ಮಂಗಳೂರು. ಹೊನ್ನಾವರದಲ್ಲಿ ಮುಖ್ಯ ಸದರ ಅಮೋನರಾಗಿದ್ದರು. 
ಯಕ್ಷಗಾನದ ಅಭಿವೃದ್ಧಿಗೂ ಪ್ರಚಾರಕ್ಕೂ ವಿಶೇಷವಾಗಿ ಶ್ರಮಿಸಿದವರು. 


ಗ್ರಂಥಗಳು : ಏಕಾದಶೀಪ್ರಸಂಗ ಕರ್ಣಪರ್ವ, ಗಯಾಖ್ಯಾನ, ಗಿರಿಜಾಕಲ್ಯಾಣ, ಜರಾಸಂಧನ 
ಕಾಳಗ ದ್ರೋಣಪರ್ವ, ಭೀಷ್ಮಪರ್ವ, ರಾವಣದಿಗ್ವಿಜಯ, ಲವಣಸಂಹಾರ, ಸೀತಾಕಲ್ಯಾಣ, 
ಸೀತಾದೇವಿ, ಸೀತಾವಿಯೋಗ, ಸುಭದ್ರಾಕಲ್ಯಾಣ, ಸುರಥಸುಧನ್ವರ ಕಾಳಗ. 


ಶೇಷದಾಸ, ಮೊದಲುಕಲ್ಲು (ಚಿಂತ್ರವೇಲಿ) 

ಕ ಜ : ೧೮೦೧ ಮ: ೧೮೮೪ 

ಗದ್ವಾಲ ಸಂಸ್ಥಾನದ ದರೂರು ಕರಣಿಕ ಮನೆತನದವರು. ಪರಂಪರಾಗತವಾಗಿ 

ಬಂದ ಕರಣಿಕ ಕೆಲಸವನ್ನು ಸುಮಾರು ೪೦ ವರ್ಷಮಾಡಿ, ಒಮ್ಮೆ ಸಂಸ್ಥಾನಾಧೀಶರಿಂದ 

ಅವಮರ್ಯಾದೆಗೀಡಾಗಿ ವಿರಕ್ತರಾದರು. ಮುಂದೆ ಚಿಂತ್ರವೇಲಿ ಪ್ರಾಣದೇವರ ಉಪಾಸನೆ 

ಮಾಡಿದರು. 'ಗುರುವಿಜಯವಿಠ್ಕಲ' ಎಂಬ ಮುದ್ರಿಕೆಯಿಂದ ಅನೇಕ ಸುಳಾದಿ, 
ಉಗಾಭೋಗ ಮತ್ತು ದೇವರನಾಮಗಳನ್ನು ರಚಿಸಿದರು. 


ಗ್ರಂಥ : ಪಂಚಭೇದ ಮತ್ತು ಪ್ರಮೇಯಮುಕ್ತಮಾಲಾ (ಅ. ೧೯೪೯) 


ವಾಸುದೇವಪ್ರಭು, ಮೂಲ್ಕಿ 
ಜ : ಸು. ೧೮೦೫ ಮ: ೧೮೬೫ 
ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ. ಕನ್ನಡ ಯಕ್ಷಗಾನ ಕವಿಗಳಲ್ಲಿ ಇವರು 
ಅತ್ಯಂತ ಪ್ರಮುಖರೂ ಪ್ರತಿಭಾವಂತರೂ ಎನಿಸಿಕೊಂಡವರು. ಕೆಳಗಿನ ಗ್ರಂಥಗಳನ್ನು 
ಅಲ್ಲದೆ ಹಲವಾರು ತುಂಡುಪದ್ಯಗಳನ್ನೂ ರಚಿಸಿರುವರು. 
ಗ್ರಂಥಗಳು : ಚಂದ್ರಹಾಸನ ಕಥೆ (ಅ), ಬಿಲ್ಲಹಬ್ಬ (ಅ), ರಾಧಾವಿಲಾಸ (ಅ), 
ಸಮುದ್ರಮಥನ (ಅ). 
ವೆಂಕಣ್ಣಕವಿ, ಮೂಲ್ಕಿ 
ಜ : ೧೮೦೫ ಮ: ೧೮೬೫ 
ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ. ಪ್ರಸಿದ್ಧ ಭಾಗವತರೂ, ಹರಿದಾಸರೂ 
ಆಗಿದ್ದ ಇವರು ಮೂಲ್ಕಿ ವಾಸುದೇವ ಪ್ರಭುಗಳ ಕವಿತಾಗುರುಗಳು. "ಒಳಲಂಕೆಯ 


ಶ್ರೀ ನೃಸಿಂಹ' ಎಂಬ ಅಂಕಿತದಿಂದ ಅನೇಕ ದೇವರನಾಮಗಳನ್ನು ರಚಿಸಿರುವರು. 
ನೃಸಿಂಹಾವತಾರವನ್ನು ಕುರಿತು ೧೫ ಚರಣಗಳ ಒಂದು ಪ್ರೌಢಪದ್ಯವನ್ನೂ ವಾಸುದೇವ 


ಶ್ರ ಗ್ರಂಥಕರ್ತರ ಚರಿತ್ರಕೋಶ 


ಪ್ರಭುಗಳೊಂದಿಗೆ ಮೂಲ್ಕಿಯ ಶ್ರೀ ವೆಂಕಟರಮಣ ಮಹೋತ್ಸವದ" ವೈಭವವನ್ನು 
ವರ್ಣಿಸುವ' ಪದ್ಯಾವಲಿಗಳನ್ನೂ ರಚಿಸಿರುವರು. 


ಗ್ರಂಥ : ಅಪ್ರಕಟಿತ : ಮಾನಸಚರಿತ್ರೆ ಯಕ್ಷಗಾನ. 


ಕರಿಬಸವಸ್ವಾಮಿ, ನೊಣವಿನಕೆರೆ ಜ್‌ 
ಜ : ೧೮೦೮ ಮ : ೧೮೭೯ 

ಶಿವಗಂಗಾ ಪರ್ವತದ ದಕ್ಷಿಣಕ್ಕಿರುವ ಅದರಂಗಿ ಎಂಬ. ಗ್ರಾಮ. . ಚಿಕ್ಕಂದಿನಿಂದ 
ಅಧ್ಯಾತ್ಮದ ಕಡೆಗೆ ಒಲಿದ ಇವರು ತಮ್ಮ ೧೬ನೆಯ ವಯಸ್ಸಿನಲ್ಲಿ ನೊಣವಿನಕೆರೆ 
ಮಠದ ಚರಪಟ್ಟಕ್ಕೆ ಅಧಿಕಾರಿಯಾಗಿ, ಧರ್ಮ-ವೇದಾಂತಪ್ರಚಾರದ-' ಮೂಲಕ 
ಶಿಷ್ಕವೃಂದವನ್ನು ಬೆಳೆಸಿಕೊಂಡರು. 


ಇವರು ಅನೇಕ ಹಾಡುಗಳನ್ನು ರಚಿಸಿದ್ದು ಅವುಗಳಲ್ಲಿ ಸುಮಾರು ೫೦ ಕೃತಿಗಳು 
"ಶಿವಾನುಭವ' (ಬಿಜಾಪುರ) ಮಾಸಪತ್ರಿಕೆಯ ಮೊದಲಿನ ಮೂರುಸಂಪುಟಗಳಲ್ಲಿ 
ಪ್ರಕಟವಾಗಿವೆ. i 


ವೆಂಕಟರಮಣಯ್ಯ, ನೃಸಿಂಹ, ಕೃಷ್ಣಗಿರಿ 

ಜ.:ಸು. ೧೮೧೦ ಮ.: ಸು. ೧೮೭೫ 
ಕೃಷ್ಣಗಿರಿ. ಕನಕೊಂಧ್ರಸಂಸ್ಕೃತಭಾಷಾವಿಕಾರದರು; ಶಿರಸ್ತೇದಾರ 

ಹುದ್ದೆಯಲ್ಲಿದ್ದರು. ರ 484. 

ಗ್ರಂಥಗಳು : ಗಯೋಪಾಖ್ಯಾನ (ಅ), ಭರ್ತೃಹರಿ ಸುಭಾಷಿತವೆಂಬ ಕರ್ನಾಟಕ ಕಾವ್ಯವು 

(ಅ. ೧೮೮೩). | 


ತೆಲುಗು : ಅಧ್ಯಾತ್ಮ ರಾಮಾಯಣ 


ಸ್ಕಾಂಡರ್ಸನ್‌, ಡೇನಿಯೆಲ್‌ 
ಜ : ಸು. ೧೮೧೦ ಮ :: (2) 

ಬೆಂಗಳೂರು. ಜರ್ಮನ್‌ ಲಂಡನ್‌ ಹಾಗೂ ವೆಸ್ಲಿಯನ್‌ ಮಿಶನರಿಗಳ ಪರವಾಗಿ 
ಮದ್ರಾಸ್‌ ಆಗ್ದಿಲಿಯರಿ ಸೊಸಾಯಿಟಿಯಿಂದ ನಿಯಮಿತವಾದ "ಬೈಬಲ್‌ ಪರಿಷ್ಕರಣ 
ಸಮಿತಿ'ಯ ಸದಸ್ಯರಾಗಿದ್ದರು. 
ಗ್ರಂಥಗಳು : ಕಥಾಸಂಗ್ರಹ (ಇ. ೧೮೬೩), ಯೇಸುವಿನ ಬಳಿಗೆ ಬಾ (C.N.Hall 
ಅವರ ಪುಸ್ತಕದ ಭಾಷಾಂತರ; ಧ. ೧೮೬೮) , ಹಳೆ-ಹೊಸ ಒಡಂಬಡಿಕೆಗಳಲ್ಲಿ 
ಅಡಗಿರುವ ಸತ್ಯವೇದ (ಧ. ೧೮೬೦) : 


ಗ್ರಂಥಕರ್ತರ ಚರಿತ್ರಕೋಶ ೭ 


ಇಂಗ್ಲೀಷ್‌: The jaimini Bharat - a celebrated Canarese poem 
(with translations ‘and notes; ೧೮೫೨) 


ಪರಿಷ್ಕೃತ : ಕನ್ನಡ-ಇಂಗ್ಲೀಷು ಕೋಶ (ರೀವ್‌ಕೃತ) 


ತಮ್ಮಣ್ಣ, ಅಪರಾಳ 
ಜ. ೧೮೧೫ 

ರಾಯಚೂರು. "ಗೋಪಾಲ' ಎಂಬ ಅಂಕಿತದಿಂದ ದೇವರನಾಮಗಳನು 
ರಚಿಸಿರುವಂತೆ ತಿಳಿಯುತ್ತದೆ. 


ಗ್ರಂಥ : ಕೃಷ್ಣಪಾರಿಜಾತ ಅ) 


ಜೆಗ್ಸರ್‌, ಫ್ರೆಡ್ರಿಕ್‌ | 
4. ಜ.: ಸು. ೧೮೨೦ ಮ : ೧೯೦೬ 
`ಜರ್ಮನಿಯವರು. ಕೈಸ್ತ ಮತಜೋಧಕರಾಗಿ ಭಾರತಕ್ಕೆ ಬಂದು ೧೮೬೨ರಿಂದ 
೬೯ರವರೆಗೆ ಮಂಗಳೂರಿನಲ್ಲಿದ್ದು ಮುಂದೆ ಉತ್ತರ ಕರ್ನಾಟಕವನ್ನು: ತಮ್ಮ 
ಕಾರ್ಯಕ್ಷೆ ತ್ರವನ್ನಾ ಗಿರಿಸಿಕೊಂಡರು. ಧರ್ಮಾಧಿಕಾರಿಗಳಾಗಿದ್ದ ರೂ ಶಿಕ್ಷಣ ಪ್ರ ಚಾರಕರಾಗಿ 
ಇವರು ಮಾಡಿದ 'ಕಲಸವು ಮಹತ್ವದ್ದಾಗಿದೆ. ಇವರು ಅನೇಕ ವರ್ಷಗಳವರೆಗೆ. ಭಾರತೀಯ 
ಬಾಸೆಲ್‌ ಮಿಶನ್ನಿನ ಜನರಲ್‌ “ಇಕಿ ಟರಿಗಳೂ ಮುಂಬಯಿ ಕರ್ನಾಟಕದ ಮಿಶನ್‌ 
ಶಾಲೆಗಳ ಇನ್‌ಸ್ಪೆಕ್ಟರರೂ ಆಗಿದ್ದರು. ದೀರ್ಫ್ಥಪರಿಶ್ರಮದಿಂದ . ಸ್ವಧರ್ಮಬಾಂಧವರ 
ಮನವೊಲಿಸಿ ಮಿಶನ್‌ ಶಾಲೆಗಳನ್ನು ಕೈಸ್ತೆ ೇತರರಿಗಾಗಿ ಕೂಡ ಏರ್ಪಡಿಸಿ ವಿದ್ಯಾಪ್ರ ಚಾರಕ್ಕೆ 
ತುಂಬ ನೆರವಾದರು. ಧಾರವಾಡದಲ್ಲಿ ಹೈಸ್ಕೂಲನ್ನು ಸ್ಥಾಪಿಸಿ ಬಹುಕಾಲ ಚರ 
ಮುಖ್ಯಾಧ್ಯಾಪಕರಾಗಿದ್ದರು. "ಬೈಬಲ್‌ ರಿವಿಜನ್‌' ಕಮಿಟಿಯ ಸದಸ್ಯರಾಗಿದ್ದರು. ೧೮೯೩ರಲ್ಲಿ 
ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು. ೧೮೯೫ರಲ್ಲಿ ಸ್ವದೇಶಕ್ಕೆ 
ತೆರಳಿ ೧೮೯೭ರಿಂದ ೧೯೦೪ರವರೆಗೆ ಅಲ್ಲಿಯ ಶಿಕ್ಷಕಿಯರ ಕಿಂಡರಗಾರ್ಟನ್‌ ಟ್ರೇನಿಂಗ್‌ 
ಶಾಲೆಯ ಮುಖ್ಯಾಧ್ಯಾಪಕರಾಗಿದ್ದರು. 


ಗ್ರಂಥಗಳು :ಕನ್ನಡ ಶಾಲಾವ್ಯಾಕರಣ (ದ. ೧೮೬೬) (11), ಗಣಿತನ್ಯಾಯ (ಖ.೧೮೭೦), 
ಗಣಿತಾಭ್ಯಾಸದ ಉದಾಹರಣೆಗಳು (ಖ. ೧೮೭೭), ಪೂರ್ಣಾಂಕ 
ಗಣಿತಾಭ್ಯಾಸಕ್ಕೆ ತಕ್ಕ ಉದಾಹರಣೆಗಳು ಭಾಗ ೧, ೨ (ಖ. ೧೮೬೯), 
ಮಾರ್ಕನು ಬರೆದ ಸುವಾರ್ತೆ ಅಂದರೆ ಮುಕ್ತಿದಾಯಕನ ಚರಿತ್ರೆ (ಧ. ೧೮೯೬), 
ಲೂಕನು ಬರೆದ ಸುವಾರ್ತೆ ಅಂದರೆ ಜಗದ್ರಕ್ಷಕನ ಚರಿತ್ರೆ (ಧ. ೧೯೦೦), 
ಶಾಲಾನಿಘಂಟು (ದ- ಏ). 


ಸಂಪಾದಿತ : ಗೀತಗಳು (೧೮೬೭) 


೮ ಗ್ರಂಥಕರ್ತರ ಚರಿತ್ರಕೋಶ 


ಪುಟ್ಟಸ್ವಾಮಯ್ಯ, ಅಗರಂ 
ಜ: ಸು ೧೮೨೦ ಮ: (7) 
ಮೈಸೂರು ಮಹಾರಾಜಾ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವೈದ್ಯಶಾಸ್ತ್ರದ 
ಪ್ರಧಾನಾಧ್ಯಾಪಕರಾಗಿದ್ದರು. ಆಸ್ಥಾನ ವಿದ್ವಾಂಸರು. 
ಗ್ರಂಥ : ಲೋಲಂಬರಾಜವಿರಚಿತ ವೈದ್ಯಜೀವನಮ್‌ (ಲೋಲಂಬರಾಜಕೃತ ಗ್ರಂಥದ 
ಟೀಕೆ) (ಢ.೧೮೭೭) 


ರಾಘವೇಂದ್ರಾಚಾರ್ಯ, ದ್ಯಾವಪ್ಪ 
ಜ: ಸು. ೧೮೨೦ ಮ : ಸು. ೧೯೦೦ 
ಮೈಸೂರು. ಬೇರೆ ಬೇರೆ ಪಂಡಿತರಲ್ಲಿ ಟಟ ವ್ಯಾಸಂಗ ಮಾಡಿ ಚಿಕ್ಕ 
ವಯಸ್ಸಿನಲ್ಲಿ ಯೇ ಮಧ್ವ ಸಿದ್ಧಾ ತದಲ್ಲಿ ವಿಶೇಷವಾದ ಪ ರ್ರಭುತ್ವ ವನ್ನು ಸಂಪಾದಿಸಿದರು. 
ಮದಾಸ್‌ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಂಸ್ಕೃತ- ಕನ್ನಡ ಪಂಡಿತರಾಗಿ ಕೆಲವು ವರ್ಷ 
ಕೆಲಸ ಮಾಡಿದರು. ಮುಂದೆ ಆ ಕೆಲಸವನ್ನು ಬಿಟ್ಟುಕೂಟ್ಟು ಸ್ವತಂತ್ರವಾಗಿ 
ವಿದ್ಯಾದಾನಕಾರ್ಯದಲ್ಲಿ ತೊಡಗಿ ದಾಸಸಾಹಿತ್ಯ-ಸಂಸ್ಕೃತಿಯ ಪ್ರಚಾರದಲ್ಲಿ ಕಾಲಕಳೆದರು. 


"ಗುರುಯೋಗಿಧ್ಯೇಯವಿಠ್ಶಲ' ರೆಂಬ ಅಂಕಿತದಿಂದ ಕೆಲವು ದೇವರನಾಮಗಳನ್ನು 
ರಚಿಸಿದ್ದಾ ರೆ. 
ಗ್ರಂಥ : ಗುರುಹೃದಯಪ್ರಕಾಶಿಕೆ (ಶ್ರೀ ಜಗನ್ನಾಥದಾಸರ "ಹರಿಕಥಾಮೃತಸಾರ'ಕ್ಕೆ 
ವ್ಯಾಖ್ಯಾನ) (೩.೧೯೫೧). 
ರಾಬರ್ಟ್‌, ಎಲಿಸ್‌ 
ಜ: ಸು. ೧೮೨೦ 
ಬೆಂಗಳೂರು ಆಗ್ಲ್ವಿಲರಿ ಬೈಬಲ್‌ ಸೊಸಾಯಿಟಿಯಿಂದ ನಿಯಾಮಕವಾದ "ಬೈಬಲ್‌ 
ಸಮಿತಿ'ಯ ಸಭಾಸದರು. 
ಗ್ರಂಥ : ಯೇಸುಕ್ರಿಸ್ತನ ಮೂಲಕ ಸ್ಥಾಪಿತವಾದ ಹೊಸಒಡಂಬಡಿಕೆ ಎಂಬ ಗ್ರಂಥವು 
ಗ್ರೀಕ್‌ ಭಾಷೆಯಿಂದ ನೂತನವಾಗಿ 'ಭಾಷಾಂತರಿಸಿದ್ದು (ಧ. ೧೯೦೬). 
ಸುಬ್ರಹ್ಮಣ್ಯಶಾಸ್ತ್ರೀ, ಸಿದ್ಧಾಂತಿ, ವೇಲನಾಡು 
ಜ : ಸು. ೧೮೨೦ ಮ: ಸು. ೧೯೦೦ 
ಬೆಂಗಳೂರು. ಮದ್ರಾಸ್‌ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿದ್ದರು. 
ಗ್ರಂಥಗಳು : ಅಚ್ಚಕನ್ನಡ ರಾಮಾಯಣ (ಅ), ಆಯುರ್ವೇದ ಸಂಗ್ರಹವೆಂಬ ಹಿಂದು 


ಗ್ರಂಥಕರ್ತರ ಚರಿತ್ರಕೋಶ ತ್ರ 


ವೈದ್ಯಶಾಸ್ತ್ರವು (ಢ.೧೮೭೬), ಗಿರಿಜಾಕಲ್ಯಾಣ ಕಡೆ ಚಾರ್‌ ದರ್ವಿಸ್‌ ಎಂಬ ಮನೋಹರವಾದ 
ನಾಲ್ಕುಮಂದಿ ಫಕೀರರ ಕಥೆಗಳು (ಇ. ೧೮೮೩), ಜ್ಯೋತಿಷ ಶಕುನ-ಶಿಲ್ಪ-ಸರಶಾಸ್ತ್ರ 
ಇವುಗಳಲ್ಲಿ ಸಿದ್ಧವಾದ ಈ ಶಕುನ ಗ್ರಂಥವು (ಖ. ೧೮೬೯) ಧ್ರುವೋಪಾಖ್ಯಾನಕಥೆ, 
ನಳಚರಿತ್ರೆ, ಪ್ರಹ್ಲಾದಚರಿತ್ರೆ, ಬೃಹಜ್ಜಾತಕಟೀಕೆ (ಖ), ಭಾಗವತದ ಟೀಕೆ (ಧ) 


ಪರಿಷ್ಕೃತ : ನಾಮಲಿಂಗಾನುಶಾಸನವೆಂಬ ಸಂಸ್ಕೃತ ಕೋಶವು ( ಅಮರಸಿಂಹ ವಿರಚಿತ 
ಸಂಸ್ಕತಕೋಶದ ಕನ್ನಡ ಟೀಕೆ-ಟಿಪ್ಪಣಿಯೊಂದಿಗೆ; ೧೮೮೧), ಜೈಮಿನಿಭಾರತ, 
ಪರಮಾರ್ಥಗೀತೆ (ನಿಜಗುಣಾರಾಧ್ಯ ವಿರಚಿತ ಸಟೀಕ; ೧೮೭೩) ವಿವೇಕಚಿಂತಾಮಣಿ 
ಗ್ರಂಥವು (ನಿಜಗುಣ ಶಿವಯೋಗಿ ಕೃತ; ೧೮೬೩) ಶರಣಲೀಲಾಮೃತ (ನಿಡುಗಲ್ಲ 
ಚನ್ನಪ್ಪ ದೇವಕ್ಕ ತ ಯಕ್ಷಗಾನ; ೧೮೭೧), ಶ್ರೀಮಹಾಭಾರತದೊಳ್‌ ವಿರಾಟಪರ್ವವು 
(ಭಾರತಾಭರಣವೆಂಬ ಭಾವಾರ್ಥದೊಂದಿಗೆ). 


ಬಾಲಲೀಲಾ ಮಹಾಂತಲಿಂಗ, ಮಹಾಶಿವಯೋಗಿ 
ಜ : ೧೮೨೩ ಮ: ೧೮೫೯ 
ವಿಜಾಪುರ ಜಿಲ್ಲೆಯ ಆಲಮಟ್ಟಿ. ತಮ್ಮ ಎಂಟನೆಯ ವರ್ಷದಲ್ಲಿ ಗೃಹತ್ಕಾಗ 
ಮಾಡಿ, ಲಿಂಗನಾಯಕನ ಹಳ್ಳಿಯ ವಿರಕ್ತಮಠದ ಶಿವಯೋಗಿ ಚನ್ನವೀರಸ್ವಾಮಿಗಳ 
ಬಳಿಯಲ್ಲಿ ವಿದ್ಯಾರ್ಜನೆಯನ್ನು ಸಾಂಗಗೊಳಿಸಿ, ತಪಸ್ವಿ ಶಾಂತವೀರಸ್ವಾಮಿಗಳ ಸನ್ನಿಧಿಯಲ್ಲಿ 
ಜ್ಞಾನೋಪದೇಶವನ್ನು ಪಡೆದು, ವೀರಶೈವ ತತ್ವಬೋಧನೆ ಹಾಗೂ ಧರ್ಮಪ್ರಚಾರದಲ್ಲಿ 
ತೊಡಗಿದರು. ಮುಳಗುಂದ ಗವಿಮಠದ ಸಂಸ್ಥಾಪಕರು. ಮುಮ್ಮಡಿ ಕೃಷ್ಣರಾಜ ಪ್ರಭುಗಳಿಂದ 
ರಾಜಮರ್ಯಾದೆಯನ್ನು ಪಡೆದವರು. 


ಗ್ರಂಥ : ಕೈವಲ್ಯದರ್ಪಣ (ಅ. ೧೯೨೨)* 


ಲಿಂಗಕಾಜ, ಅಳಿಯ 

ಜ : ೧೮೨೩ ಮ: ೧೮೭೪ 
ಮೈಸೂರು. ಮುಮ್ಮಡಿ ಕೃಷ್ಣರಾಜರ ಕೃಪಾಪೋಷಣೆಯಲ್ಲಿ ಬೆಳೆದ ಇವರು 
ಚಸ್ನವೀರದೇಶಿಕರಲ್ಲಿ ವಿದ್ಯಾವ್ಯಾಸಂಗವನ್ನು ಮಾಡಿ ಸಂಸ್ಕೃತ-ಕನ್ನಡ ಸಾಹಿತ್ಯದಲ್ಲಿ 
`ವಿಶೇಷವಾದ ಪಾಂಡಿತ್ಯವನ್ನು ಸಂಪಾದಿಸಿದರು. ಸಂಗೀತವಿಶಾರದರೂ, ಕವಿತಾಚತುರರೂ 
ಮಾತ್ರವಲ್ಲದೆ ರಾಜಧರ್ಮಕ್ಕನುಗುಣವಾದ ಅಸ್ತ್ರ, ಮೃಗಯಾವಿಹಾರ ಮುಂತಾದ 
ವಿದ್ಯಾಪ್ರವೀಣರೂ ಆಗಿದ್ದರು. ಅನೇಕ ಬಹುಮಾನಗಳನ್ನೂ "ಉಭಯ ಕವಿತಾವಿಶಾರದ' 

ಎಂಬ ರಾಜಮನ್ನಣೆಯನ್ನೂ ಪಡೆದವರಾಗಿದ್ದರು. 


* ಶಿ. ಶಿ.ಬಸವನಾಳರು ಸಂಪಾದಿಸಿದ ಬೇರೊಂದು ಆವೃತ್ತಿಯೂ ೧೯೪೩ರಲ್ಲಿ ಪ್ರಕಟವಾಗಿದೆ. 


೧೦ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥಗಳು-: ಅಂಗದಸಂಧಾನ (ಅ), ಇಂದ್ರಕೀಲ(ಅ), ಕುಶಲವರ ಕಥೆ: (ಅ), 
ಕೃಷ್ಣ ಬಾಲಲೀಲೆ (ಅ), ಕೃಷ್ಣಾರ್ಜುನರ ಕಾಳಗ (ಅ), ಗಯಚರಿತ್ರೆ (ಅ), 'ಗಿರಿಜಾ 
ಕಲ್ಯಾಣ (ಅ), ಚಂದ್ರಾವಳೀ ಕಥೆ (ಅ), ಚಂದ್ರಾವಳಿಯ ಜೋಗಿಹಾಡು, 
ಚಿಕ್ಕಪಟ್ಟಾಭಿಷೇಕ (ಅ), ಚೂಡಾಮಣಿ (ಅ). ಜಲಂಧರ ಕಾಳಗ (ಅ), ತಾರಕವಧೆ 
ಅ), ದ್ರೌಪದೀಸ್ವಯಂವರ (ಅ), ನರಪತಿಚರಿತಂ (ಅ. ೧೮೯೯), ನಳಕೂಬರ 


ಹ್ಮ 
ವಿಲಾಸ (ಅ), ನಳಚರಿತ್ರೆ (ಅ), ಪಂಚವಿಂಶತಿಲೀಲೆ (ಅ), ಪಾರಿಜಾತಾಪಹರಣ 


(ಅ), ಪುತ್ರಕಾಮೇಷ್ಠಿ (ಅ), ಪ್ರಭಾವತಿಪರಿಣಯ(ಅ), ಬಬ್ರುವಾಹನಕಾಳಗ (ಅ), 
ಬಾಲಲೀಲೆ (ಅ), ಮಕರಾಂಕಸೇನ ಕಥೆ (ಅ), ಮದಾಲಸಾಪರಿಣಯ (ಅ), 
ಮಹಾಲಿಂಗಶತಕ (ಅ), ಮಹಾಲಿಂಗನಕ್ಷತ್ರಮಾಲಿಕೆ (ಅ), ಮೈರಾವಣ ಕಥೆ (ಅ), 


ಮೋಡಿನಾಟಕ (ಅ), ರಾಮೋದಯಕಥೆ (ಅ), ರುಕ್ತಾಂಗದಚರಿತ್ರೆ (ಅ), ಲಾವಣಿಗಳು, 
ಲಂಕಾದಹನ (ಅ), ವನವಾಸರಾಮಾಯಣ (ಅ), ವಾಲಿ ಸುಗ್ರೀವರ ಕಾಳಗ (ಅ), 
ಎರಾಟಪರ್ವ (ಅ), ವೀರಭದ್ರಶತಕ, ವೀರೇಶತಾರಾವಳಿ (ಅ), ಶಿವಭಕ್ತಿರತ್ನಾಕರ 
(ಅ), ಶ್ರೀಕಂಠನಕ್ಚತ್ರಮಾಲಿಕೆ (ಅ), ಶೃಂಗಾರ ಸೂತ್ರೋದಾಹರಣಪದ, 
ಸ್ಮಮಂತಕೋಪಾಖ್ಯನ (ಅ), ಸೀತಾಕಲ್ಯಾಣ (ಅ), ಸೀತಾಪಹಾರ (ಅ), ಸೀತಾಸ್ವಯಂವರ 
(ಅ), ಸುಧನ್ವನ ಕಾಳಗ (ಅ), ಸೇತುಬಂಧ (ಅ). 


ವೆಂಕಪ್ಪಾ ಚಾರ್ಯ ಜೋಯಿಸ | 
ಜ: ೧೮೨೩ ಮ: ೧೯೨೫ 

ಬಳ್ಳಾರಿ, ನ್ಯಾಯವೇದಾಂಶಶಾಸ್ತ್ರಪಾರಂಗತರಾಗಿದ್ದ ಇವರು ಪ್ರಸಿದ್ಧ 
ಹರಿದಾಸರಾಗಿದ್ದರು. ಸುಮಾರು ಮೂವತ್ತು ಆಖ್ಯಾನಗಳನ್ನೂ ಸಾವಿರಾರು ಪದಗಳನ್ನೂ 
ರಚಿಸಿರುವರೆಂದು ಹೇಳಲಾಗುತ್ತಿದೆ. "ವೆಂಕಟವಿಠ್ಕಲ' ಎಂಬುದು ಇವರ ಅಂಕಿತ; 


ನರಸಿಂಹಯ್ಯ, ಹೊಳಕಲ್ಲು 
ಜ : ಸು. ೧೮೨೫ 
ಹೊಳಕಲ್ಲು. ಮುದ್ರಣವ್ಯವಸಾಯದಲ್ಲಿ ತೊಡಗಿದ್ದ ಇವರು ಗ್ರಂಥ ಪ್ರಕಾಶಕರೂ 
ಆಗಿದ್ದರು. ಕನ್ನಡ ಅಚ್ಚು ಮೊಳೆಗಳನ್ನು ತಯಾರಿಸಲು ಪ್ರಥಮತಃ ಪ್ರಯತ್ನಿಸಿದವರು 
ಇವರು ಎಂದು ಹೇಳಲಾಗುತ್ತಿದೆ. 


ಗ್ರಂಥಗಳು: ವಿಕ್ರಮಾದಿತ್ಕರಾಯನ ಚರಿತ್ರೆ, ೩೨ ಸಾಲಭಂಜಿಕಾಕಥೆಗಳು (ಸಂಸ್ಕೃತದಿಂದ 
ಭಾಷಾಂತರ (ಇ. ೧೮೭೧). 

ಪರಿಷ್ಕೃತ : ಅರವತ್ತುಮೂರುಮಂದಿ ಪುರಾತನರ ತ್ರಿವಿಧಿ, ಕೈವಲ್ಕಪದ್ಧತಿ, ದಾಸರ 
ಪದಗಳು, ಪರಮಾರ್ಥಗೀತೆ, ಶ್ರೀಮದ್ವಿ ಚಿತ್ರಕರಮಾದ ಬೇತಾಳಪಂಚವಿಂಶತಿ ಕಥೆ. 


ಗ್ರಂಥಕರ್ತರ ಚರಿಶ ಕೋಶ ೧೧ 


ಕೃಷ್ಣಪ್ಪ, ಅರಕಲಗೂಡು 
ಲ ಇಂ) 
ಜ : ೧೮೨೬ ಮ: ೧೯೦೬ 

ಹಾಸನ ಜಿಲ್ಲೆಯ ಅರಕಲಗೂಡು. ಬೆಂಗಳೂರಿನಲ್ಲಿ ಇವರ ವಿದ್ಯಾಭ್ಯಾಸವಾಯಿತು. 
ಸಂಸ್ಕೃತ, ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಅಪ್ರತಿಮ ಪಾಂಡಿತ್ಯ ಸಂಪಾದಿಸಿದರಲ್ಲದೆ 
ಸಂಗೀತ, ನಾಟ್ಕ "ಮುಂತಾದ ಕಲಾಕ್ಚೆ ಆತ್ರಗಳಲ್ಲೂ "ಪಳಗಿದವರಾಗಿದ್ದರು. ವೇದಾಂತದ 
ಶಿವರಾಮಶಾಸ್ತಿ ಗಳು ಇವರ ಆಧ್ಯಾತ್ಮಿಕ ಗುರುಗಳು. ವಂಶಪಾರಂಪರ್ಯವಾಗಿ ಬಂದ 
ಮೈಸೂರು ಪ ಮಳೆಯಗಾರರ ವಕೀಲಿಯು ಇವರ ವ್ಯವಸಾಯವಾಗಿತ್ತು. 


ಗ್ರಂಥಗಳು : ಬೆಳಗುತ್ತಿ ಪಾಳೆಯಗಾರರ ಇತಿಹಾಸ (ಮ), 'ಭಗವದ್ಗೀತಾರ್ಥಸಾರ 
(ಅ) (ತೆಲುಗಿನಲ್ಲಿ ವೇದಾಂತಧರ್ಮಬೋಧಕವಾದ ಎರಡು ಗ್ರಂಥಗಳನ್ನು ಬರೆದಿದ್ದಾರೆ.) 


ಗಂಗಾಧರ, ಮಡಿವಾಳೇಶ್ವರ, ತುರಮರಿ. 
ಜ: ೧೮೨೭ ಮ : ೫-೧೦-೧೮೭೭ 
ಬೆಳಗಾವಿ ಜಿಲ್ಲೆಯ: ಬೈಲಹೊಂಗಲ' ತಾಲೂಕಿನ ತುರಮರಿ. ಚನ್ನ ಬಸವಪ್ಪನವರ 
ಮಕ್ಕಳಾದ ಇವರು 'ಅಥಣಿಯ ಹಿರಿಯ ಮಠದ ಮಡಿವಾಳಸ್ವಾಮಿಗಳಿಗೆ ಐತನ 
ಹೋಗಿದ್ದರು. ಪೇಶ್ವೆಯ ಆಳಿಕೆಯ ಪ್ರಭಾವದಿಂದ ಮರಾಠಿಯೇ ಶಿಕ ಕ ಣಭಾಷೆಯಾಗಿದ್ದ 
ಅಂದಿನ: "ಉತ್ತ ರಕರ್ನಾಟಕದ ಪರಿಸ್ಥಿ ತಿಗನುಗುಣವಾಗಿ ಇವರ ಪಾ ಥಮಿಕ ಶಿಕ ಕಣವೂ 
ಮರಾಠಿಯ "ಮೂಲಕವೇ ಯಿತು. ಆದರೆ ಮನೆಯಲ್ಲಿ ಮಡಿವಾಳ ಸ್ವಾಮಿಗಳ 
ಕಣ್ಣ ರಿಕೆಯಲ್ಲಿ ಇವರು ಸಂಸ್ಕೃತ-ಕನ್ನ ಡಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಸಂಪಾದಿಸಿದರು; 
ಹಾಗೂ ಕಾವ್ಯವಾಚನ, ಪುರಾಣಪ್ರವಚನಗಳಲ್ಲಿ ಅದ್ವಿ ತೀಯ ಪ್ರತಿಭಾವಂತರೆನಿಸಿದರು. 


ಕ್ರಮವಾಗಿ ದೇಶೀಯ ಶಾಲೆಗಳು ಕನ್ನಡೀಕರಣ ಹೊಂದಿದಂತೆ, ಸ್ಥಾನಿಕ 
ಪಂಡಿತರಿಗೆ ಉಪಾಧ್ಯಾಯರ ಸ್ಥಾನ ಲಭಿಸತೊಡಗಿದವು. ಇಂಥ ಸಮಯದಲ್ಲಿ 
ಗಂಗಾಧರಯ್ಯನವರೂ ೨೫ ರೂಪಾಯಿ ಮಾಸಿಕ ವೇತನದ ಮೇಲೆ ಹುನಗುಂದ 
ಶಾಲೆಯ (ಅಂದು ಇದು ಬೆಳಗಾವಿ ಜಿಲ್ಲೆಯ ಭಾಗವಾಗಿತ್ತು) 
ಮುಖ್ಯೋಪಾಧ್ಯಾಯರಾದರು. 


ತುಸು ದಿನಗಳಲ್ಲಿಯೇ ತಮ್ಮ ವಿದ್ವತ್ತು ಹಾಗೂ ಕಾರ್ಯದಕ್ಷತೆಯ ಬಲದಿಂದ 
ಬೆಳಗಾವಿಯ ನಾರ್ಮಲ್‌ "ಸ್ಕೂಲಿನಲ್ಲಿ “ಕನ್ನಡ. ಪಂಡಿತರಾದರು. ಮುಂದೆ ಸ ಸ್ವಪರಿಶ್ರಮದಿಂದ 
ಇಂಗ್ಲೀಷು ಕಲಿತು, ಕ್ರಿ. ಶ.೧೮೬೬ರಲ್ಲಿ (ಜುಲೈ) ಕನ್ನಡ ಟ್ರಾನ್‌ಲೇಟರರ. ಸ್ಥಾನಕ್ಕೆ 
ವರ್ಗಾಯಿಸಲ್ಪಟ್ಟರು. ಈ ಅಧಿಕಾರದೊಂದಿಗೆ ಮರುವಷ ೯ ನಾರ್ಮಲ್‌ ಸ್ಟೂಲಿನ 
ಉಪಮುಖ್ಯಾಧ್ಯಾಪಕ ಹುದ್ದೆಯೂ ದೊರೆಯಿತು. ಕ್ರಿಶ. ೧೮೭೫ (ಜೂನ್‌೧) "ರಲ್ಲಿ 
ಈ ವಿದ್ಯಾಸಂಸ್ಥೆ ಯು ಬೆಳಗಾವಿಯಿಂದ ಧಾರವಾಡಕ್ಕೆ. ಸ್ಥಳಾಂತರಿಸಲ್ಪಟ್ಟಾಗ ಕೆಲಕಾಲ 
ಇವರು ಜಳಣಾವಿಯ ಹೈಸ್ಲೂ ಿಲಿನಲ್ಲಿ ಕನ್ನಡ ಪಂಡಿತರಾಗಿದ್ದರು. "ಮುಂದೆ ಸ್ವಲ್ಪೇ 


೪, ಗ್ರಂಥಕರ್ತರ ಚರಿತ್ರಕೋಶ 


ದಿನಗಳಲ್ಲಿ ಟ್ರಾನ್ಸ್‌ಲೇಟರರ ಕಚೇರಿಯೂ ಧಾರವಾಡಕ್ಕೆ ಸ್ಥಾನಾಂತರಗೊಂಡಿದ್ದ ರಿಂದ 
ಇವರೂ "ಅಲಿಗೆ ಹೋಗಬೇಕಾಯಿತು. ಅಲ್ಲಿ ಎರಡು" ವರ್ಷ ಕೆಲಸ ಮಾಡಿ “ತಮ್ಮ 
೫೦ನೆಯ ವಯಸ್ಸಿನಲ್ಲಿ ಅಕಾಲಮೃತ್ಯುವಶರಾದರು. 


ಗ್ರಂಥಗಳು : ಕನ್ನಡ ಕವಿತಾಪದ್ಧತಿ, ಕವಿತಾಸಂಗ್ರಹ (ಅ.೧೮೬೭), ಕೈವಲೃಪದ್ಧತಿ 
ಟೀಕೆ (ಧ.೧೮೭೩), ಬಾಣಕವಿಯ ಕಾದಂಬರಿ, ರಾಜಶೇಖರವಿಳಾಸ (ಪ್ರಥಮಾಶ್ವಾಸದ 
ಟೀಕೆ) (ಅ.೧೮೭೨), ರಾಜಶೇಖರವಿಳಾಸ (ಚತುರ್ಥಾಶ್ವಾಸದ ಟೀಕೆ), (ಅ. ೧೮ ೩), 


ಶಬ್ದಮಂಜರಿ ( ದ- ಏ.೧೮೬೯). 


ಶೇಷಗಿರಿ, ರಾಮಚಂದ್ರ, ಚುರಮರಿ 
ಜ: ೧೮೨೭ ಮ : ೧೮೮೪ 
ಧಾರವಾಡ. ಪುಣೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಮುಂಬೈ ಸರಕಾರದ 
ಪಬ್ಲಿಕ್‌ ವರ್ಕ್ಸ್‌ ಶಾಖೆಯಲ್ಲಿ ಕೆಲಸಕ್ಕೆ ಸೇರಿದರು. ಸುಪ್ರಸಿದ್ದ ಮುಂಬಯಿಯ 
Reclamation (ಭೂವಿಸ್ತಾ ರ) ಯೋಜನೆಯಲ್ಲಿ ಇವರು ಓವರ್‌ಸಿಯರರಾಗಿ ದುಡಿದರು. 
ಆಮೇಲೆ ಸಿಂಧ ಪ್ರಾಂತದಲ್ಲಿ ಕೆಲಕಾಲ ಕೆಲಸಮಾಡಿ ಧಾರವಾಡಕ್ಕೆ ಬಂದರು. 
ಕೋಡ ತಾಲೂಕಿನ ಮಗದ ಮಾಸೂರ ಕೆರೆಯ ಜೀರ್ಣೋದ್ಧಾರದ ಕಾರ್ಯದಲ್ಲಿ 
ಇವರೇ ಓವರ್‌ಸಿಯರರಾಗಿದ್ದರು. ಬಡಿಗತನ, ಕಮ್ಮಾ ರಿಕೆ ಮುಂತಾದ ಕೆಲಸದಲ್ಲಿ 
ನುರಿತವರು. ಸಂಗೀತಾಭಿಜ್ಞ ರಾದ ಇವರು ರಸಾಯನಶಾಸ್ತ್ರದಲ್ಲಿ ಕೂಡ ಅಭಿರುಚಿ 
ಯುಳ್ಳವರಾಗಿದ್ದರು. ಅಂಥ ಒಂದು ರಾಸಾಯನಿಕ ಪ್ರಯೋಗದಲ್ಲಿ ತೊಡಗಿದಾಗ 

ಅಪಘಾತದಿಂದ" ಮರಣಕ್ಕೀಡಾದರು. 


ಗ್ರಂಥ :* ಶಾಕುಂತಲ (ಕಾಲಿದಾಸಕೃತ ಸಂಸ್ಕೃತ ನಾಟಕದ ಭಾಷಾಂತರ; ಆ. ೧೮೭೦) 


ನಾಗಭೂಷಣ, ವೀರಣ್ಣ, ಘನಮಠ 
ಜ :೧೮೨೮ ಮ : ೧೮೮೪ 


ನಿಜಾಮಪ್ರಾಂತದ ಅತ್ರಫಾಬ್ದೂ ಜಿಲ್ಲೆಯ ದೋವಾರ್ಡಾ ಎಂಬ ಗ್ರಾಮದವರು. 
ಚಿಕ್ಕಂದಿನಲ್ಲಿಯೇ ಪಾರಮಾರ್ಥದಲ್ಲಿ ಮನಸೋತವರಾಗಿ ಸುಮಾರು ೧೪ ವರ್ಷಗಳವರೆಗೆ 
ವೈರಾಗ್ಯಜೀವನದಿಂದ ಕಾಲಕಳೆದರು. ವಚನಸಾಹಿತ್ಯದ ವ್ಯಾಸಂಗದಿಂದ ವೀರಶೈವ 
ತತ್ವಜ್ಞಾನದಲ್ಲಿ ಹೆಚ್ಚಿನ ಪ್ರೌಢಿಮೆಯನ್ನು ಪಡೆದು ಆಂಧ್ರದೇಶವನ್ನು ಬಿಟ್ಟು, ನಿಜಾಮ 
ಕರ್ನಾಟಕ ಪ್ರಾ ಂತಕ್ಕೆ ಬಂದು ಧರ್ಮಪ್ರಚಾರಕಾರ್ಯದಲ್ಲಿ ನಿರತರಾದರು. ಸುಮಾರು 
೩೦ ವಷ ರ್ಷಗಳವರೆಗೆ ದೇಶದಲ್ಲಿ ಸಂಚರಿಸಿ ಪುರಾಣ-ಪ್ರವಚನದ ಮೂಲಕ ಧಾರ್ಮಿಕ 
ಜಾಗೃತಿಯನ್ನು ೦ಟು ಮಾಡಿದರು. ಗಾಯನಕಲಾನಿಪುಣರಾದ ಇವರು ಬಸವಾದಿ ಪ್ರಮಥರ 
ಸ್ತುತಿರೂಪಕವಾದ ಅನೇಕ ಹಾಡುಗಳನ್ನು ರಚಿಸಿರುವರು. ನಾಗಭೂಷಣ 
ಘನಮಠದಾರ್ಯರೆಂದು ಪ್ರಸಿದ್ಧರು. 


* ("ಜೈಮಿನಿ ಭಾರತ'ದ ಕೆಲವು ಭಾಗಗಳನ್ನು ಮರಾಠಿ ಭಾಷೆಯಲ್ಲಿ ಪರಿವರ್ತಿಸಿರುವರು.) 


ಗ್ರಂಥಕರ್ತರ ಚರಿತ್ರಕೋಶ ೧೩ 


ಗ್ರಂಥ : ಭಕ್ತಿಸುಧಾಸಾರ (ಅ. ೧೯೪೫) 


ಗೋವಿಂದ, ಪೆ 


? ಕಟಪಾಡಿ 


ಜ.: ಸು. ೧೮೨೯ ಮ : (7) 

ದಕ್ಷಿಣ ಕನ್ನಡ ಜಿಲ್ಲೆಯ ಕಟಪಾಡಿಯವರು. ಸಾರಸ್ವತ ಬ್ರಾಹ್ಮಣರ ಗುರು 

ಮಠಗಳಲ್ಲಿ ಒಂದಾದ ಕಾಶೀಮಠದ ವರದೇಂದ್ರತೀರ್ಥರ ಪರಿವಾರದಲ್ಲಿದ್ದರು. ಅಮೋಘ 

ಕವಿತಾಶಕ್ತಿಯುಳ್ಳ ಆಶುಕವಿಗಳು: ತಾಳೆಗರಿಯ ಮೇಲೆ ಕಬ್ಬಿಣದ ಕಂಟದಿಂದ ಬರೆದ 

ರಾಶಿರಾಶಿ ಸಾಹಿತ್ಯವು ಇವರ ಸಂಗ್ರಹದಲ್ಲಿದ್ದಿತಾದರೂ ಅದು ಪ್ರಕಟಗೊಂಡಂತಿಲ್ಲ. 

ಅವೆಲ್ಲವೂ ದಾಸರ ಪದಗಳ ಮಾದರಿಯ, ವಿವಿಧ ರಾಗಗಳಲ್ಲಿ ರಚಿತವಾದ ದೇವರ 
ನಾಮಗಳು. ಕೊಂಕಣಿ ಭಾಷೆಯಲ್ಲಿಯೂ ಇವರು ಕವಿತೆಗಳನ್ನು ರಚಿಸಿದ್ದರು. 


ಆನಂದರಾಯ, ಕೌಂಡಿಣ್ಯ 
ಜ : ಸು. ೧೮೩೦ 
ಮಂಗಳೂರು. ಜರ್ಮನ್‌ ಮಿಶನ್ನಿನಲ್ಲಿ ಕೆಲಸಮಾಡುತ್ತಿದ್ದರು. 
ಗ್ರಂಥಗಳು : ಈರಾರು ಪತ್ರಿಕೆ, ಕೈಸ್ತ ಧರ್ಮಬೋಧನೆ (ಜಟಗೆ೭ ಕೃತ ಜರ್ಮನ್‌ 
ಗ್ರಂಥದ ಭಾಷಾಂತರ) (ಧ.೧೮೫೯), ಪರಿಶುದ್ಧ ಚರಿತ್ರವು (ಜಟಗೆ2 ಕೃತ ಜರ್ಮನ್‌ 
ಪುಸ್ತಕದ ಭಾಷಾಂತರ) (ಧ. ೧೮೬೩), ಬಾಯಬಲ್‌ (Barths ಸೃತ Com- 
ಗ776೧1೩೧/ ಯ ಭಾಷಾಂತರ) (ಧ. ೧೮೬೧), ಸಂಕ್ಷೇಪವಾದ ಪುನಃಸ್ಥಾ ಪನೆಯ 
ಚರಿತ್ರವು (ಇಂಗ್ಲೆಂಡ್‌- ಸ್ಕಾಟ್‌ಲಂಡ್‌ದಲ್ಲಿ ನಡೆದ "ಪುನಃಸ್ಥಾಪನೆ'ಯ ಇತಿಹಾಸ) 
(ಧ.ಘ). 
ರಾಘವಾಚಾರ್ಯ, ವೇದಾಂತ 
ಜ : ಸು. ೧೮೩೦ 
ಮೈಸೂರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನಪಂಡಿತರು; ಸಂಸ್ಕೃತ, 
ಕನ್ನಡ, ತೆಲುಗು ಭಾಷಾ ವಿದ್ವಾಂಸರಾಗಿದ್ದರು. 
ಗ್ರಂಥ : ನಿಜದೀಪಿಕಾಶಿರೋರತ್ನ (ಕೃಷ್ಣರಾಜ ಸೇಲಂ ಕೃತ ಗ್ರಂಥಕ್ಕೆ ಟೀಕೆ) (ಪ.೧೮೩೩) 


ರಾಜಗೋಪಾಲಾಚಾರ್ಯ, ಕಡಕೋಳ 
ಜ: ಸು. ೧೮೩೦ 


ಧಾರವಾಡ ಜಿಲ್ಲೆಯ ಕರಜಿಗಿ. "ರಾಜಗೋಪಾಲ' ಎಂಬ ಅಂಕಿತದಿಂದ ಕೆಲವು 
ಕೀರ್ತನೆಗಳನ್ನು ರಚಿಸಿರುವರು. 


ಗ್ರಂಥ : ಕೀಚಕಸಂಧಿ (ಅ) 


೧೪ ಗ್ರಂಥಕರ್ತರ ಚರಿತ್ರಕೋಶ 


p : ೧೮೩೦ ಮ : 0 
ದಕ್ಷಿಣಕನ್ನಡ ಜಿಲ್ಲೆಯ ಮೂಲ್ಕಿ. ಸುಪ್ರಸಿದ್ಧ ಆಶುಕವಿ. 


ಮ್ಮ್‌ 
ಗ್ರಂಥಗಳು : ಕೃಷ್ಣಾರ್ಜುನಕಾಳಗ ( ಅ), ವೆಂಕಟಗಿರಿಮಹಾತ್ಮೆ ಮತ್ತು ಪದ್ಧಾವತೀ 
ಕಲ್ಯಾಣವು (ಅ. ೧೯೧೫), ಸಂಕೀರ್ತನಮಾಲೆ (ಅ). 


ರಾಮಚಂದ್ರ, ಶ್ರೀನಿವಾಸ, ನರೇಗಲ್ಲ 
ಜ : ಸು. ೧೮೩೦ 
ಬೆಳಗಾವಿಯ ಹೈಸ್ಕೂಲಿನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದರು. ಬಾಳಶಾಸ್ತ್ರಿ ನರೇಗಲ್ಲ 
ಎಂಬುದು ಇಷರ ಬೇರೊಂದು ಹೆಸರು. 


ಗ್ರಂಥಗಳು : ರಘುವಂಶ (ಅ. ೧೮೭೫), ವಾಣೀಮುಕುರ (ದ.೧೮೮೪). 


ವಾಸುದೇವಭಟ್ಟ, ಕೆ 
ಜ : ಸು. ೧೮೩೦ ಮ:. ಸು. ೧೯೦೦ 
ದಕ್ಷಿಣ ಕನ್ನಡ ಜಿಲ್ಲೆಯ ಬೇಕಲದಲ್ಲಿ ಡಿಸ್ಪಿಕ್ಸ್‌ ಮುನ್‌ಸೀಫ್‌ ಕೋರ್ಟಿನಲ್ಲಿ 
ಗುಮಾಸ್ತ ರಾಗಿದ್ದ ರು. 


ಗ್ರಂಥ : ಶಂಕರವಿಜಯಸಾರಸಂಗ್ರಹವು (ಸಾಯಣಕೃತ "ಶಂಕರದಿಗ್ವಿಜಯ' ದ ಸಾರಾಂಶ) 
(ಧ. ೧೮೭೮) 


ಕಿಟೆಲ್‌, ಜಾರ್ಜ್‌, ಫರ್ಡಿನೆಂಡ್‌, ರೆವರೆಂಡ್‌ 
ಜ : ೭-೪-೧೮೩೨ ಮ : ೨೦-೧೨-೧೯೦೩ 


ಜರ್ಮನ್‌ ದೇಶದಲ್ಲಿಯ ಹ್ಯಾನೋವರ್‌ ಪ್ರಾಂತದ ವೆಸ್ಟರ್‌ಹೋಲ್ಫ್‌ ಎಂಬ 
ಗೂರವರು. ಪ್ರಾರಂಭಿಕ ವಿದ್ಯಾಭ್ಯಾಸ ಪೂರ್ತಿಯಾದನಂತರ ೧೮೫೦ರಿಂದ ೫೩ರವರೆಗೆ 
ಇವರು ಕೈಸ್ತಮತ ಪ ಚಾರಸಂಘದಲ್ಲಿ ಧರ್ಮಶಾಸ್ತ್ರದ ವ್ಯಾಸಂಗ ಮಾಡಿದರು. ಆ 
ವರುಷವೇ" (ಅಕ್ಟೋಬರ್‌ ೨೦) ಭಾರತಕ್ಕೆ ಮತಪ್ರ ಚಾರಕರಾಗಿ ಬಂದರು. ಧಾರವಾಡ, 
ಹುಬ್ಬಳ್ಳಿ, ಮಂಗಳೂರು, ಮಡಿಕೇರಿ ಮುಂತಾದ ಕಡೆಗೆ ಸುಮಾರು ೩೯ ವರ್ಷ 
ಕೈಸ್ತಮತ ಪ್ರಚಾರಮಾಡಿದರು. ಈ ಮಧ್ಯೆ ಒಂದೆರಡು ಬಾರಿ ಸ್ವದೇಶಕ್ಕೆ ಹೋಗಿದ್ದು 
೧೮೭೭ರಿಂದ ೮೩ರವರೆಗೆ ಅಲ್ಲಿಯೇ ಕನ್ನಡ-ಇಂಗ್ಲೀಷ್‌ ನಿಘಂಟಿನ ಕಾರ್ಯದಲ್ಲಿ 
ನಿರತರಾಗಿದ್ದರು. ೧೮೯೬ರಲ್ಲಿ ಕಿಟೆಲ್‌ ಅವರ ವಿದ್ವತ್ತು ಹಾಗೂ ಪರಿಶ್ರಮಕ್ಕೆ. ಮೆಚ್ಚಿ 
' ಟ್ಯೂಬಂಜಿನ್‌' ವಿಶ್ವವಿದ್ಯಾಲಯದವರು "ಡಾಕ್ಟರ್‌ ಆ 'ಪಿಲಾಸಫಿ' ಎಂಬ ಪ್ರಶಸ್ತಿಯಿಂದ 

ಎರದರ 


ಗ್ರಂಥಕರ್ತರ ಚರಿತ್ರಕೋಶ ೧೫ 


ಗ್ರಂಥಗಳು : ಕನ್ನಡ :: ಕಥಾಮಾಲೆ (ಇ. ೧೮೬೨), ಕನ್ನಡ-ಇಂಗ್ಲೀಷು ನಿಘಂಟು 
(ದ-ಏ. ೧೮೯೩), ಕನ್ನಡ ಪಾಠಗಳ ಮೊದಲನೆ ಪುಸ್ತಕವು (೧೮೬೬, Il), ಕರ್ನಾಟಕ 
ಕಾವ್ಯಮಾಲೆ (ಅ-ಛ. ೧೮೭೪), ಕಾವ್ಯಮಂಜರಿ [ಅ-ಛ.೧೮೭೭), ಪರಮಾತ್ಮಜ್ಞಾನ 
(ಧ.೧೮೬೩), ಯೇಸೂಕ್ರಿಸ್ತನ, ಶ್ರಮೇಚರಿತ್ರ (ಧ.೧೮೬೯, ||), ಸಣ್ಣಕರ್ನಾಟಕ 
ಕಾವ್ಯಮಾಲೆ (ಅ-ಛ. ೧೮೬೮), ಹಳೆಗನ್ನಡ ವ್ಯಾಕರಣಸೂತ್ರಗಳು (ದ. ೧೮೮೯), 
ಸಂಕ್ಷೇಪ ವ್ಯಾಕರಣ ಸೂತ್ರಗಳು (ದ.೧೮೬೬). 


ಇಂಗ್ಲೀಷ್‌ : A Grammar of the Kannada Language (೧೯೦೩) 
ಪರಿಷ್ಕೃತ : ಕನ್ನಡ : ಶಬ್ದಮಣಿದರ್ಪಣ (೧೮೭೨), ಛಂದೋಂಬುಧಿ (೧೮೭೫) 


ವೆಂಕಟ, ರಂಗೋ, ಕಟ್ಟಿ 
ಜ: ೧೮೩೩ ಮ: ೧೨-೫-೧೯೦೯ 
ವಿಜಾಪುರ ಜಿಲ್ಲೆಯ ಮುಧೋಳ. ಬಟಕುರಕಿ ಎಂಬ ಹಳ್ಳಿಯಲ್ಲಿ ಸೋದರ 
ಮಾವನ ಮನೆಯಲ್ಲಿ ಇವರ ಪ್ರಾರಂಭಿಕ ಸಂಸ್ಕೃತ ಅಧ್ಯಯನವಾಯಿತು. ಹೆಚ್ಚಿನ 
ವಿದ್ಯಾಭ್ಯಾಸಕ್ಕೆಂದು ೧೮೫೧ರಲ್ಲಿ ಪುಣೆಗೆ ಹೋದವರು, ಶಿಕ್ಷಣವು ಮುಗಿದನಂತರ 
೧೮೫೬ರಲ್ಲಿ ಅಲ್ಲಿಯೇ ಟ್ರೇನಿಂಗ್‌ ಕಾಲೇಜಿನಲ್ಲಿ ಅಧ್ಯಾಪಕರಾದರು. ಸುಮಾರು 
೧೦ ವರ್ಷಗಳವರೆಗೆ ಅದೇ ಸ್ಥಾನದಲ್ಲಿದ್ದು, ಧಾರ್ಮಿಕ ಹಾಗೂ ಸಾಮಾಜಿಕ ರೂಢಿ 
ಸಂಪ್ರದಾಯಗಳಲ್ಲಿ ಪುಣೆ-ಮುಂಬೈಯ ಸುಧಾರಣಾವಾದಿಗಳ ಪ್ರಭಾವಕ್ಕೆ ಒಳಗಾಗಿ 
ಪ್ರಗತಿಶೀಲ ಮನೋಭಾವನೆಯನ್ನು ಬೆಳೆಸಿಕೊಂಡರು. ಕೃಷ್ಣಶಾಸ್ತ್ರಿ ಚಿಪಳೂಣಕರರ 
ಸಂಪರ್ಕದಿಂದ ಲೇಖನ ವ್ಯವಸಾಯದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದರು. 
ಇವರ ಶಿಕ್ಷಣವೆಲ್ಲ ಮರಾಠಿಯ ಮುಖಾಂತರವಾಗಿದ್ದರೂ ಮಾತೃಭಾಷೆಯ ಮೇಲಿನ 
ಅಭಿಮಾನದಿಂದ ಕನ್ನಡದಲ್ಲಿ ಗ್ರಂಥರಚನೆ ಮಾಡಿದರು. ಮುಂದೆ ಉತ್ತರ ಕನ್ನಡ 
ಜಿಲ್ಲೆಯ ಹೊನ್ನಾವರಕ್ಕೆ ವರ್ಗಾಯಿಸಲ್ಪಟ್ಟಾಗ ಇವರಿಗೆ ತಾಯ್ನುಡಿಯ ಹೆಚ್ಚಿನ ಅಭ್ಯಾಸದ 
ಅನುಕೂಲತೆಯೊದಗಿತು. ಕೆಲವು ಸಮಯ ಬೆಳಗಾವಿಯ "ನಾರ್ಮಲ್‌ ಸ್ಕೂಲಿ'ನಲ್ಲಿ 
ಕೆಲಸಮಾಡಿ ಅನಂತರ ದಕ್ಷಿಣ ಭಾಗದ ಕನ್ನಡ ಭಾಷಾಂತರಕಾರರೂ (೧೮೬೬), 
ಧಾರವಾಡ ಶಿಕ್ಷ ಣಮಹಾವಿದ್ಯಾಲಯದ ಉಪಮುಖ್ಯಾಧ್ಯಾಪಕರೂ, ಕೊನೆಯ ಹದಿನಾಲ್ಕು 
ವರ್ಷ (೧೮೭೬-೧೮೯೦) ಮುಖ್ಯಾಧ್ಯಾಪಕರೂ ಎಂದು ಅಧಿಕಾರ ನಿರ್ವಹಿಸಿ ನಿವೃತ್ತ ರಾದರು. 


ತಮ್ಮ ಜೀವಮಾನದ ಕೊನೆಯ ೧೯ ವರ್ಷ ಅಹರ್ನಿಶಿ ಭಾಷಾಭಿವೃದ್ಧಿಗಾಗಿ 
ದುಡಿದು 'ಕನ್ನಡವನ್ನುದ್ದರಿಸಿದ ಪುಣ್ಯಪುರುಷರ' ಮಾಲಿಕೆಯಲ್ಲಿ ಗಣನೀಯವಾದ 
ಸ್ಥಾನವನ್ನು ಇವರು ಕಲ್ಪಿಸಿಕೊಂಡರು. ಉತ್ತರ ಕರ್ನಾಟಕದಲ್ಲಿ ಅಚ್ಚಿನ ಮೊಳೆಗಳನ್ನು 
ಸಿದ್ಧಪಡಿಸಿ ಮುದ್ರಣಕ್ಷೇತ್ರದಲ್ಲಿ ಹೊಸಯುಗವನ್ನು ಪ್ರಾರಂಭಿಸಿದವರು ಇವರೇ 
ಎಂದು ಹೇಳಲಾಗುತ್ತದೆ. ಅಲ್ಯೂಮಿನಿಯಮ್ಮಿನ ಚಾಕು-ಕತ್ತರಿ, ಮಣ್ಣಿನ ಪಾತ್ರೆ, 


೧೬ ಗ್ರಂಥಕರ್ತರ ಚರಿತ್ರಕೋಶ 


ಸೀಗೇಕಾಯಿಯ ವಡೆ ಮುಂತಾದ ಸಾಮಾನುಗಳನ್ನು ಸ್ವತಃ ತಯಾರಿಸಿ ತಮ್ಮ 
ಉದ್ಯೋಗಕುಶಲತೆಯನ್ನೂ, "ಸ್ವದೇಶೀ' ಅಭಿಮಾನವನ್ನೂ ವ್ಯಕ್ತಗೊಳಿಸಿದರು. 
ಆಯುರ್ವೇದದಲ್ಲಿಯೂ ಜ್ಯೋತಿಷ್ಯದಲ್ಲಿಯೂ ಇವರು ತುಂಬ ವಿದ್ವಾಂಸರಾಗಿದ್ದರು. 


ಧಾರವಾಡದಲ್ಲಿ ಜ್ಞಾ ನವರ್ಥಕ' ಮುದ್ರಣಾಲಯವನ್ನು ಸ್ಥಾಪಿಸಿ ಮಿತ್ರಸಮಾಜದ 
ಪರವಾಗಿ "ಲೋಕಶಿಕ್ಚಣ' (೧೮೮೮) ಎಂಬ ಮಾಸಪತ್ರಿಕೆಯನ್ನು ಹೊರಡಿಸಿದರು. 
"ಕರ್ನಾಟಕ ಪತ್ರ' (ವಾರಪತ್ರಿಕೆ)ಕ್ಕೆ ಇವರು ೧೯೦೭ರವರೆಗೆ ಸಂಪಾದಕರಾಗಿದ್ದರು. 
ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರಲ್ಲೊಬ್ಬರಾದ ಇವರು ಆ ಸಂಸ್ಥೆಯ 
ಉತ್ಸಾಹೀ ಕಾರ್ಯಕರ್ತರೂ ೧೮೯೮ರಲ್ಲಿ ಅಧ್ಯಕ್ಷರೂ ಆಗಿದ್ದರು. 


ಗ್ರಂಥಗಳು : -ಅರಬ ಭಾಷೆಯಲಿದ್ದ ಸುರಸ ಕಥೆಗಳ ಸಂಗ್ರಹವು ಭಾಗ ೧ (Arabian 
Nights ಗ್ರಂಥದ ಭಾಷಾಂತರ, ಇ. ೧೮೬೩), ಭಾಗ ೨ (ಇ ೧೮೬೩), ಆರು 
ಬೆರಳಿನ ಕುರುಹು ಅಥವಾ ಸುಧಾರಿಸತಕ್ಕ ಆಚರಣೆಗಳು (ಲ.೧೮೯೮), ಉಪನ್ಯಾಸ 
ವಿದ್ಯಾ (ಉ. ೧೯ ೦೭), ಕನ್ನಡ ಲಘುವ್ಯಾಕರಣ (ದ.೧೮೮೦), ಕರ್ನಾಟಕದ ಗೆಜೆಟಿಯರ್‌ 
(ಓ. ೧೮೮೮), ಕರ್ನಾಟಕದ ವರ್ಣನೆಯೂ ಇತಿಹಾಸವೂ (ಮ. ೧೯೦೯), ಕೊಲ್ಲಾಪುರ 
ಛತ್ರಪತಿಯ ಇತಿಹಾಸವು ("ವಾಗ್ಬೂಷಣ'ದಲ್ಲಿ ಕ್ರಮಶಃ), ಜೈಮಿನಿ ಭಾರತ (ಸಟೀಕ 
೧ರಿಂದ ೪ ಸಂಧಿಗಳು, ಅ. ೧೮೭೫), ಜ್ಯೋತಿಶ್ಶಾಸ್ತ್ರ (ಖ), ಪಂಚಾಳಜಾತಿಗಳ 
ಉತ್ಪತ್ತಿ (ಪದ್ಧಪುರಾಣದಲ್ಲಿಯ ಸಂಬಂಧಪಟ್ಟ ಭಾಗಗಳ ಭಾಷಾಂತರ, ಧ.೧೮೭೬), 
ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಬರ್ಥೊಲ್ಡ್‌ನ ಕಥೆ, ಬಾಯಿಲೆಖ್ಬಗಳ ಪುಸ್ತಕವು 
(ಖ. ೧೮೬೩), ಭೂಗೋಳವಿದ್ಯಾ (ಭ.೧೮೬೭), ಮುಂಬಯಿ ಇಲಾಖೆಯ ವರ್ಣನೆ 
(೧೮೭೦), ಯುಕ್ಲಿಡ್‌ನ ಸಿದ್ಧಾಂತ (ಭಾಷಾಂತರ, ಖ. ೧೮೭೫), ವಿಧವೆಗಳ ಮುಂಡನ 
ಅನಾಚಾರವು (ಲ.೧೮೮೯), ಸೋಮೇಶ್ವರಶತಕ (ಸಟೀಕ, ೧೮೭೫) 


ಮರಾಠಿ : ನೆಪೋಲಿಯನ್‌ ಬೋನಾಪಾರ್ಟಚೀ ಶಕುನವಂತೀ ವಿಧವಾ ವಪನ ಅನಾಚಾರ, 
ನರತನು, ಸವಾಯಿ ಮಾಧವರಾವಾಂಚೇ ನಾಟಕ. 


ಚನ್ನ ಬಸಪ್ಪ, ಬಸಲಿಂಗಪ್ಪ , ಧಾರವಾಡ 
ಜ : ೧೮೩೪ ಮ: ೪-೧-೧೮೮೧ 
ಬೆಳಗಾವಿ ಜಿಲ್ಲೆಯ ಗೋಕಾವಿ. ಇವರ ತಂದೆಯವರು ಧಾರವಾಡದಲ್ಲಿ ಹೋಗಿ 
ನೆಲೆಸಿದ್ದರಿಂದ ಇವರ ಶಿಕ್ಷಣವೆಲ್ಲ ಅಲ್ಲಿಯೇ ಆಯಿತು. ಕನ್ನಡ, ಮರಾಠಿ, ಗಣಿತ 
ವಿಷಯಗಳಲ್ಲಿ ಪ್ರಾಥಮಿಕ ಅಭ್ಯಾಸವನ್ನು ಪೂರೈಸಿ, ಇಂಗ್ಲೀಷು ಕಲಿಯುವ ಹವ್ಯಾಸದಿಂದ 
ಚಿಕ್ಕ ವಯಸ್ಸಿ ನಲ್ಲಿಯೇ ಪುಣೆಗೆ ತೆರಳಿದರು. ಹಲವಾರು ಅಡಚಣೆಗಳ ಮಧ್ಯದಲ್ಲಿ ಯೇ 


* ಇವರು 'ಆತ್ಮಚರಿತ್ರೆ'ಯನ್ನು ಬರೆದದ್ದು ಅದರ ಹಸ್ತಪ್ರತಿಯು ಹುಬ್ಬಳ್ಳಿಯ ಶ್ರೀ ಪ್ರ. 
ನರೇಗಲ್ಲ, ಎಂ.ಎ.ಬಿ.ಟಿ. ಅವರ ಬಳಿಯಲ್ಲಿದೆ. 


ಗ್ರಂಥಕರ್ತರ ಚರಿತ್ರಕೋಶ ೧೭ 


ಮಾಧ್ಯಮಿಕ ಶಿಕ್ಷ ಣವನ್ನು ಮುಗಿಸಿ ಎಂಜಿನಿಯರಿಂಗ್‌ ಕಾಲೇಜ್‌ ಸೇರಿದರು. ಗಣಿತ 
ಹಾಗೂ ಆಧುನಿಕ ಶಾಸ್ತ್ರಿ ೀಯ ವಿಷಯಗಳಲ್ಲಿ ವಿಶೇಷ ಆಸಕ್ತಿಯುಳ್ಳ ಇವರು 
ವಿದ್ದಾ ರ್ಥಿವೇತನ ಬಲದಿಂದ. ಪದವೀಧರರಾಗಿ, ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದರು. 
ಸುಮಾರು ಅದೇ ಸಮಯಕ್ಕೆ ಇಂಗ್ಲೆಂಡಿನಲ್ಲಿ ಸ್ಥಾಪಿಸಲ್ಪಟ್ಟ "ಕೂಪರ್ಸ್‌ ಹಿಲ್‌' 
ಎಂಜಿನಿಯರಿಂಗ್‌ ಕಾಲೇಜಿಗೆ ಆರಿಸಲ್ಪಟ್ಟ ಐವರು ಹಿಂದೀ ವಿದಾ ರ್ಥಿಗಳಲ್ಲಿ 
ಚನ್ನ ಬಸಪ್ಪನವರೂ ಒಬ್ಬರಾಗಿದ್ದರು. ಈ ಯೋಜನೆಯಲ್ಲಿ ತೊಡಗಿದ್ದ ದಿ. ದಾದಾಭಾಯಿ 
ನವರೋಜಿಯವರ ಪ್ರಯತ್ನ ಗಳು ಅಯಶಸ್ವಿಯಾದ್ದ ರಿಂದ ಚನ್ನ ಬಸ ಪ್ಪನವರ ವಿದೇಶ 
ಪ್ರವಾಸವು ಕೈಗೂಡಲಿಲ್ಲ. 


ಚನ್ನ ಬಸಪ್ಪನವರು ೧೮೫೫ರಲ್ಲಿ ಧಾರವಾಡಕ್ಕೆ ಬಂದು ಪೋಸ್ಟ್‌ ಖಾತೆಯನ್ನು 
ಸೇರಿದರು. ಮರುವರ್ಷ ಬೆಳಗಾವಿಯ 'ನಾರ್ಮಲ್‌ ಸ್ಕೂಲಿನ ಪ್ರಿನಿಪಾಲರೆನಿದು ಶಿಕ್ಷಣ 
ಶಾಖೆಯನ್ನು ಪ್ರವೇಶಿಸಿ(೧೮೫೬ ಜನವರಿ), ೧೮೬ರಿರಲ್ಲಿ ಬೆಳಗಾವಿ ಜಿಲ್ಲೆ ಯ, 
ಡೆ.ಎ.ಇನ್‌ಸ್ಪೆಕ್ಟರರಾದರು. ಮುಂದೆ ೧೮೭೦ರಲ್ಲಿ ಧಾರವಾಡ ವಿಭಾಗದ ಡೆ. ಎ. 
ಇನ್‌ಸ್ಪೆಕ್ಟರ್‌ ಸ್ಥಾನವನ್ನು ಸ್ವೀಕರಿಸಿ ಕೊನೆಯವರೆಗೂ ಆ ಹುದ್ದೆಯಲ್ಲಿಯೇ ಉಳಿದರು. 


ಉತ್ತರ ಕರ್ನಾಟಕದಲ್ಲಿ ಶಿಕ್ಷ ಣಕ್ಷೇತ್ರದಲ್ಲಿ ಕನ್ನ ಡಕ್ಕೆ ಗೌರವದ ಸ್ಲಾ ನವನ್ನು 
ತಂದುಕೊಟ್ಟವರು ಡೆಪ್ಕುಟ ಚನ್ನ ಬಸಪ್ಪನವರು. ಡು ಪ್ರಮಖ ಅಧಿಕಾರಸ್ಥಾ ನದಲ್ಲಿದ್ದರೂ 
ಕನ್ನಡದ ನಿಸ್ಸೀಮ ಆರಾಧಕರಾಗಿದ್ದರು. ಇವರು ಅಧಿಕಾರಕ್ಕೆ ಬರುವ ಮುನ್ನ ಧಾರವಾಡ, 
ಬೆಳೆಗಾವಿ ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ಇದ್ದ ಒಟ್ಟು ೩೪ ಕನ್ನಡ ಶಾಲೆಗಳ 
ಸಂಖ್ಯೆಯು, ಇವರ ಹತ್ತು ವರ್ಷದ ಆಳಿಕೆಯಲ್ಲಿ ೬೬ರನ್ನು ಮುಟ್ಟಿತು. ಕನ್ನ ಡ ಶಾಲೆಗಳ 
ಸ್ಥಾ ಪನೆ ಹಾಗೂ ಪ್ರಗತಿಯ ವಿಷಯದಲ್ಲಿ ಇವರು ತಳೆದ ಆಸ್ಥೆಯನ್ನು | ಇಷ್ಟರಿಂದಲೇ 
ಊಹಿಸಬಹುದು. ಶೇಷೋ ರಾಮಚಂದ್ರ ಚುರಮರಿ, ಗಂಗಾಧರ ಮಡಿವಾಳೇಶ್ವರ 
ತುರಮರಿ ಮೊದಲಾದ ಕನ್ನಡ ಭಕ್ತರಿಗೆ ತಾಯ್ನುಡಿಯ ಸೇವಾದೀಕ್ಷೆ ಯನ್ನು ಕೊಟ್ಟು, 
ಗ್ರಂಥರಚನೆಯ ಕಾರ್ಯದಲ್ಲಿ ಇವರು ಪ್ರೋತ್ಸಾಹಕರಾಗಿದ್ದರು. ಚಿತ್ರದುರ್ಗದ ನಿರಂಜನ 
ಜಗದ್ಗು ರು ಬೃಹನ್ನ ಠದ ಮಹಾಲಿಂಗಸ್ವಾಮಿಗಳ ಸಹಾಯದಿಂದ ಬೆಳಗಾವಿಯಲ್ಲಿ ವೀರಶೈವ 
ವಿದ್ಯಾರ್ಥಿನಿಲಯವನ್ನು ಸ್ಥಾಪಿಸಿ, ಅದರ ಬೆಳವಣಿಗೆಗಾಗಿ ಶ್ರಮಿಸಿದರು. ಎರಡು 
ವರ್ಷದ ನಂತರ ಸ್ವಾಮಿಗಳು ಲಿಂಗೈಕ್ಕರಾದಾಗ ಸಂಸ್ಥೆಗೆ ಆರ್ಥಿಕ ನೆರವು ತಪ್ಪಿದ್ದರಿಂದ 
ತಮ್ಮ ಸ್ವಂತ ಹೊಣೆಗಾರಿಕೆಯ ಮೇಲೆ ಸಂಸ್ಥೆಯನ್ನು ನಡೆಸಿ, ಸಾಲದ ಭಾರವನ್ನೂ 
ಹೊತ್ತರು. ಆದರೆ ಇವರಿಗೆ ಧಾರವಾಡಕ್ಕೆ ವರ್ಗವಾದನಂತರ ಸಂಸ್ಥೆಯ ಕಾರ್ಯ 
ಕುಂಠತವಾಯಿತು. ಧಾರವಾಡದಲ್ಲಿ ಮಿಶನರಿಯಾಗಿದ್ದ ಜಿಗ್ಗರ್‌ ಸಾಹೇಬರಿಗೆ 
ಇಂಗ್ಲೀಷು-ಕನ್ನಡ ನಿಘಂಟು ತಯಾರಿಸುವುದರಲ್ಲಿ ಚನ್ನ ಬಸಪ್ಪ ನವರು ನೆರವಾದರು. 


ಚದುರಂಗದಾಟದಲ್ಲಿ ಪ್ರವೀಣರು; ಪ್ರಭಾವೀ ಭಾಷಣಕಾರರು. ಸಾರ್ವಜನಿಕ 
ಸೇವಾಭಿಲಾಷೆಯುಳ್ಳ ಇವರು ಪ ಪ್ರಮುಖ ಸಮಾಜ ಸುಧಾರಕರೂ ಆಗಿದ್ದರು. 


ಗ್ರಂಥಗಳು : ನಗದವರನ್ನು ನಗಿಸುವ ಕತೆ, ಮ್ಯಾಕ್‌ ಬೆತ್‌. 


೦ ಗ್ರಂಥಕರ್ತರ ಚರಿತ್ರಕೋಶ 


ಸುಬ್ಬಾಶಾಸ್ತ್ರೀ, ನಂಜನಗೂಡು, ಆಸ್ಥಾನಕವಿ 
ಜ : ೧೮೩೪ ಮ : ೧೯೦೬ 
ಮೈಸೂರು. ಸಂಸ್ಕೃತ ಹಾಗೂ ಕನ್ನಡ ಭಾಷಾವಿಶಾರದರಾದ ಇವರು 
ಚಾಮರಾಜೇಂದ್ರ ಕೃಪಾಪೋಷಿತ ಅರಮನೆ ನಾಟಕ ಸಂಘದಲ್ಲಿ ಬಸವಪ್ಪಶಾಸ್ತ್ರೀ, 
ಅಯ್ಯಾಶಾಸ್ತ್ರ, ಜಯರಾಯಾಚಾರ್ಯ ಮುಂತಾದ ಭಾಷಾಸೇವಕರೊಂದಿಗೆ ಕೂಡಿ 
ಕೆಲಸ ಮಾಡಿದರು. ರಾಜಕುಮಾರಿಯವರಿಗೆ ವಿದ್ಯಾಗುರುಗಳಾಗಿದ್ದರು. ಮೈಸೂರು 
ಅರಮನೆಯಿಂದಲೂ ಶೃಂಗೇರಿ ಗುರುಪೀಠದಿಂದಲೂ ಗೌರವಿತರು. 


ಗ್ರಂಥಗಳು : ಉತ್ತರಸೀತಾಚರ (ಅ), ಸೀತಾಚರಿತ್ರೆ (ಅ), ಮೃಚ್ಛಕಟಿಕೆ (ಆ), 
ಮಾಳವಿಕಾಗ್ನಿಮಿತ್ರ (ಆ). 


ಸಂಸ್ಕೃತ : ವಿದ್ವಚ್ಚಕೋರಚಂದ್ರಿಕೆ, ಶಾರದಾಷ್ಟಕಾದಿಸ್ಟೋತ್ರ ಇತ್ಯಾದಿ. 


ಗಣೇಶರಾವ್‌, ಪಾಲ್‌ 
ಜ.: ಸು. ೧೮೩೫ ಮ: (9) 
ಮಂಗಳೂರು. ಮದ್ರಾಸ್‌ ವಿಶ್ವವಿದ್ಯಾಲಯದ ಉಪಪದವೀಧರರಾಗಿದ್ದ ಇವರು 
ಕೆಲಕಾಲ ಕಾರವಾರ ಇಂಗ್ಲೀಷು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರು. ಆಮೇಲೆ 
ಸವಣೂರು ಸಂಸ್ಥಾನದಲ್ಲಿ ಮುಖ್ಯಾಧ್ಯಾಪಕತ್ವವನ್ನು ವಹಿಸಿಕೊಂಡರು (೧೮೭೧). 


ಗ್ರಂಥ : ಜಹಂಗೀರನ ಚರಿತ್ರವು (ಮ-ಚ.೧೮೭೮) 


ಭೀಮಾಜಿ, ರಾಘವೇಂದ್ರ, ಕುಲಕರ್ಣಿ 
ಜ: ೧೮೩೫ ಮ : ೧೯೧೫ 


ವಿಜಾಪುರ ಜಿಲ್ಲೆಯ ಐಹೊಳ್ಳಿ ಗ್ರಾಮ. ಪ್ರಾಥಮಿಕ ಅಭ್ಯಾಸವನ್ನು ಪೂರ್ತಿಗೊಳಿಸಿ 
ಸ್ವಂತಪರಿಶ್ರಮದಿಂದ ಹಳಗನ್ನಡ ಹಾಗೂ ಸಂಸ್ಕೃತಕಾವ್ಯಗಳನ್ನು ಅಭ್ಯಸಿಸಿದರು. ಇವರು 
ಕೆಲಕಾಲ ಬೆಳಗಾವಿಯ ಸರದಾರ್‌ ಹೈಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು. ಕವಿತೆ, 
ಪುರಾಣ, ನಾಟಕ ಮೊದಲಾದ ವಿಷಯಗಳಲ್ಲಿ ವಿಶೇಷ ಆಸ್ಥೆಯುಳ್ಳವರಾದ ಇವರು 
ನೌಕರಿಯನ್ನು ಬಿಟ್ಟು ಸ್ವ ಗ್ರಾಮಕ್ಕೆ ಬಂದು "ಪಾರಿಜಾತ' ಆಟವನ್ನು ಕಟ್ಟಿ ಆಡತೊಡಗಿದರು. 
ಪ್ರಸಿದ್ದ ಗಾಯಕರೂ ಅಸ್ಟಲಿತ ವಾಗ್ಗೆ ೀಯಕಾರರೂ ಆದುದರಿಂದ ಇವರ ಪ್ರಯೋಗಗಳು 
ಅತ್ಯಂತ ಜನಪ್ರಿಯವಾಗಿದ್ದವು. "ಐಹೊಳೆ ವೆಂಕಟೇಶ' ಎಂಬ ಮುದ್ರಿಕೆಯಿಂದ ಅನೇಕ 
ದೇವರನಾಮ, ಪದ, ಸುಳಾದಿ, ಉಗಾಭೋಗ, ಸುವ್ವಾಲೆಗಳನ್ನು ರಚಿಸಿದ್ದಾರೆ. 


ಗ್ರಂಥಕರ್ತರ ಚರಿತ್ರಕೋಶ ೧೯ 


ಗ್ರಂಥಗಳು : ಶ್ರೀಕೃಷ್ಣಪಾರಿಜಾತ, ರಾಮಪಾರಿಜಾತ(ಆ. ೧೮೯೨)* 


ಮಲ್ಲಪ್ಪ, ಬೇಗೂರು 
ಜ : ೧೮೩೫ ಮ: ೧೪-೨-೧೯೦೭ 
ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆ ತಾಲ್ಲೂಕಿನ ಬೇಗೂರು ಎಂಬ ಗ್ರಾಮದವರು. 
ಚಿಕ್ಕಂದಿನಲ್ಲಿ ಯೇ ಇವರು ಅನಾಥರಾದುದರಿಂದ ಸೋದರಮಾವಂದಿರಾಗಿದ್ದ ಮೈಸೂರು 
ಅರಮನೆಯ ಭಕ್ಷಿ ಕೆಂಪಣ್ಣನವರು. ಇವರ ಪೋಷಣೆಯ ಭಾರವನ್ನು ನಿರ್ವಹಿಸಿದರು. 
ಮಲ್ಲಪ್ಪನವರು ಕನ್ನಡ, ಸಂಸ್ಕೃತ ಮಾತ್ರವಲ್ಲದೆ ಮರಾಠಿ, ಪರ್ಶಿಯನ್‌ ಹಾಗೂ 
ಇಂಗ್ಲೀಷ್‌ ಭಾಷೆಗಳಲ್ಲಿಯೂ ವಿಶೇಷ ವ್ಯಾಸಂಗವನ್ನು ಮಾಡಿದರು. ವ್ಯಾಕರಣಶಾಸ್ತ್ರದಲ್ಲಿ 
ನಿಷ್ಣಾತ ಪಂಡಿತರಾದುದರಿಂದ "ವ್ಯಾಕರಣದ ಮಲ್ಲಪ್ಪ' ಎಂದೂ ಇವರು ಪರಿಚಿತರಾಗಿದ್ದ ರು. 


ಶಿಕ್ಷಣವನ್ನು ಪೂರ್ತಿಗೊಳಿಸಿ ಮಲ್ಲಪ್ಪನವರು ಅರಮನೆಯಲ್ಲಿ ಭಾಷಾಂತರ 
ಕಾರರಾದರು. "ಭಾಷೋಜ್ಜೀವಿನೀ ಪಾಠಶಾಲೆ' ಸ್ಥಾಪಿಸಲ್ಪಟ್ಟ ನಂತರ ಅಲ್ಲಿ ಮುಖ್ಯೋ 
ಪಾಧ್ಯಾಯರಾಗಿ ನಿಯಮಿಸಲ್ಪಟ್ಟರು. ಮೈಸೂರಿನ ಶ್ರೀಮತಿ ಚಿಕ್ಕಬಸಮ್ಮ ನವರ 
ಅನಾಥಾಲಯ, ಕೈ. ಭಕ್ಷಿ ಮರಿಮಲ್ಲಪ್ಪನವರ ಹೈಸ್ಕೂಲು, ವೀರಶೈವ ಸಂಸ್ಕೃತ ಪಾಠಶಾಲೆ 
ಮುಂತಾದ ಶಿಕ್ಷಣಸಂಸ್ಥೆಗಳ ಸ್ಥಾಪನೆಗಾಗಿ ಪ್ರಯತ್ನಿಸಿದವರಲ್ಲಿ ಮಲ್ಲಪ್ಪನವರೂ ಒಬ್ಬರು. 
ರೆ. ಕಿಟೆಲ್‌ ಹಾಗೂ ಬಿ.ಎಲ್‌.ರೈಸ್‌ ಅವರಿಗೆ ಕನ್ನಡಭಾಷಾ ವಿಷಯಕ ಕಾರ್ಯಗಳಲ್ಲಿ 
ಇವರು ತುಂಬ ಸಹಾಯಮಾಡಿದರು. 


ಗ್ರಂಥ : ಶಬ್ದಾದರ್ಶ 
ಪರಿಷ್ಕೃತ : ಅರ್ಥಾಲಂಕಾರಪ್ರಕರಣ (ನಾಗವರ್ಮಕೃತ ಕಾವ್ಯಾವಲೋಕನದ ಒಂದು 
ಪ್ರಕರಣ) (೧೮೮೨), ಕಾದಂಬರಿ (ನಾಗವರ್ಮಕೃತ) (೧೮೯೨), ರಾಜಶೇಖರ ವಲಾಸಂ 
(ಷಡಕ್ಟರಿಕೃತ) (೧೮೬೬). 
ಶರೀಫಸಾಹೇಬ, ಶಿಶುನಾಳ 

ಜ : ಸು. ೧೮೩೫ ಮ: ೧೮೮೮ 


ಧಾರವಾಡ ಜಿಲ್ಲಯ ಶಿಶುನಾಳ. ಜಾತಿಯಿಂದ ಮಹಮ್ಮ ದೀಯರಾಗಿದ್ದ ಇವರು 
ಕಳಸದ ಗೋವಿಂದಭಟ್ಟರ ಶಿಷ್ಯತ್ವವನ್ನು ವಹಿಸಿ ಅನೇಕ ವರ್ಷಗಳ ಅಧ್ಯಾತ್ಮ ಸಾಧನೆಯಿಂದ 
ಯೋಗಸಿದ್ದಿಯನ್ನು ಪಡೆದರು. ಶೀಘ್ರಕವಿಗಳಾಗಿದ್ದು, "ಶಿಶುನಾಳಾಧೀಶ' ಮುದ್ರಿಕೆಯಿಂದ 
ಅನೇಕ ಪದಗಳನ್ನು ರಚಿಸಿರುವರು. ಸರ್ವಧರ್ಮಾನುಯಾಯಿಗಳ ಮೇಲೆ ಪ್ರಭಾವ 


* ರುಕ್ಮಾಂಗದ, ಅಂಬರೀಷ, ನಳರಾಜ ಮೊದಲಾದ ನಾಟಕಗಳನ್ನೂ ಸುಭದ್ರಾ, ರುಕ್ಮಿಣಿ, ಸತ್ಯಭಾಮೆಯರ 
ಮುಯ್ಯದ ಹಾಡುಗಳನ್ನೂ 'ಏಕಾದಶೀಮಹಾತ್ಮೆ', "ಸುಭದ್ರಾಪರಿಣಯ'ವೆಂಬ ಕಾವ್ಯಗಳನ್ನೂ ರಚಿಸಿದಂತೆ 
ತಿಳಿಯುತ್ತದೆ. 


- ನಾ. ಭೀ. ಕಲಮದಾನಿ, ಜಯಂತಿ- ಧಾರವಾಡ, ಡಿಸೆಂಬರ್‌ 1956 


೨೦ ಗ್ರಂಥಕರ್ತರ ಚರಿತ್ರಕೋಶ 


ಬೀರಿದ ಇವರ ಸಮಾಧಿಯ ಬಳಿಯಲ್ಲಿ ಪ್ರತಿವರುಷ ಉರುಸು ಕೂಡುತ್ತದೆ. 
ಗ್ರಂಥಗಳು : ತತ್ವಪದಗಳು-ಭಾಗ ೧, ಭಾಗ ೨ (ಆ೧೯೧೯) 


ಸಿದ್ಧಾ ರೂಢಸ್ವಾಮಿ 
ಜ : ೧೮೩೬ ಮ: ೧೯೨೯ 
ನಿಜಾಮ ಪ್ರಾಂತದ ವಂಶದುರ್ಗವೆಂಬ ಗ್ರಾಮ; ಚಿಕ್ಕಂದಿನಿಂದಲೇ ವೇದಾಂತ 
ಮಾರ್ಗಾವಲಂಬಿಯಾಗಿದ್ದರು. ಗುರುಗಳಾದ ವೀರಭದ್ರಸ್ವಾಮಿಗಳ ಸನ್ನಿಧಿಯಲ್ಲಿ 
ಧರ್ಮಜಾಗೃತಿ ಹೊಂದಿ, ಗುಡಗುಂಟಿ ಅಮರಗುಂಡ ಮಲ್ಲಿ ಕಾರ್ಜುನಕ್ಷೆ ತ್ರದ ಕಟ್ಟೆ ಮಠದ 
ಪಟ್ಟಾ ಧಿಕಾರಿ ಗಜಗಂಡಸ್ವಾಮಿಗಳಲ್ಲಿ ಅಧ್ಯಯನವನ್ನು ಮಾಡಿದರು. ಅನಂತರ ಭಾರತಾದ್ಯಂತ 
ತೀರ್ಥಾಟನೆ ಮಾಡಿ, ಹುಬ್ಬಳ್ಳಿಯಲ್ಲಿ ಬಂದು ಸಿದ್ದಾರೂಢ ಮಠವನ್ನು ಸ್ಥಾಪಿಸಿದರು. 
ದಕ್ಷಿಣ ಭಾರತದ ಪ್ರಸಿದ್ಧ ಪವಾಡಪುರುಷರಲ್ಲೊಬ್ಬರಾಗಿ, ಶಿಷ್ಯಸ್ತೋಮವನ್ನು 

ವಿಸ್ತ ರಿಸಿಕೊಂಡರು. 


ಗ್ರಂಥ : ಪರಿಷ್ಕೃತ : ಪರಮಾನುಭವಬೋಧೆ. (ನಿಜಗುಣಶಿವಯೋಗಿಕೃತ; ಪ. 
೧೮೮೭). 


ರಾಯಿಸ್‌, ಬೆಂಜಮಿನ್‌, ಲೂಯಿ, ಸಿ.ಐ.ಇ., ಎಂ.ಆರ್‌.ಎ.ಎಸ್‌. 
ಜ : ೧೭-೭-೧೮೩೭ ಮ : ೧೦-೭-೧೯೩೭ 
ಹ್ಯಾರೋ, ಇಂಗ್ಲೆಂಡ್‌. ಇ.ಪಿ. ರೈಸರ ಹಿರಿಯ ಬಂಧುಗಳಾದ ಇವರು ವಿದ್ಯಾಭ್ಯಾಸ 
ಮುಗಿಸಿದ ಬಳಿಕ ನಾಲ್ಕಾರು ವರ್ಷ ಕೆಲಸಮಾಡಿ, ೧೮೬೦ರಲ್ಲಿ ಭಾರತಕ್ಕೆ ಬಂದು, 
ಬೆಂಗಳೂರಿನ ಸೆಂಟ್ರಲ್‌ ಹೈಸ್ಕೂಲಿನ ಮುಖ್ಯಾಧ್ಯಾಪಕರಾದರು. ೧೮೬೬ರಲ್ಲಿ ಮೈಸೂರು 
ಹಾಗೂ ಕೊಡಗು ವಿಭಾಗದ ಶಾಲಾ ಇನ್‌ಸ್ಪೆಕ್ಟರರ ಅಧಿಕಾರವನ್ನು ವಹಿಸಿದರು. 
೧೮೭೩ರಲ್ಲಿ ಇವರ ನೇತೃತ್ವದಲ್ಲಿ "ಮೈಸೂರು ಗೆಜೆಟಿಯರ್‌'ನ ಕಾರ್ಯಾರಂಭವಾದದ್ದು. 
ಮೈಸೂರು ಹಾಗೂ ಕೊಡಗು ಸೀಮೆಯ ವಿದ್ಯಾಇಲಾಖೆಯ ಮುಖ್ಯಾಧಿಕಾರಿಗಳು 
(೧೮೭೪), ಮದ್ರಾಸ್‌ ಎಶ್ವ ವಿದ್ಯಾಲಯದ ಕನ್ನ ಡ ಪರೀಕ್ಷ ಕರು. ರಾಯಲ್‌ ಏಶಿಯಾಟಿಕ್‌ 
ಸೊಸೈಟಿಯ ಸಭಾಸದರು (೧೮೭೯). ಪ್ರಾಚೀನ ಸಂಸ್ಕೃತ ಗ್ರಂಥಗಳ ನಾಮಾವಲಿಯನ್ನು 
ಸಿದ್ಧಪಡಿಸಲು ಭಾರತ ಸರ್ಕಾರದಿಂದ ನಿಯುಕ್ತರಾದ ಅಧಿಕಾರಿಗಳು, ಎದ್ಯಾಭ್ಯಾಸ 
ಆಯೋಗದ (ಹಂಟರ್‌ ಕಮಿಶನ್‌) ಕಾರ್ಯದರ್ಶಿಗಳು (೧೮೮೨) ಇತ್ಯಾದಿ. ೧೮೮೧ರಿಂದ 
೮೩ರವರೆಗೆ ಮೈಸೂರು ಸಂಸ್ಥಾನದ ಜನಗಣತಿಯ ಮುಖ್ಯಾಧಿಕಾರಿಗಳೂ, 
೧-೪-೧೮೮೬ರಂದು ಪ್ರಾರಂಭವಾದ ಮೈಸೂರು ಶಾಸನ ಇಲಾಖೆಯ ಪ್ರಥಮ 
ಉಪಾಧ್ಯಕ್ಷರೂ ಆಗಿದ್ದರು. ೧೮೮೬ರಿಂದ.೨೦ ವರ್ಷಗಳವರೆಗೆ ಪ್ರಾಚೀನ ಶಾಸನಗಳ 
ಪರಿಶೋಧನೆಯ ಕಾರ್ಯವನ್ನು ಮಾಡಿ ೧೯೦೬ರಲ್ಲಿ ಸ್ವದೇಶಕ್ಕೆ ಮರಳಿದರು. 


ಗ್ರಂಥಕರ್ತರ ಚರಿತ್ರಕೋಶ ೨೧ 


೧೮೮೭ರಲ್ಲಿ ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್‌ ಗೌರವವನ್ನು ಪಡೆದರು. 


ಗ್ರಂಥಗಳು : ಪರಿಷ್ಕೃತ : ಕರ್ನಾಟಕ ಭಾಷಾಭೂಷಣ (ನಾಗವರ್ಮಕೃತ, ೧೮೮೪), 
ಕರ್ನಾಟಕ ಶಬ್ದಾನುಶಾಸನ (ಭಟ್ಟಾಕಲಂಕದೇವಕೃತ, ೧೮೯೦), ರಾಮಚಂದ್ರ ಚರಿತಪುರಾಣ 
(ನಾಗಚಂದ್ರಕೃತ, ೧೮೭೪), ವಿಕ್ರಮಾರ್ಜುನವಿಜಯ (ಪಂಪಕವಿಕೃತ, ೧೮೯೮). 


ಸಂಸ್ಕೃತ : ರಾಮಾಯಣಸಂಗ್ರಹ (ತಿರುನಗರಿ ರಾಮಾನುಜಯ್ಯಕೃತ ಕನ್ನಡ-ಇಂಗ್ಲೀಷ್‌ 
ಶಬ್ದಾರ್ಥದೊಂದಿಗೆ, ೧೮೬೮). 


ಇಂಗ್ಲೀಷ್‌ : Bibliotheca 0೩/೧೩೦೩ (1884), Epigraphica Carnatica 
(1886), Mysore Inscriptions (1879). 


ಕೃಷ್ಣಬ್ರಹ್ಮ ತಂತ್ರ, ಪರಕಾಲಯತಿ 
ಜ: ೧೮೩೯ ಮ : (9) 
ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ. ಕೃಷ್ಣಮಾಚಾರ್ಯರೆಂಬುದು ಇವರ 
ಪೂರ್ವಾಶ್ರಮದ ಹೆಸರು. ಬಾಲ್ಕಶಿಕ್ಷ ಣವನ್ನು ಮನೆಯಲ್ಲಿಯೇ ಪೂರೈಸಿ, ಮೈಸೂರು 
ಆಸ್ಥಾನ ಪಂಡಿತ ಸಜ್ಜಯಾಚಾರ್ಯರಲ್ಲಿಯೂ ಮತ್ತೆ ಕೆಲವು ಕಾಲ. ಶ್ರೀನಿವಾಸ 
ಬ್ರಹ್ಮತಂತ್ರಯತೀಂದ್ರರ ಆಶ್ರಯದಲ್ಲಿಯೂ ಸಾಹಿತ್ಯ, ವೇದಾಂತ ಪಾಠಗಳನ್ನು ಓದಿದರು. 
ಮುಮ್ಮಡಿ ಕೃಷ್ಣರಾಜರಿಂದ "ಕವಿಗಂಡಭೇರುಂಡ' ಎಂಬ ಬಿರುದನ್ನೂ, ಗದ್ವಾಲ, 
ರೇವಾ ಮುಂತಾದ ಸಂಸ್ಥಾನಾಧಿಪತಿಗಳಿಂದ ರಾಜಮರ್ಯಾದೆಯನ್ನೂ ಪಡೆದವರಾಗಿದ್ದ ರು. 
ಉತ್ತರ ಭಾರತದ ಅನೇಕ ಪಂಡಿತರನ್ನು ಜಯಿಸಿದವರು. ಇವರು ಕೆಲವು ಕಾಲ 
ಚಾಮರಾಜ ದೊರೆಗಳಿಗೆ ರಾಜಗುರುಗಳಾಗಿದ್ದು, ಕೊನೆಗೆ ಪರಕಾಲ 
ಗುರುಪೀಠವನ್ನಲಂಕರಿಸಿದರು. 


ಗ್ರಂಥ : ಕಲ್ಯಾಣಗೀತಮಂಜರಿ (ಅ. ೧೮೯೦). 


ಸಂಸ್ಕೃತ (ಸಂಸ್ಕೃತದಲ್ಲಿ ಸುಮಾರು ೬೦ ಗ್ರಂಥಗಳನ್ನು ರಚಿಸಿದ್ದಾ ರೆ. 
ಎಂ. ಎನ್‌. ಶ್ರೀನಿವಾಸಯ್ಯಂಗಾರ್‌ ಅವರ ಸಂಸ್ಕೃತ ಕವಿಚರಿತೆಯ ಮೂರನೆಯ ಭಾಗವನ್ನು 
ನೋಡಬಹುದು. ) 


ಕೃಷ್ಣಸ್ವಾಮಿ, ನಾರಾಯಣಪ್ಪ, ಭಾಗವತಂ, ಕವಿವರ್ಯ 
ಜ: ಸು. ೧೮೪೦ 
ಮೈಸೂರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಪಂಡಿತರಾಗಿದ್ದರು. 
ಗ್ರಂಥಗಳು : ಕನ್ನಡ ಮಹಾಭಾಗವತ ಪದ್ಯರೂಪ (ಅ), ಜಾತಕಜ್ಞಾನ ರತ್ನಾವಳಿ 
(ಖ), ಟೀಕಾಜೈಮಿನಿ (ಧಾ), ಬೃಹಜ್ಞಾತಕಾಖ್ಯ ಹೋರಾಶಾಸ್ತ್ರ (ಖ) ಭರ್ತೃಹರಿಸುಭಾಷಿತ 


೨೨ ಗ್ರಂಥಕರ್ತರ ಚರಿತ್ರಕೋಶ 


ಶ್ಲೋಕ (ಅ), ವ್ರತಚೂಡಾಮಣಿ (ಧ), ವ್ರತರತ್ನಾಕರಂ (ಧ), ಶಿಶುವೈದ್ಯಸಂಜೀವಿನಿ 
(ಢ), 'ಸಟೀಕ ಹರಿಕಥಾಮೃತಸಾರ (ಧ), ಜ್ಞಾನಯೋಗ ತರಂಗಿಣಿ (ವಾಲ್ಮೀಕಿ 
ಕವಿಕೃತ ಯೋಗವಾಶಿಷ್ಠರಾಮಾಯಣದ ಭಾಷಾಂತರ), ೩ ಭಾಗಗಳು (ಪ. ೧೮೮೬-೯೪), 
ಜ್ಞಾನಸಿಂಧು. 


ಪರಿಷ್ಕೃತ : ಕನ್ನಡ ತೊರವೆರಾಮಾಯಣ, ಕನ್ನಡ ದಶಪರ್ವ ಭಾರತ. 


ಕ್ರಿಸ್ತಾನುಜವತ್ಸ 


ಹಾಧಿ 


ಜ: ಸು. ೧೮೪೦ ಮ : ಸು ೧೯೨೦ 


ಮಂಗಳೂರು. ಬಾಸೆಲ್‌ ಮಿಶನ್‌ ಧಿಯಾಲಜಿಕಲ್ಲಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. 
೧೮೬೮ರಿಂದ ೧೮೭೧ರವರೆಗೆ "ಸಭಾಪತ್ರ'ದ ಸಂಪಾದಕರು. 


ಗ್ರಂಥಗಳು : ಇಂಗ್ಲೀಷು-ಕನ್ನಡ ಸಂಭಾಷಣ ವಾಕ್ಯಗಳು (ದ. ೧೮೭೯, ॥), ಕಡೆಗೆ 
ವಜೀರನಾದ ಯೋಸೇಫನೆಂಬ ಯುವಗೋಪಾಲರತ್ನ (Theodor Micha Waltz 
ಅವರೊಂದಿಗೆ) (ಧ-ಚ.೧೮೭೬), ಕನ್ನ ಡ-ಇಂಗ್ಲಿ ಷು ಲಘುಕೋಶ (ದ-ಏ.೧೯೧೩), 
ಕನ್ನಡ ಪಂಚತಂತ್ರವು (ಇ), ಕನ್ನಡ 'ಪಂಚಾಂಗವು (ಪಿ.ಬಾಳಪ್ಪಯ್ಯ ಅವರೊಂದಿಗೆ) 
(ಖ.ಓ. ೧೮೭೦ರಿಂದ ೭೮), ಜನ್ಮಾಂತರೋಪದೇಶವು (ಧ. ೧೮೭೪), ಬೂಸಿಯ 
ಕಡೇ ದಿನಗಳು (1.5ಗ1೧ ಅವರ ಇಂಗ್ಲೀಷು ಪುಸ್ತಕದ ಭಾಷಾಂತರ) (ಧ-ಚ.೧೮೭೯), 
ಮಸೀಹ ವಿಜಯ (ಧ); ವಿಕ್ಟೋರಿಯಾ ಚಕ್ರವರ್ತಿನಿ ಅವರ ಜೀವಮಾನದ ವೃತ್ತಾಂತವು 
(ಇಂಗ್ಲೀಷಿನಿಂದ ಭಾಷಾಂತರ) (ಯ-ಚ.೧೮೯೭). 


ಗುಂಡೋ, ಕೃಷ್ಣ, ಚುರಮರಿ 
ಜ: ಸು. ೧೮೪೦ ಮ : ಸು. ೧೯೨೦ 
ಧಾರವಾಡ. "ಶಾಕುಂತಲ' ನಾಟಕದ ಆದ್ಯ ಭಾಷಾಂತರಕಾರರಾದ ಶೇಷೋ 
ರಾಮಚಂದ್ರ ಚುರಮರಿಯವರ ಕಕ್ಕನ ಮಗ. ಹುಬ್ಬಳ್ಳಿಯ ಕಾಟನ್‌ ಜಿನ್‌ ಫ್ಯಾಕ್ಟ ರಿಯಲ್ಲಿ 
ಗುಮಾಸ್ತರಾಗಿದ್ದರು. 


ಗ್ರಂಥ : ರಾಘವೇಂದ್ರರಾವ್‌ ನಾಟಕ (Shakespeare ಕೃತ ೦17610 ನಾಟಕದ 
ಭಾಷಾಂತರ) (ಆ. ೧೮೮೫) 


ಶಾಮರಾವ, ವಿಠ್ಠಲ, ಕಾಯಕಿಣಿ, ಜೆ.ಪಿ. 
ಜ : ೧೮೪೧ ಮ ೧೫-೬-೧೯೦೫ 
ಉತ್ತರ ಕನ್ನಡ ಜಿಲ್ಲೆಯ ಮುರಡೇಶ್ವರ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು 
ಪೂರೈಸಿ, ಸ್ವಂತವ್ಯಾಸಂಗದಿಂದ ಇಂಗ್ಲೀಷು ಕಲಿತು, ೧೬0॥೦ 560/06 ಪರೀಕ್ಷೆಯಲ್ಲಿ 
ಉತ್ತೀರ್ಣರಾದರು. ಮುಂಬಯಿ ಸರಕಾರದ ಕಂದಾಯ ಶಾಖೆಯಲ್ಲಿ ಗುಮಾಸ್ತರಾಗಿ 


ಗ್ರಂಥಕರ್ತರ ಚರಿತ್ರಕೋಶ ೨೩. 


ಸೇರಿ, ಅನಂತರ ಮುಂಬಯಿಯಲ್ಲಿ ಸುಪ್ರಸಿದ್ಧ ಹೈಕೋರ್ಟ್‌ ವಕೀಲರಾಗಿದ್ದ ಶಾಂತರಾಮ 
ನಾರಾಯಣ ಪಾಟಕರರ ಬಳಿಯಲ್ಲಿ ಕೆಲವು ಕಾಲ ಗುಮಾಸ್ತರಾಗಿದ್ದು, ಮತ್ತೆ ಹಿಂತಿರುಗಿ 
ಸ್ವಸ್ಥಾನಕ್ಕೆ ಬಂದರು. ಎರಡು ವರ್ಷಗಳ ನಂತರ ಕಾರವಾರ ಜಿಲ್ಲಾ ನ್ಯಾಯಾಧೀಶರ 
ಕಚೇರಿಗೆ ವರ್ಗಾಯಿಸಲ್ಪಟ್ಟಾಗ ಇವರ ಭಾಷಾ ಪ್ರಭುತ್ವವೂ ಕರ್ತೃತ್ವಶಕ್ತಿ ಯೂ ಬೆಳಕಿಗೆ 
ಬಂದವು. ಪ್ರೀವೀಕೌನ್ಸಿಲಿನ ಅಪೀಲುಗಳಿಗೆ ಸಂಬಂಧಿಸಿದ ಕಾಗದಪತ್ರಗಳ ಭಾಷಾಂತರ 
ಕಾರ್ಯವನ್ನು ಇವರು ಅತ್ಯಂತ ವಿಚಕ್ಟ ಣತೆಯಿಂದ ಪಾರುಗೊಳಿಸಿದರು. ತತ್ಪರಿಣಾಮವಾಗಿ 
೧೮೬೭ರಲ್ಲಿ ಮುಂಬಯಿ ಹೈಕೋರ್ಟಿನಲ್ಲಿ ದ್ವಿತೀಯ ಭಾಷಂತರಕಾರರಾಗಿ 
ನಿಯಮಿಸಲ್ಪಟ್ಟರು. ನಾಲ್ಕು ವರ್ಷಗಳಲ್ಲಿ ವಕೀಲಿಯ ಅಭ್ಯಾಸಮಾಡಿ, ಒಳ್ಳೆಯ ರೀತಿಯಲ್ಲಿ 
ಯಶಸ್ವಿಯಾಗಿ, ಕೆಲವೇ ದಿನಗಳಲ್ಲಿ ನಾಮಾಂಕಿತ ವಕೀಲರೆನಿಸಿಕೊಂಡರು. 


ಕನ್ನಡ-ಇಂಗ್ಲೀಷು ಮಾತ್ರವಲ್ಲದೆ ಸಂಸ್ಕೃತ ಭಾಷಾಪಂಡಿತರಾಗಿದ್ದ ಇವರು 
ತೆಲುಗು, ತಮಿಳು, ಮಲೆಯಾಳಿ, ಗುಜರಾತಿ ಹಾಗೂ ಜರ್ಮನ್‌ ಭಾಷೆಗಳನ್ನು ಬಲ್ಲವರು. 


ಮುಂಬಯಿ ವಿಶ್ವವಿದ್ಯಾನಿಲಯದ “ಫೆಲೋ ಮತ್ತು Syndic-in-Law, 
೧೮೬೯ರಿಂದ ಅನೇಕ ವರ್ಷಗಳವರೆಗೆ ಆ ವಿಶ್ವವಿದ್ಯಾನಿಲಯದ ಕನ್ನಡ ಪರೀಕ್ಷಕರು; ` 
ಪ್ರಾದೇಶಿಕ ಭಾಷಾ ಪರೀಕ್ಷೆಗೆಂದು ನಿಯಮಕವಾದ Ci & Military Ex- 
amination ಕಮಿಟಿಯ ಸಭಾಸದರು; ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿ, 
ಪ್ರಾರ್ಥನಾಸಮಾಜ, ಥಿಯಾಸಫಿಕಲ್‌ ಸೊಸಾಯಿಟಿ ಮೊದಲಾದ ಸಂಸ್ಥೆಗಳ ಉತ್ಸಾಹೀ 
ಕಾರ್ಯಕರ್ತರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂಸ್ಥಾ ಪಕರಲ್ಲೊ ಬ್ಬರೂ 
ಹಲವು ವರ್ಷ ಅದರ ಅಧ್ಯಕ್ಷರೂ ಆಗಿದ್ದರು (೧೮೯೧ ಮತ್ತು ೧೯೦೧ರಿಂದ 
ಕೊನೆಯವರೆಗೆ). 


ಹುಬ್ಬಳ್ಳಿಯಲ್ಲಿ ಸದರ್ನ್‌ ಮರಾಠಾ ಸ್ಪಿನ್ನಿಂಗ್‌ ಅಂಡ್‌ ವೀವಿಂಗ್‌ ಕಂಪನಿಯ 
ಸ್ಥಾಪನೆಯಲ್ಲಿ ಪ್ರಮುಖರೂ ಅನೇಕ ವರ್ಷ ಅದರ ಡೈರೆಕ್ಟರರೂ ಆಗಿದ್ದರು. ಅದರಂತೆ 
Lord Rey Manufcturing Company, ಹುಬ್ಬಳ್ಳಿಯ ಕರ್ನಾಟಕ ಜಿನ್ನಿಂಗ್‌ 
ಪ್ರೆಸ್ಸುಗಳ ನಿರ್ದೇಶಕ ಮಂಡಲದಲ್ಲಿದ್ದವರು. ಉತ್ತರ ಕನ್ನಡ ಜಿಲ್ಲೆಯ ಚಿತ್ರಾಪುರದಲ್ಲಿ 
ಕ್ಲಬ್ಬು, ವಾಚನಾಲಯ, ಸಭಾಗೃಹಗಳನ್ನು ಸ್ಥಾಪಿಸಿದರು. 


ಗ್ರಂಥಗಳು : ವಿಧವಾಪುನರ್ವಿವಾಹ, ವಿಶ್ವಗುಣಾದರ್ಶ (ವೆಂಕಟಾಧ್ವರಿಕೃತ ಸಂಸ್ಕೃತ 
ಗ್ರಂಥದ ಭಾಷಾಂತರ), ಸಮುದ್ರ ಪರ್ಯಟನ". 
ಇಂಗ್ಲೀಷ್‌ : Vishwagunadarsha 


ಸೇ ಪ್ರ 


ರಾಶರಮಾಧವಿ'ಗೆ ಸಂಬಂಧಿಸಿದ ಇವರ ಅಪೂರ್ಣ ಕೃತಿಯ ಅವತರಣಿಕೆಯು ಮುಂಬಯಿ 
ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿಗೆ Posthumous Paper ಎಂದು ಕೊಡಲ ಟಿತು. 


೨೪ ಗ್ರಂಥಕರ್ತರ ಚರಿತ್ರಕೋಶ 


ಬಸವಪ್ಪ ಶಾಸ್ತ್ರೀ, ಮಹಾದೇವಶಾಸ್ತ್ರೀ, ಆಸ್ಥಾನವಿದ್ವಾನ್‌, ಅಭಿನವ ಕಾಳಿದಾಸ 
ಜ : ೧೮೪೩ ಮ : ೧೮೯೧ 
ಮೈಸೂರು. ಚಿಕ್ಕಂದಿನಲ್ಲಿ ಯೇ ತಂದೆತಾಯಿಗಳನ್ನು ಕಳೆದುಕೊಂಡು ಅನಾಥರಾಗಿದ್ದ 
ಇವರು ಮುಮ್ಮಡಿ ಕೃಷ್ಣರಾಜರ ಕೃಪಾಪೋಷಣೆಯಿಂದ ಬೆಳೆದರು. ಆದುದರಿಂದ 
ಶಿಕ್ಷಣದ ಏರ್ಪಾಡು ಆರಮನೆಯಿಂದಲೇ ಮಾಡಲ್ಪ ಟ್ಟಿತು. ಸಂಸ್ಕೃತನಾಟಕ, ವ್ಯಾಕರಣಾದಿ 
ಶಾಸ್ತ್ರ ಗಳಲ್ಲಿಯೂ ಹಳೆಗನ್ನ ಡ ಸಾಹಿತ್ಯದಲ್ಲಿಯೂ ಪ್ರೌಢವ್ಯಾಸಂಗವನ್ನು ಮಾಡಿ ಪ್ರತಿಭಾನ್ವಿತ 
ಕವಿಗಳಾದರು. ಸಂಗೀತದಲ್ಲಿಯೂ ಅಪ್ರತಿಮ ವಿದ್ವಾಂಸರು. ಇವರು ಅರಮನೆಯ 
ಪುರೋಹಿತರೂ ರಾಜಗುರುಗಳೂ ಆಗಿದ್ದರು. ಇವರ ಪ್ರತಿಭೆ, ವೈದುಷ್ಯಕ್ಕೆ ಮೆಚ್ಚಿದ 
ಮಹಾರಾಜರು, "ಆಸ್ಥಾನವಿದ್ವಾನ್‌' ಮತ್ತು "ಅಭಿನವ ಕಾಳಿದಾಸ" ಇತ್ಯಾದಿ 
ಪ್ರಶಸ್ತಿಗಳೊಂದಿಗೆ ಇವರನ್ನು ಗೌರವಿಸಿದರು. ಹತ್ತೊಂಬತ್ತನೆಯ ಶತಮಾನದ ಕವಿಗಳಲ್ಲಿ 
ಅಸಾಮಾನ್ಯ ಪ್ರತಿಭಾವಂತರೆಂದು ಗಣಿಸಲ್ಪ ಟ್ಟ ಇವರು ಅನೇಕ ಸಂಸ್ಕೃತನಾಟಕಗಳನ್ನು 
ಭಾಷಾಂತರಿಸಿ ರಂಗಭೂಮಿಯ ಮೇಲೆ ತಂದರು. ಕ್ರಿ.ಶ. ೧೮೮೨ರಲ್ಲಿ ಸ್ಥಾಪಿತವಾದ 
"ಚಾಮರಾಜೇಂದ್ರ ನಾಟಕ ಸಭಾ' ಎಂಬ ಸಂಸ್ಥೆಗೆ ಇವರ ಪ್ರಮುಖ ನಾಟಕಕಾರರಾಗಿದ್ದರು. 
ಕುದುರೆ ಬಂಡಿಯಲ್ಲಿ ವಾಯುವಿಹಾರಕ್ಕೆಂದು ಹೋದಾಗ, ಮಧ್ಯವಯಸ್ಸಿನಲ್ಲಿಯೇ 
ಒಂದು ಸಲ ಅಪಘಾತಕ್ಕೀಡಾಗಿ ಅಪಮೃತ್ಯುವಿಗೆ ವಶವಾದರು. 


ಗ್ರಂಥಗಳು : ಅಭಿಜ್ಞಾನಶಾಕುಂತಲ (ಕಾಳಿದಾಸ ಕವಿಯ ಸಂಸ್ಕೃತ ನಾಟಕದ ಭಾಷಾಂತರ) 
(ಆ. ೧೯೨೨- VN), ಉತ್ತರರಾಮಚರಿತ್ರೆ (೧೯೧೧) ಚಂಡಕೌಶಿಕ, ದಮಯಂತೀ 
ಸ್ವಯಂವರವು, ನೀತಿಸಾರಸಂಗ್ರಹ, ಭರ್ತೃಹರಿ ಸುಭಾಷಿತವು, . ರತ್ನಾವಳೀ, 
ವಿಕ್ರಮೋರ್ವಶೀಯ, ಶೂರಸೇನಚರಿತ್ರೆ (Shakespeare ಕೃತ ೦17610 ನಾಟಕದ 
ಭಾಷಾಂತರ -ಸಿ.ಸುಬ್ಬರಾವ್‌ ಅವರೊಂದಿಗೆ ಆ. ೧೮೯೫), ಸಾವಿತ್ರಿಚರಿತ್ರೆ. 


pa 


ಸಂಸ್ಕೃತ : ಶಿವಾಷ್ಟಕಮ್‌. ಶಿವಭಕ್ತಿ ಸುಧಾತರಂಗಿಣೀ, ತ್ರಿಷಷ್ಠಿಪುರಾತನಸ್ತವಃ, ಅಂಬಾ 
ಷೋಡಶಮೆಂಜರಿ, ಆರ್ಯಾಶತಕಮ್‌, ಶಾರದಾದಂಡಕಮ್‌. ೫ 


ರಾಮಕೃಷ್ಣಯ್ಯಾ, ವೆಂಕಪ್ಪಯ್ಯಾ, ಸಜೀಪ 
ಜ : ೧೮೪೩ ಮ : ೨೯-೭-೧೦೧೫ 
ಬಂಟವಾಳದ ಬಳಿ ಸಜೀಪ ಗ್ರಾಮ. ವೆಂಕಪ್ಪಯ್ಯನವರು ಕನ್ನಡ ಭಾಷಾ 
ಪಂಡಿತರೂ, ಪುರಾಣ-ಪುಣ್ಯಕಥೆಯಲ್ಲಿ ವಿಶೇಷ ಶ್ರದ್ಧೆಯುಳ್ಳವರೂ ಆಗಿದ್ದರು. ಪ್ರಾಚೀನ 
ಕಾವ್ಯಗ್ರಂಥಗಳನ್ನು ಪ್ರತಿಮಾಡುವ ಕಾರ್ಯದಲ್ಲಿ ಇವರು ಅತ್ಯಂತ ಪರಿಶ್ರಮಪಡುತ್ತಿದ್ದರು. 
ಪ್ರಾಥಮಿಕ ಶಿಕ ಣವನ್ನು ಮನೆಯಲ್ಲಿಯೇ ಪೂರೈಸಿ, ರಾಮಕೃಷ್ಣಯ್ಯನವರು ತಮ್ಮ 
I ಲ a ೧ ಲೆ ಲಣ ಕಶಿ ೬ 
* ಶ್ರಿಮದ್ರೇಣುಕ ವಿಜಯಂ ಎಂಬ ಕೃತಿಯು ಅಪೂರ್ಣವಿದ್ದು, ಕೃಷ್ಣರಾಜಾಭ್ಕುದಯ, ಮಾಲತೀಮಾಧವ, 
ಹರ್ಷಚರಿತ್ರೆ ಎಂಬ ಗ್ರಂಥಗಳು ಅನುಪಲಬ್ಬವಾಗಿವೆ. 


ಗ್ರಂಥಕರ್ತರ ಚರಿತ್ರಕೋಶ ೨೫ 


೧೪ನೇ ವಯಸ್ಸಿನಲ್ಲಿ ಮಂಗಳೂರಿಗೆ ಬಂದು ಮಿಶನ್‌ ಸ್ಕೂಲಿನಲ್ಲಿ ಇಂಗ್ಲೀಷ್‌ ಓದಿದರು. 
ಮುಂದೆ ಕೆಲಕಾಲ ಶಿಕ್ಷಣಶಾಖೆಯಲ್ಲಿ 'ಇನ್‌ಸ್ಪೆಕ್ಟಿಂಗ್‌ ಸ್ಕೂಲ್‌ ಮಾಸ್ಟರ್‌' ಆಗಿದ್ದು, 
ಕ್ರಿ. ಶ. ೧೮೭೮ರ ಸುಮಾರಿಗೆ ಮಂಗಳೂರು ಉಮಾಮಹೇಶ್ವರ ಶಾಲೆ (ಇಂದಿನ 
ಗಣಪತಿ ಹೈಸ್ಕೂಲ್‌)ಯ ಮುಖ್ಯಾಧ್ಯಾಪಕರಾದರು. ಎರಡು ವರ್ಷಗಳನಂತರ, ಅಲ್ಲಿಯೇ 
ಸೇಂಟ್‌ ಅಲೋಸಿಯಸ್‌ ಕಾಲೇಜಿನ ಕನ್ನಡ ಪಂಡಿತರಾಗಿ ನಿಯಮಕ ಹೊಂದಿ 
ಕೊನೆಯವರೆಗೂ ಅದೇ ಕೆಲಸದಲ್ಲಿದ್ದರು. ಇದೇ ಸಮಯದಲ್ಲಿ ಫಾದರ್‌ ಮುಲ್ಲರ್‌ 
ಅವರ ಪರಿಚಯದಿಂದ ಹೋಮಿಯೋಪಧಿ ವೈದ್ಯಶಾಸ್ತ್ರದ ಅಭ್ಯಾಸಮಾಡಿ ಜನಪ್ರಿಯ 
ವೈದ್ಯರಾದರು. ದಶಾವತಾರದ ಮೇಳಕಟ್ಟುವುದರಲ್ಲಿ ಇವರು ಜಿಲ್ಲೆಯಲ್ಲಿ 
ಹೆಸರಾದವರಾಗಿದ್ದರು. 


ಆ 


ಗ್ರಂಥಗಳು : ಕನ್ನಡ ವಚನಕೌಮುದಿ (ದ.೧೮೮೫), ಭಾರತಕಥಾಸಾರ, ಪಾಂಡವಾಶ್ವಮೇಧ, 
ಶ್ರೀರಾಮಚರಿತ್ರೆ, ವಿಕ್ಟೋರಿಯಾರಾಣಿ, ಸಂಕ್ಷಿಪ್ತ ರಾಮಾಯಣ. 


ಶಿವರಾವ, ಭಾರದ್ವಾಜ 
ಜ : ೧೮೪೩ ಮ : ೧೯೨೩ 
ಮಂಗಳೂರು. ಹೋಮಿಯೋಪಥಿ ಶಾಸ್ತ್ರಪಾರಂಗತರಾಗಿದ್ದ ಇವರು ವೈದ್ಯಕೀಯ 
ವ್ಯವಸಾಯವನ್ನು ಕೈಕೊಂಡಿದ್ದರು. ಮಂಗಳೂರು ಬಾಸೆಲ್‌ ಮಿಶನ್‌ ಪ್ರೆಸ್ಲಿನಲ್ಲಿ ಅಚ್ಚು 
ತಿದ್ದುವ (೧೦೦! ೧೦೩೮೦£)ಕೆಲಸವನ್ನೂ ಮಾಡುತ್ತಿದ್ದರು.ನಿಘಂಟು ರಚನೆಯಲ್ಲಿ 
ರೆ.ಕಿಟೆಲ್ಲರಿಗೆ ಇವರು ವಿಶೇಷ ನೆರವಾದರು. 


ಗ್ರಂಥಗಳು : ಗೃಹೋಪಯೋಗದ ಹೋಮಿಯೋಪಥಿ (ಢ.೧೯೨೦, ||), ರೋಗಚಿಕಿತ್ಸೆ 
(ಢ), ವ್ಯಾಯಾಮದೀಪಿಕೆ (ಢ.೧೮೯೬). 


ವೆಂಕಟಕೃಷ್ಣಯ್ಯ, ಸುಬ್ಬಯ್ಯ, ಎಂ. 
ಜ : ೧೮೪೪ ಮ : ಲೆ-೧೧-೧೯೩೪ 
"ತಾತಯ್ಯ' ಎಂದು ಮೈಸೂರು ನಾಡಿಗೆ ಆ ಕಾಲದಲ್ಲಿ ಚಿರಪರಿಚಿತರಾಗಿದ್ದ 
ವೆಂಕಟಕೃಷ್ಣಯ್ಯನವರು ಹೆಗ್ಗಡದೇವನಕೋಟೆ ತಾಲೂಕು ಮಗ್ಗೆ ಎಂಬ ಗ್ರಾಮದವರು. 
ಸುಬ್ಬಯ್ಯನವರು ಸಂಸ್ಕೃತ ಹಾಗೂ ಆಂಧ್ರಭಾಪಾಪಂಡಿತರಾಗಿದ್ದರು. ವೆಂಕಟಕ್ಕೃಪ್ಪಯ್ಯನವರು 
ಆ ಪ್ರಭಾವದಲ್ಲಿ ಬೆಳೆದು ಎಂಟನೆಯ ವಯಸ್ಸಿನಲ್ಲಿಯೇ ಅನೇಕ ನೀತಿಪದ್ಯಗಳನ್ನೂ, 
ಪುರಾಣದ ನೀತಿಕಥೆಗಳನ್ನೂ ಸರಾಗವಾಗಿ ಹೇಳಬಲ್ಲವರಾಗಿದ್ದರು. 


ಅದಾಗ ಸ್ಥಾಪಿತವಾದ "ರಾಜಾಸ್‌ ಪ್ರೀ ಸ್ಕೂಲ್‌' ಹಾಗೂ "ವೆಸ್ಲಿಯನ್‌ ಮಿಶನ್‌ 
ಹೈಸ್ಕೂಲ್‌'ನಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ, ಮ್ಯಾಟ್ರಿಕ್ಕುಲೇಷನ್‌ ಪರೀಕ್ಷೆ ಯಲ್ಲಿ 
ತೇರ್ಗಡೆಯಾಗಿ, ವೆಂಕಟಕೃಷ್ಣಯ್ಯನವರು ಅಧ್ಯಾಪನವೃತ್ತಿಯನ್ನು ಸ್ವೀಕರಿಸಿದರು; ಜೊತೆಗೆ 


೨೬ ಗ್ರಂಥಕರ್ತರ ಚರಿತ್ರಕೋಶ 


ಪತ್ರಿಕಾವ್ಯವಸಾಯವನ್ನೂ ಪ್ರಾರಂಭಿಸಿದರು. ಇವರು ಗಂಜಿ ನರಸಿಂಹಯ್ಯನವರ ಸದ್ವಿದ್ಯಾ 
ಪಾಠಶಾಲೆ, ಗುರಿಕಾರ ಮಲ್ಲಪ್ಪನವರ ಹೃಸ್ಕೂಲ್‌ ಹಾಗೂ ಮೈಸೂರು ಮರಿಮಲ್ಲಪ್ಪನವರ 
ಹೈಸ್ಕೂಲಿನಲ್ಲಿ ಸುಮಾರು. ೫೦ ವಷ ರ್ಷ ಮುಖ್ಯಾಧ್ಯಾಪಕರಾಗಿದ್ದರು. 


ಮೈಸೂರು ಜನತೆಯ ರಾಜಕೀಯ ಹಾಗೂ ಸಾಮಾಜಿಕ ಜೀವನವನ್ನು 
ರೂಪಿಸುವದರಲ್ಲಿ ಇವರು ಸಲ್ಲಿಸಿದ ಸೇವೆಯು ಅಮೋಘವಾದುದು. ಮೈಸೂರು 
ಪ್ರಜಾಪ ್ರತಿನಿಧಿಯು ಸ್ಥಾಪಿತವಾದೊಡನೆ ವೆಂಕಟಕೃಷ್ಣಯ್ಯನವರು ಪ್ರತಿನಿಧಿಯಾಗಿ ಅಲ್ಲಿ 
ನಿಯಾಮಕಹೊಂದಿದರು. ಅಲ್ಲದೆ ನ್ಯಾಯವಿಧಾಯಕ ಸಜೆ, ಸಂಪದಭ್ಯು ದಯ ಸಭೆ. 
ಡಿಸ್ಟಿಕ್ಸ್‌ ಬೋರ್ಡ್‌, ಮುನಿಸಿಪಲ್‌ ಕ್‌ನ್ಸಿ ಲ್‌ ಮುಂತಾದ ಸ ಸಂಸ್ಥೆ ಗಳ ಕಾರ್ಯಭಾರದಲ್ಲಿ 
ಸುಮಾರು ಅರ್ಧಶತಮಾನದ ಕಾಲ ಉತ್ಪಾಹದಿಂದ ಭಾಗವಹಿಸಿದರು. ಮೈಸೂರು 
"ಅನಾಥಾಲಯ'ದ ಸಂಸ್ಥಾ ಪಕರಲ್ಲಿ ಇವರೂ ಒಬ್ಬರು. "ವೆಲುನಾಡು ಮಹಾಸಭೆ', 
"ಲಿಟರರಿ ಅಸೋಸಿಯೇಶನ್‌' ಮುಂತಾದ ಸಂಸ್ಥೆ ಗಳಿಗೆ ಕೆಲಕಾಲ ಅಧ್ಯಕ್ಷರಾಗಿದ್ದರು. 
ಕನ್ನಡ ಸಾಹಿತ್ಯ ಸಮ್ಮೇಲನದ ಎಂಟನೆಯ ಅಧಿವೇಶನದ (ದಾವಣಗೆರೆ, ೧೯೨೨) 
ಅಧ್ಯಕ್ಷ ರು. 


"ಹಿತಬೋಧಿನಿ' (ಸೆಪ್ಪ ೦ಬರ್‌ ೧೮೮೩), ಮಾಸಪತ್ರಿಕೆ, "ಉದಂತಚಿಂತಾಮಣಿ' 
(ವಾರಪತ್ರಿಕೆ), "ವೃತ್ತಾಂತಚಿಂತಾಮಣಿ' (ದಿನಪತ್ರಿಕೆ), 'Wealth of Mysore’, 
‘Mysore Patriot, ‘The Civic & Social Journal’, ‘ಸಾಧ್ರಿ', 
"ಸಂಪದಭ್ಕುದಯ', 'Nature Cure',' ಮುಂತಾದ ಅನೇಕ ಪತ್ರಿಕೆಗಳನ್ನು ಪ್ರಾರಂಭಿಸಿ 
ನಡೆಸಿದರು. 
ಗ್ರಂಥಗಳು : ಅರ್ಥಸಾಧನ (ರ), ಆರೋಗ್ಯಸಾಧನಪ್ರಕಾಶಿಕೆ (ಢ), ಚೋರಗ್ರಹಣತಂತ್ರ 
(ಇ), ಟೆಲಿಮಾಕಸ್ಸನ ಸಾಹಸ ಚರಿತ್ರೆ-ಭಾಗ ೧. ಭಾಗ ೨. ದೇಶಾಭಿಮಾನ (ಈ), 
ಪರಂತಪವಿಜಯ (ಧೀ), ಬುಕರ್‌ ಟಿ. ವಾಶಿಂಗ್ಟನ್‌ರ ಚರಿತ್ರೆ, ಹರಿಶ್ಚಂದ್ರ ಚರಿತ್ರೆ 
(ತನಚ) 


ವೆಂಕಟರಾವ್‌, ಗುಳವಾಡಿ 
ಜ: 0೮೪೪ ಮ : ೧೯೧೩ 


ದಕ್ಷಿಣಕನ್ನಡ ಜಿಲ್ಲೆಯ ಕುಂದಾಪುರ. ಇವರು ಪೋಲೀಸ್‌ ಶಾಖೆಯಲ್ಲಿ 
ಇನ್‌ಸ್ಪೆಕ್ಟರ್‌ರಾಗಿದ್ದೆರು. ನಿವೃತ್ತ ರಾದ ಬಳಿಕ "ಮಿತ್ರೋದಯ'. ವೆಂಬ ಪತ್ರಿ ಕೆಯನ್ನು 
ಕೆಲಕಾಲ ನಡೆಸಿದರು. ಅಭಿಜಾತ ಲೇಖಕರಾಗಿದ್ದ ಇವರು ಕನ್ನಡ ಸ್ವತಂತ್ರ ಸಾಮಾಜಕ 
ಕಾದಂಬರಿಯ ಆದ್ಯಪ್ರವರ್ತಕರು ಎಂದು ಹೇಳಲಾಗುತ್ತಿದೆ. 


ಗ್ರಂಥಗಳು : ಇಂದಿರಾಬಾಯಿ* (ಇ), ಭಾಗೀರಥಿ (ಇ), ಲಾಡುಪ್ರಿಯಾಚಾರ್ಯ 
(ಇ ೧೮೯೯), ಸೀಮಂತಿನಿ (ಇ ೧೯೦೭) 


* ಾಚಮನ್‌' ಎಂಬುವರು ಇದನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದ್ದಾರೆ. 


ಗ್ರಂಥಕರ್ತರ ಚರಿತ್ರಕೋಶ ೨೬ 


ಅನಂತಾಚಾರ್ಯ, ರಾಮಸ್ವಾಮಯ್ಯಂಗಾರ್ಯ, ಗೋಮಶಠಂ. 
ಜ: ೧೮೪೫ ಮ: ೧೯೨೩ 
ಮೈಸೂರು ಸಂಸ್ಥಾನದ ಮೇಲುಕೋಟೆ. ಅಲ್ಲಿಯ ಸಂಸ್ಕೃತ ವಿದ್ಯಾಲಯ 
ಸಂಸ್ಥಾಪಕರಾದ ಮಹಾವಿದ್ವಾನ್‌ ಅಕ್ಕಾರಕನ್ನಿ ನರಸಿಂಹಾಚಾರ್ಯರಲ್ಲಿ ವ್ಯಾಸಂಗ. 
ಅನಂತಾಚಾರ್ಯರು ಪುರಾಣಪ್ರವಚನದಲ್ಲಿ ಸುಪ್ರಸಿದ್ಧರಾಗಿದ್ದರು. 


ಗ್ರಂಥಗಳು : ಭಾವೋಪನ್ಯಾಸಮಾಲಾ, ಶ್ರಿ ಶ್ರೀರಾಮಪಟ್ಟಾ ಶಭಿಷೇಕಮ್‌, ಶ್ರಿ ಶ್ರೀರಾಮಾಯಣ 
ಸರ್ವಸ್ವ. 


ದೇವೇಂದ್ರಗೌಡ, ಶಿವನಗೌಡ, ಪಾಟೀಲ 
ಜ : ೧-೨-೧೮೪೫ ಮ : ೨೦-೧೧-೧೯೫೧ 
ರಾಮದುರ್ಗ ತಾಲ್ಲೂಕಿನ ಮೆಣಸಿಗಿ. ಇವರು ಮೆಣಸಿಗಿಯ ಪೋಲೀಸ್‌ 
ಪಾಟೀಲರಾಗಿದ್ದರು. ಜೊತೆಗೆ, ಕೃಷಿಕರ್ಮ, ವೈದ್ಯಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಹಳೆಗನ್ನಡ 
ಸಾಹಿತ್ಯವನ್ನು ಅಭ್ಯಸಿಸಿದ ಇವರು ಉಪಾಧ್ಯಾಯರೂ ಆಗಿ ಕೆಲಸ ಮಾಡಿದರು. ಲಾವಣಿ, 
ತತ್ವಪದ ಹಾಗೂ ಹಿರೇಆಟಗಳನ್ನು ಕಟ್ಟಿ ಆ ಭಾಗದಲ್ಲಿ ವಿಶೇಷ ಪ್ರಚಾರ ಮಾಡಿದರು. 


ಗ್ರಂಥಗಳು : ದೇವಾಂಗಪುರಾಣ (ಅ), ನಾಗಲಿಂಗಪುರಾಣ (ಅ). 


ವೆಂಕಟಾಚಾರ್‌, ಗರುಡಾಚಾರ್‌, ಬಿಂಡಿಗನವಲೆ 
ಜ : ೧೮೪೫ ಮ : ೨೬-೬-೧೯೧೪ 
ಕೋಯಿವತ್ತೂರು ಜಿಲ್ಲೆಯ ಕೊಳ್ಳೆಗಾಲ ಇವರ ಮೂಲಸ್ಥಳ. ಕಾರಣಾಂತರದಿಂದ 
ಇವರ ಹಿರಿಯರು ಮೈಸೂರು ಸಂಸ್ಥಾನದ ಚಿತ್ರದುರ್ಗಕ್ಕೆ ಬಂದರು. ಪ್ರಾರಂಭಿಕ 
ಶಿಕ್ಷಣವನ್ನು ವೆಂಕಟಾಚಾರ್ಯರು ಮನೆಯಲ್ಲಿಯೇ ಮಾಡಿದರು. ಅನಂತರ ತುಮಕೂರು 
ಇಂಗ್ಲಿ ಷ್‌ ಸ್ಕೂಲನ್ನು ಸೇರಿ ೪-೬ ವರ್ಷಗಳಲ್ಲಿ ಜ್ಯೂನಿಯರ್‌ ಮತ್ತು ಸೀನಿಯರ್‌ 
ಪರೀಕ್ಷೆ ಯಲ್ಲಿ ಉತ್ತಿ ರ್ಣರಾದರು. ಚಿಕ್ಕವಯಸ್ಸಿನಲ್ಲಿ ನ ಮೈಸೂರು. ಸರಕಾರದಲ್ಲಿ 
ಕೆಲಸಕ್ಕೆ ಸೇರಿ, ಅನೇಕ ವರ್ಷ ಚಿತ್ರದುರ್ಗದಲ್ಲಿ ಅಕೌಂಟೆಂಟರಾಗಿದ್ದರು. ೧೮೭೪- ಚರ 
ಸುಮಾರಿಗೆ ಶಿವಮೊಗ್ಗ ಜಿಲ್ಲೆಯ ಹೆಡ್‌ಮುನ್ಮಿಯಾಗಿ ಕೆಲಕಾಲ ಅಧಿಕಾರ ನಿರ್ವಹಿಸಿ, 
ಅನಂತರ ಜಿಲ್ಲಾ ಕೋರ್ಟು ಶಿರಸ್ತೆದಾರರೂ, ಪಬ್ಲಿಕ್‌ ಪ್ರಾಸಿಕ್ಕೂಟರರೂ ಆಗಿ 
ಕೆಲಸಮಾಡಿದರು. ಆ ಕಾಲದಲ್ಲಿ ಶಿವಮೊಗ್ಗೆಯ ಶಿರಸೆ ನ ದಾರರಾಗಿದ್ದ 
ಬಿ.ನಾರಾಯಣಯ್ಯಂಗಾರ್ಕರೆಂಬವರ ನೆರವಿನಿಂದ ಸ್ವರ್ಗೀಯ ಈಶ್ವರಚಂದ್ರ ವಿದ್ಯಾಸಾಗರ 
ಸ್ನೇಹವನ್ನು ಸಂಪಾದಿಸಿ ವಂಗಭಾಷಾ ಸಾಹಿತ್ಯವನ್ನು ಅಭ್ಯಸಿಸಿದರು. ಹಾಗೂ ಆರು 
ತಿಂಗಳಲ್ಲಿಯೇ ಈಶ್ವರಚಂದ್ರರು ಬರೆದ "ಭ್ರಾಂತಿವಿಲಾಸ'ವೆಂಬ ಕಾದಂಬರಿಯನ್ನು 
ಭಾಷಾಂತರಿಸಿದರು. ಅಲ್ಲದೆ ಗ್ರಂಥಾವಲೋಕನದಲ್ಲಿ ವಿಶೇಷ ಆಸಕ್ತಿಯುಳ್ಳವರಾದ 


೨೮ ಗ್ರಂಥಕರ್ತರ ಚರಿತ್ರಕೋಶ 


ಇವರು "ವಂಗೀಯ ವಿಶ್ವ ಕೋಶ' ಮುಂತಾದ ಅಪೂರ್ವ ಗ್ರಂಥಗಳನ್ನು ಸಂಗ್ರಹಿಸಿದರು. 


ಸ್ವಾಮಿ ವಿವೇಕಾನಂದರು ದಕ್ಷಿಣ ಹಿಂದೂಸ್ಥಾನದ ಸಂಚಾರದಲ್ಲಿ ದ್ದಾಗ 
ಇ ಗತಿ ಪುದುಚೇರಿಯಲ್ಲಿ ಅವರನ್ನು ಸಂದರ್ಶಿಸಿದರು. ಮದ್ರಾಸ್‌ ನಾಗರಿಕರಿಗೆ 
ವಿವೇಕಾನಂದರ ಪರಿಚಯವನ್ನು ಮಾಡಿಕೊಟ್ಟವರು ಆಚಾರ್ಯರೇ. ವಂಗಭಾಷೆ ಹಾಗೂ 
ಸಾಹಿತ್ಯದ ಮೇಲಿನ ಆಚಾರ್ಯರ ಪ್ರೀತಿಯನ್ನೂ ಪ್ರಭುತ್ವವನ್ನೂ ಕಂಡು ವಿವೇಕಾನಂದರಿಗೆ 
ಆಶ್ಚರ್ಯವೆನಿಸಿತು. 


ಮುಂದೆ ನಂಜನಗೂಡು, ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು ಮುಂತಾದ 
ಸ್ಥಳಗಳಲ್ಲಿ ಅಧಿಕಾರ ನಿರ್ವಹಿಸಿ ಕೊನೆಗೆ ಹಾಸನದಲ್ಲಿದ್ದಾಗ ೧೯೧೨ರಲ್ಲಿ ನಿವೃತ್ತರಾದರು. 


ವೆಂಕ ಟಾಚಾರ್ಯರು ಪ್ರಖ್ಯಾತ ಟೆನ್ನಿಸ್‌ ಆಟಗಾರರಾಗಿದ್ದು ನಗರ ಡಿವಿಜನ್ನಿನ 
"ಚಾಂಪಿಯನ್‌'ರೆನಿಸಿದರು. ನಂಜನಗೂಡಿನಲ್ಲಿದ್ದಾಗ ಶಿ ಶ್ರೀ ಚಾಮರಾಜೇಂದ್ರ ಒಡೆಯರು 
ಆಗಾಗ್ಗೆ ಬಂದು ಇವರೊಡನೆ ಟೆನ್ನಿಸ್‌ ಆಟವಾಡುತ್ತಿದ್ದರು. "ಅವಕಾಶ ತೋಷಿಣಿ' 
(ಬೆಂಗಳೂರು)ಯ ಸಂಪಾದಕರಾಗಿದ್ದರು (೧೯೦೬-೭) 


ಗ್ರಂಥಗಳು : (ಹೆಚ್ಚಾಗಿ ವಂಗಭಾಷೆಯಿಂದ ಪರಿವರ್ತಿತವಾಗಿವೆ.) ಅಡವಿಯ ಹುಡುಗಿ 
(ಇ. ೧೯೧೬), ಅತ್ತಿಗೆ, ಅಮೃತಪುಲಿನ (ಇ. ೧೯೦೭), ಅಹಲ್ಯಾಬಾಯಿ, ಆನಂದಮಠ 
(ಇ. ೧೮೯೯), ಇಂದಿರೆ (ಇ. ೧೮೯೭), ಉನ್ಮಾದಿನಿ (ಇ), ಉಪವಾಸ (ಇ), 
ಕಪಾಲಕುಂಡಲ (ಇ. ೧೮೯೮), ಕಮಲಾಕಾಂತ (ಇ. ೧೯೦೯), ಕರ್ಮಕ್ಕೆ ತಕ್ಕ 
ಫಲ, ಕೃಷ್ಣಾಕಾಂತನ ಉಯಿಲು (ಇ. ೧೯೦೯), ಕಾಗೆ, ಕೋಹಿನೂರು (ಇ. ೧೯೩೦), 
ಗೀತೋಕ್ತ ಧರ್ಮ, ಚಂದ್ರಶೇಖರ, ಚಿತ್ರವಿಚಿತ್ರಾವಳಿ ಭಾಗ ೧, ಭಾಗ ೨, ಚಿರತ್ನ 
ನಾಟಕರತ್ನ, ದಾಡಿಯ ಹೇಳಿಕೆ, ದುರ್ಗೇಶನಂದಿನಿ, ದೇವಿಚ್‌ಧುರಾಣಿ, ದೇಶಾಂತರಗಳಲ್ಲಿ 
ಪ್ರಾಚೀನ ಭಾರತ ಪುರುಷರು, ನವಾಬನಂದಿನಿ, ನೀರದೆ, ನೀಳಾಗೀತ, ನೊಂದ 
ನುಡಿ, ಪರಿಮಳಾ (ಇ, ೧೯ ೦೨), ಪ್ರಾಚೀನ ಮತ್ತು ನವೀನ ಕಾಲದ ಸಿ ್ರ್ರೀಪುರುಷ ರು, 
ಭರತಖಂಡದ ಪೂರ್ವವೃತ್ತ, ಭಾರತಮಹಿಳಾ, ಭ್ರಾಂತಿವಿಲಾಸ, ಮನೋರಮಾ (ಇ, 
೧೯೦೭), ಮೃಣ್ಣ ಯಿ, ಮೃ ಣಾಳಿನಿ, ಮಾಧವೀ ಲತಾ (ಇ. ೧೯೦೧), ಮಾಲತಿ, 
ಯುಗುಳಾಂಗುರೀಯ (ಇ), ರಜನಿ, ರಮಾಬಾಯಿ, ರಾಜಸಿಂಹ, ರಾಧಾರಾಣಿ, 
ರಾಮೇಶ್ವರನ ಅದೃಷ್ಟ, ಲೀಲೆ, ಲೋಕರಹಸ್ಯ ಭಾಗ ೧, ಭಾಗ ೨, ವಂಗವಿಜೇತ 
(ಇ), ವಿಷವೃಕ್ಚ (ಇ. ೧೯೦೦), ವೆನಿಸುನಗರದ ವಣಿಕ, ವೈಜ್ಞಾನಿಕ ಪ್ರಹಸನ, 
ಶಕುಂತಳಾ, ಶಾರದಾಸ್ತೋತ್ರಕದಂಬಕರ, ಶಾರದಾಸ್ತೋತ್ರ ನಿರ್ಮಿತ ಮಂಡಲಂ 
ಶಾಂತಿ-ಭಾಗ-೧, ಭಾಗ ೨, ಸಾಧನೆ, ಸೀತಾರಾಮ (ಇ.೧೯೦೧), ಸೀತಾವನವಾಸ 
(ಇ. ೧೮೮೪), ಸ್ತ್ರೀ ಶಿಕ್ಷೆಯ ರಹಸ್ಯ, ಸುಶಿಕ್ಷಿತ ಸಭ್ಯರಾದ ಹಿಂದುಗಳು, ಕ್ಷತ್ರಿಯ 
ರಮಣಿ. 


ಗ್ರಂಥಕರ್ತರ ಚರಿತ್ರಕೋಶ ೨೯ 


ಸೋಲಮೋನಪ್ಪ, ದೇವಧರ (ರೆವರೆಂಡ್‌) 
ಜ: ಸು : ೧೮೪೫ ಮ: ೧೯೧೦ 
ಧಾರವಾಡ. ೧೮೭೦ರಲ್ಲಿ ಹುಬ್ಬಳ್ಳಿಯಲ್ಲಿ ಕೈಸ್ತ ಮತಾಚಾರ ವಿಷಯದ ಅಭ್ಯಾಸವನ್ನು 
ಪೂರೈಸಿ, ಮುಂದೆ ಮಂಗಳೂರಿನ ವೇದವಿದ್ಯಾಲಯದಲ್ಲಿ ಮೂರುವರ್ಷ (೧೮೭೧-೭೪) 
ಓದಿದರು. ಕೊನೆಯ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಿಂದ ತೇರ್ಗಡೆ ಹೊಂದಿ 
ಧರ್ಮೊೋಪದೇಶಕರಾದರು. ಜು ಬ್ಬಳ್ಳಿ, ಬೆಟಗೇರಿ, ಮುಷ್ಟಿ ಗೇರಿ, ಕಟಕಿನ ಹಳ್ಳಿ, 
ಗುಳೇದಗುಡ್ಡ, ಧಾರವಾಡ ಮುಂತಾದ ಊರುಗಳಲ್ಲಿ ಕೈಸ ಸ್ತ ಮತಪ್ರಸಾರವನ್ನು ಮರು; 


ಗ್ರಂಥ : ವೇದಾಂತವಾದನಿರ್ಣಯ (ಧ) 
ಗ್ಯಾರೆಟ್‌, ಜಾನ್‌ 
ಜ : (9) ಮ : ೧೮೪೬ 
ಕೈಸ್ತಮತ ಪ್ರಸಾರಕರಾಗಿ ಭಾರತಕ್ಕೆ ಬಂದು ಬೆಂಗಳೂರಲ್ಲಿ ನೆಲೆಸಿದರು. 


೧೮೪೨ರಲ್ಲಿ ಒಂದು ಮುದ್ರಣಾಲಯವನ್ನು ಸ್ಥಾಪಿಸಿ ಅಚ್ಚಿನ ವ್ಯವಸಾಯದಲ್ಲಿ ಈ 
ಭಾಗಕ್ಕೆ ಮೊದಲಿಗರಾದರು. 


ಗ್ರಂಥಗಳು : ಚಿಕ್ಕವರಿಗೆ ತಕ್ಕಂಥ ಪಾಠಗಳು (ಧ. ೧೮೫೩, 1V), ಬಾಯಬಲ್‌ 
( ಭಾಷಾಂತರ) (ಧ) 


ಪರಿಷ್ಕೃತ : ಕಥಾಮಂಜರಿ (೧೮೬೬), ಪಂಚತಂತ್ರ (ದುರ್ಗಸಿಂಹಕೃತ) (೧೮೬೫), 
ಭಗವದ್ಗಿ ತಾ (ಚಾರ್ಲ್ಸ್‌ವಿಲ್ಸ ನ್‌ ಅವರ ಇಂಗ್ಲೀಷು ಗ್ರಂಥದ ಕನ್ನ ಡ ಭಾಷಾಂತರ, 
ವಾರನ್‌ ಹೇಸ್ಟಿ 0ಗ್ಸ್‌ರ ಮುನ್ನು ಡಿಯೊಂದಿಗೆ) (೧೮೪೬-೪೮), ಶಬ್ದಮಣಿದರ್ಪಣ 
(ಕೇಶಿರಾಜಕೃತ) (೧೮೬೮) 


ದಕ್ಷಿ ಣಾಮೂರ್ತಿಶಾಸ್ತ್ರೀ, ಯು. 
ಜ: ಸು ೧೮೪೬ ಮ: ಸು. ೧೯೨೦ 


ಬೆಂಗಳೂರು. ಮೈಸೂರು ಗವರ್ನಮೆಂಟ್‌ ಓಠಿಯಂಟಲ್‌ ಗ್ರಂಥಾಲಯದಲ್ಲಿ 
ಕನ್ನಡ ಪಂಡಿತರಾಗಿದ್ದರು. 


ಗ್ರಂಥಗಳು : ಅಲಾದಿಯ ಅದ್ಭುತ ದೀಪಸ್ತಂಭದ ಕಥೆ (The Story of Alladin 
and the Wonderful Lamp ಪುಸ್ತಕದ ಭಾಷಾಂತರ (ಇ. ೧೮೯ 0). 
ರಾಜಶೇಖರವಿಳಾಸಚಂದ್ರಿಕೆ (ಷಡಕ್ಟರಿಕವಿಕೃತ- ಟೀಕೆ, ಭಾವಾರ್ಥಗಳೊಂದಿಗೆ) (ಅ.ಛ. 
೧೮೯೦), ವೈದಿಕಾರ್ಚನಚಂದ್ರಿಕೆ (ಮೂಲ ಸಂಸ್ಕೃತ ಮತ್ತು ಕನ್ನಡ ಟೀಕೆಯೊಂದಿಗೆ) 
(ಧ.೧೮೯೮], ಶಬ್ದ ಭಾಸ ರ (ದ. ೧೮೭೧), ಹರಿಹರತಾರತಮ್ಮ ಶತಕವು ( ಅ). 


2೦ ಗ್ರಂಥಕರ್ತರ ಚರಿತ್ರಕೋಶ 


ಪರಿಷ್ಕೃತ : ಶಂಕರವಿಜಯವು,ವಾಗ್ವೃತಿಯೆಂಬ ಟೀಕೆಯೊಂದಿಗೆ (೧೮೯೮) 


ಕರಿಬಸವಶಾಸ್ತ್ರೀ, ರುದ್ರಪ್ಪ ಪಂಡಿತ, ಆಸ್ಥಾನ ಮಹಾವಿದ್ವಾನ್‌, ಕರ್ನಾಟಕ 
ಭಾಷಾರತ್ನ 
ಜ : ೧೮೪೮ ಮ : ೩೦-೯-೧೯೩೧ 


ಮೈಸೂರು. ಪ್ರಾಥಮಿಕ ಶಿಕ್ಷಣದನಂತರ ಬಸವದೇವರು ಹಾಗೂ ಚಿಟಗಿ 
ಬಸವಲಿಂಗಪ್ಪನವರಲ್ಲಿ ಕೆಲಕಾಲ ಸಂಸ್ಕೃತ, ಕನ್ನಡ ಓದಿದರು. ಬಳಿಕ ಬಾಚಳ್ಳಿ 
ಶ್ರೀಕಂಠಶಾಸ್ತ್ರಿ ಗಳ ಶಿಷ್ಕರಾಗಿ ಸಂಸ್ಕೃತ ನಾಟಕ, ಕಾವ್ಯ ಮುಂತಾದವುಗಳನ್ನು ಅಭ್ಯಸಿಸಿದರು. 
ವೇದಾಂತ, ವೀರಶೈವ ಸಿದ್ಧಾಂತದ ವ್ಯಾಸಂಗವನ್ನು ಸ್ವತಂತ್ರವಾಗಿ ಮಾಡಿದರು. 


ಅಧ್ಯಯನ ಮುಗಿದ ಬಳಿಕ ಆಗತಾನೇ ಮೈಸೂರಿನಲ್ಲಿ ಸ್ಥಾಪಿತವಾಗಿದ್ದ ವೆಸ್ಲಿಯನ್‌ 
ಮಿಶನ್‌ ಹಾಯ್‌ಸ್ಕೂ ಲಿನಲ್ಲಿ ಕನ್ನಡ ಪಂಡಿತರಾಗಿ ಸುಮಾರು ೧೫ ವರ್ಷ ಕೆಲಸಮಾಡಿ 
ಮುಂದೆ ರಾಜಾಸ್ಕೂಲು ಮಹಾರಾಜಾ ಫಾ ಪರಿವರ್ತನವಾದಾಗ (೧೮೭೯) 
ಅಲ್ಲಿ ಕನ್ನಡ ಪಂಡಿತರಾದರು. 


ಶಾಸ್ತ್ರಿಗಳು ಮೈಸೂರು ಭಾಷೋಜ್ಜೀವಿನಿ ಸಂಸ್ಕೃತ ಪಾಠಶಾಲೆಯ 
ಸಂಸ್ಥಾಪಕರಲ್ಲೊ ಬ್ಬರಾಗಿಯೂ, ಅದೇ ಜಿಲ್ಲೆಯ ಮುಡುಕುತೊರೆ ಎಂಬಲ್ಲಿ “ವೀರಶೈವ 
ಮತಸಂವರ್ಧಿನಿ ಸಭೆ'ಯನ್ನು ಸ್ಥಾಪಿಸಿ ಆಮರಣಪರ್ಯಂತ ಅದರ ಅಧ್ಯಕ್ಷ ರಾಗಿಯೂ 
ಸೇವೆ ಸಲ್ಲಿಸಿದರು. ೧೮೮೧ರಲ್ಲಿ ಮೈಸೂರು ಜನಗಣತಿಯ ಕಾಲಕ್ಕೆ ಉದ್ಭವಿಸಿದ 
ವೀರಶೈವ ಮತ ಪ್ರಾತಿನಿಧ್ಯವಿಷಯಕವಾದ. ಆಂದೋಲನದಲ್ಲಿ ಇವರು ಪ್ರಮುಖರಾಗಿದ್ದರು. 
ವೀರಶೈವ ಮತ ಹಾಗೂ ಇ ಪ್ರಚಾರಕ್ಕಾ ಗಿಯೇ "ಶಂಕರವಿಲಾಸ' ಮುದ್ರ ಗಾಲಯನನ್ನು 
ಸ್ಥಾಪಿಸಿ "ವೀರಶೈವ ಮತ ಪ್ರಕಾಶಿಕೆ” ಎಂಬ ಮಾಸ ಪತ್ರಿಕೆಯನ್ನು ನಾಲ್ಕುವಷ 
ಸಂಪಾದಿಸಿದರು. "ಮೈ ಸೂರು ಸ್ಟಾರ್‌' ಪತ್ರಿ ಕೆಯ ಮುಖ್ಯ ಸೂ 
ದ್ವೈ ತಾದ್ವ್ವೈ ತ-ವಿಶಿಷಾ ದ್ದೆ ತ ಸಿದ್ಧಾ ಂತಗಳಲ್ಲಿಯೂ ವ್ಯಾಕರಣ, ತರ್ಕ ಮುಂತಾದ 
ಶಾಸ್ತ್ರ ಗಳಲ್ಲಿಯೂ ಪಾರೆಂಗತರಾಗಿದ್ದ ಇವರು ಮೈಸೂರು "ಆಸ್ಥಾ ನದಿಂದ" ಮಹಾವಿದ್ವಾನ್‌' 
ಗೌರವ ಪಡೆದ ವೀರಶೈವರಲ್ಲಿ ಮೊದಲಿಗರು. ಮಹಾರಾಜರಿಂದ "ಕರ್ನಾಟಕ ಭಾಷಾರತ್ನ' 
ಎಂಬ ಪ್ರಶಸ್ತಿಯನ್ನೂ ವಜ್ರ ಕಂಕಣ-ಶಾಲು ಜೋಡಿಯ ಸನ್ಮಾನವನ್ನೂ ಪಡೆದವರು 
(೧೯೧೮). 


ಗ್ರಂಥಗಳು : ಕನ್ನಡ : ಅನುಭವಸಾರ (ನಿಜಗುಣ ಶಿವಯೋಗಿ ಕೃತ ಗ್ರಂಥಕ್ಕೆ 
ಟೀಕೆ) (ಅ. ೧೯ ೦೪), ಕನ್ನ ಡ ಬಸವೇಶವಿಜಯ (ಶಂಕರಾರಾಧ್ಯಕೃತ ಸಂಸ್ಕೃತ ಗ್ರಂಥದ 
ಭಾಷಾಂತರ) (ಧ), ಜೈಮಿನಿ ಬಾರತ (ಲಕ್ಷ್ಮೀಶಕೃತ ಕಾವ್ಯಕ್ಕೆ ಟೀಕೆ) (ಅ), ನಯಶತಕ 
(ಅ), ಭಕ್ತಾಧಿಕ್ಕರತ್ನಾವಳಿ (ಷಡಕ್ಟರಿಕೃತ ಸಂಸ್ಕೃತ ಕಾವ್ಯಕ್ಕೆ ಟೀಕೆ) (ಅ), ವಿವಾಹ 
ಎಧಿ (ಧ), ಶಿವಪೂಜಾವಿಧಿ (ಧ),. ಸಚಿತ್ರ ಕರ್ನಾಟಕ ಬಾಲಬೋಧೆ, ಸಂಕ್ಷೇಪ 
ಶಿವಪೂಜಾವಿಧಿ (ಧ), ಸ್ಟಾರ್‌ ಕರಸ್ಪಾಂಡನ್ಸ್‌ (ಧ-ಚ). 


ಗ್ರಂಥಕರ್ತರ ಚರಿತ್ರಕೋಶ ೩೧ 


ಸಂಸ್ಕೃತ : ವೀರಶೈವೋತ್ಕರ್ಷ ಸಂಗ್ರಹ, ಗಣಸಹಸ್ರನಾಮಾವಳಿ ಸ್ತೋತ್ರ. 
ಪರಿಷ್ಕೃತ : ಕನ್ನಡ : ಅನುಭವಸೂತ್ರ, ಕನ್ನಡ ಜೈಮಿನಿ ಭಾರತ, ಕನ್ನಡ ಮಹಾಭಾರತ 
(೧೯೨೮), ನಳಚರಿತ್ರೆ, ಪ್ರಹ್ಲಾದ ಚರಿತ್ರೆ, ಮಾಚಿದೇವ ಮನೋವಲಾಸ, 
ರಾಜಶೇಖರವಿಳಾಸ (೧೯೧೩), ವೀರಶೈವ ಪ್ರದೀಪಿಕಾ, ಶಬರಶಂಕರವಿಳಾಸ, ಸಿದ್ದೇಶ್ವರ 
ಪುರಾಣ (೧೮೯ ೫). 

ಸಂಸ್ಕೃತ : ಕ್ರಿಯಾಸಾರ, ತ್ರಿಕಾಂಡ ಅಮರಕೋಶ, ದಶಗ್ರಂಥ, ವೀರಶೈವದೀಕ್ಷಾ ಎಧಿ 
(೧೮೯೭), ಲಿಂಗಧಾರಣಚಂದ್ರಿಕಾ, ಶಿವಭಕ್ತಿಸಾರ, ಶಿವಾದ್ವೈತಮಂಜರಿ, ಸಂಸ್ಕೃತ 
ಬಸವೇಶವಿಜಯ. 


ಖಂಡೋ, ಕೃಷ್ಣ, ಗರ್ದೆ 
ಜ: ೧೮೪೮ ಮ : ೧೯೨೬ 


ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗುರ್ಲಹೊಸೂರು. ಮುಂಬಯಿ 
ಸರಕಾರದ ವಿದ್ಯಾಖಾತೆಯನ್ನು ಸೇರಿ ಅಸಿಸ್ಟಂಟ್‌ ಡೆಪ್ಕೂಟಿ ಎಜ್ಯುಕೇಶನಲ್‌ ಇನ್‌ಸ್ಪೆಕ್ಟರ್‌ 
ಹುದ್ದೆಯವರೆಗೆ ಪ್ರಗತಿ ಹೊಂದಿ ನಿವೃತ್ತರಾದರು. ಅದ್ವೈತವೇದಾಂತದಲ್ಲಿ ಪಾರಂಗತರಾದ 
ಇವರು ಹುಬ್ಬಳ್ಳಿಯ ಸಿದ್ಧಾರೂಢರ ಶಿಷ್ಕರಾಗಿದ್ದರು. 


ಗ್ರಂಥ : ಕನ್ನಡ : ಪಂಚದಶೀ (ವಿದ್ಯಾರಣ್ಯಕೃತ. ಗ್ರಂಥದ ಭಾಷಾಂತರ) (ನ,.೧೮೮೭) 


ಮರಾಠಿ : ಬ್ರಹ್ಮಸಿದ್ಧಾಂತಮಾಲಾ, ಲಘುವಾಸುದೇವಮನನ, ಇಂಗ್ರಜೀತ ಭಾಷಾಂತರ 
ಕರಣ್ಯಾಚೆ ನಿಯಮ, ಗೀತಾಮೃತಶತಪದೀ, ಗೀತಾಪಂಚದಶೀ, ವಿಜನಪುರೀ. 


ಬಾಬುರಾವ್‌, ನರಸಪ್ಪಯ್ಯ, ಬೋಳಾರ 
ಜ : ೧೮೪೮ ಮ ೬ ೨೫-೬-೧೯೧೯ 
ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಾರ. ಮಂಗಳೂರು ಬಾಸೆಲ್‌ ಮಿಶನ್‌ 
ಸ್ಫೂಲಿನಲ್ಲಿಯೂ ಅನಂತರ ಮದ್ರಾಸ್‌ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿಯೂ ಓದಿ ಎಫ್‌.ಎ. 
ಪರೀಕ್ಷೆಯನ್ನು ಮುಗಿಸಿದರು. ಪ್ರಾರಂಭದಲ್ಲಿ ಜಿಲ್ಲಾ ಕಲೆಕ್ಟರ್‌ ಕಚೇರಿಯಲ್ಲಿ ಗುಮಾಸ್ತರಾಗಿ 
ಸೇರಿ ಬರಬರುತ್ತ ಹೆಡ್‌ಕ್ಲಾರ್ಕ್‌, ಡೆಪ್ಕಟಿ ತಹಶೀಲ್ದಾರ, ಕೊನೆಗೆ ತಹಶೀಲ್ದಾ ರಾಗಿ, 
ಕಾರ್ಕಳ, ಹೊಸದುರ್ಗ, ಕುಂದಾಪುರ, ಉಡುಪಿ, ಪುತ್ತೂರು, ಮಂಗಳೂರುಗಳಲ್ಲೆಲ್ಲ 
ಕೆಲಸ ಮಾಡಿ ನಿವೃತ್ತರಾದ ಬಳಿಕ ಮಂಗಳೂರಿನ ಎರಡನೇ ವರ್ಗದ ಬೆಂಚ್‌ ಮೆಜಿಸ್ತ ೀಟ್‌ 
ಕೋರ್ಟಿನ ಅಧ್ಯಕ್ಷರಾಗಿಯೂ, ಮುನಿಸಿಪಲ್‌ ಕೌನಿಲರರಾಗಿಯೂ ಸಾ ಎಸ 


೩೨ ಗ್ರಂಥಕರ್ತರ ಚರಿತ್ರಕೋಶ 


ಸೇವೆಮಾಡಿದರು. ಕೆನರಾ ಪಬ್ಲಿಕ್‌ ಕನ್ವೆಯನ್ಸ್‌ ಕಂಪನಿಯೆಂಬ ಸುಪ್ರಸಿದ್ಧ ಮೋಟಾರ್‌ 
ಕಂಪನಿಯ ಡೈರೆಕ್ಟರರಲ್ಲೊಬ್ಬರು. ಬೆನಗಲ್ಲ ರಾಮರಾಯರ ಸಂಪಾದಕತ್ವದಲ್ಲಿ 
ಮಂಗಳೂರಿನಲ್ಲಿ ಹೊರಟಿದ್ದ "ಸುವಾಸಿನಿ' (೧-೭-೧೯೦೦) ಎಂಬ ಪ್ರೌಢ ಮಾಸಪತ್ರಿಕೆಯ 
ಮುಖ್ಯ ಬರಹಗಾರರಲ್ಲೊಬ್ಬರು. ಇವರು ಬರೆದ "ವಾಗ್ದೇವಿ' ಎಂಬ ಸಾಮಾಜಿಕ 
ಕಾದಂಬರಿಯು ಸಮಕಾಲೀನ ಜೀವನದ ಒಂದು ಪ್ರಭಾವೀ ಚಿತ್ರಣವೆಂದು ಗಣಿಸಲ್ಪಟ್ಟಿದೆ. 


ಗ್ರಂಥಗಳು : ಭಕ್ತಿಮಹಿಮೆ (ಅ.೧೯೧೯), ವಾಗ್ದೇವಿ (ಇ.೧೯೦೫), ಶಿವಲೀಲಾಮೃತ 
(ಧ.೧೯೧೦). 


ಧೋಂಡೋ, ನರಸಿಂಹ, ಮುಳಬಾಗಲ | 
ಜ: ೧೮೪೮ ಮ: ೨೮-೯-೧೮೯೮ 
ಕೋಲಾರ ಜಿಲ್ಲೆಯ ಮುಳಬಾಗಲ ಇವರ ಮೂಲಸ್ಥಳ. ಸಂಸ್ಕೃತ-ಕನ್ನಡದಲ್ಲಿ 
ವಿಶೇಷ ಪಾಂಡಿತ್ಯ ಸಂಪಾದಿಸಿದ ಇವರು ಕಳೆದ ಶತಮಾನದ ಪ್ರತಿಭಾಶಾಲಿಯಾದ 
ಭಾಷಾಸೇವಕರಲ್ಲಿ ಪ್ರಮುಖರಾಗಿದ್ದರು. ಮುಂಬೈ ಸರಕಾರದ ಶಿಕ್ಷ ಣಶಾಖೆಯನ್ನು 
ಪ್ರವೇಶಿಸಿ ಉತ್ತರ ಕರ್ನಾಟಕದ ಹಲವಾರು ಸ್ಥಳಗಳಲ್ಲಿ ಕೆಲಸಮಾಡಿ, ೧೮೮೨ರಲ್ಲಿ 
ಧಾರವಾಡ ಶಿಕ್ಷಣಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದರು. ಕರ್ನಾಟಕ ವಿದ್ಯಾವರ್ಧಕ 
ಸಂಘದ ಸಂಸ್ಥಾಪಕರಲ್ಲೊಬ್ಬರು. 
ಗ್ರಂಥಗಳು : ಉತ್ತರರಾಮಚರಿತ್ರನಾಟಕವು, ಕನ್ನಡ ಕೈಪಿಢಿ (೨ ಭಾಗಗಳು) (ದ. 
೧೮೯೦), ಛಂದಸ್ಸಾರ (ದ. ೧೮೯೨), ನುಡಿಗಟ್ಟು ಎಂಬ ಹೊಸಕನ್ನಡ ಸಂಕ್ಷಿಪ್ತ 
ವ್ಯಾಕರಣ (ದ. ೧೮೯೨), ಮೃಚ್ಛಕಟಿಕ (ಶೂದ್ರಕ ಕವಿಯ ಸಂಸ್ಕೃತ ನಾಟಕದ 
ಭಾಷಾಂತರ) (ಆ. ೧೮೯ 0), ಮಾಳವಿಕಾಗ್ನಿಮಿತ್ರ (ಕಾಳಿದಾಸಕೃತ ಸಂಸ್ಕೃತನಾಟಕದ 
ಭಾಷಾಂತರ) (ಆ. ೧೮೯೭), ಹಿತೋಪದೇಶ (ಅ). 


ಶಾಮರಾಯ, ವೆಂಕಟಾದ್ರಿ 
ಜ : ೧೮೪೮ ಮ : ೧೯೧೭ 
ಮಡಿಕೇರಿ. ಕೊಡಗು. ಅರಣ್ಯಶಾಖೆಯಲ್ಲಿ ಕೆಲಸಮಾಡಿ ಮುಖ್ಯ ಗುಮಾಸ್ತರಾಗಿ 
ನಿವೃತ್ತರಾಗಿದ್ದರು. ಸಂಗೀತವಿದ್ವಾಂಸರೂ ನಾಟ್ಯಕಲಾವಿದರೂ ಆಗಿದ್ದರು. ವೆಂಕಟಾದ್ರೀಶ, 
ವೆಂಕಟಗಿರಿಪತಿ, ವೆಂಕಟಗಿರಿನಿಲಯ ಎಂಬ ಅಂಕಿತದಿಂದ ಹಲವಾರು ದೇವರನಾಮಗಳನ್ನು 


ರಚಿಸಿರುವರು. 


ಗ್ರಂಥ : ಮಂಗಳಗೌರೀವ್ರತ (ಅ) 


ಗ್ರಂಥಕರ್ತರ ಚರಿತ್ರಕೋಶ ೩೩ 


ಅಪ್ರಕಟಿತ : ಕಮಲಾವತಿ ಪರಿಣಯ (Shakespeare ಕೃತ As You Like 
ನಾಟಕದ ಭಾಷಾಂತರ), ಚಂದ್ರಹಾಸ ನಾಟಕ, ಮದನಮೋಹನ ನಾಟಕ, ರತ್ನಾವಳಿ, 
ವಿಷಯಾ- ಚಂಪಕಮಾಲಿನೀಪರಿಣಯ. 


ರಾಯಿಸ್‌, ಎಡ್ವರ್ಡ್‌, ಪೀಟರ್‌ 
ಜ: ೨೬-೪-೧೮೪೯ ಮ : ೧೯೩೬ 
ಇಂಗ್ಲೆಂಡ್‌ನಲ್ಲಿಯ ಹ್ಯಾರೋ ಎಂಬ ಪಟ್ಟಣ. ಇವರ ತಂದೆ ಬೆಂಜಮಿನ್‌ 
ಹಾಲ್ಫ್‌ರು ಬೆಂಗಳೂರಿನ ಜ್‌ ಮಿಶನರಿ ಸೊಸೈ ಟಿಯಲ್ಲಿ ಕೈಸ್ತಮತಪ್ರ ಸಾರಕರಾಗಿದ್ದರು. 
ಇ.ಪಿ. ರೈಸರು ಬೈಬಲ್ಲಿನ ಭಾಷಾಂತರಕಾರ್ಯದಲ್ಲಿ. ತಂದೆಗೆ ತುಂಬ ನೆರವಾದರು. 
ಇವರು ೧೮೭೩ರಿಂದ ೧೮೯೫ರವರೆಗೆ ಬೆಂಗಳೂರು ಹಾಗೂ ಚಿಕ್ಕಬಳ್ಳಾಪುರ ಸುತ್ತ ಲಿನ 
ಪ್ರದೇಶದಲ್ಲಿ ಧರ್ಮಪ್ರಚಾರಕಾರ್ಯವನ್ನು ಮಾಡಿದರು. ಬೆಂಗಳೂರು ಲಂಡನ್‌ 
ಮಿಶನ್‌ ಹೈಸ್ಕೂಲಿಗೆ ಹಲವಾರು ವರ್ಷ ಮುಖ್ಯಾಧ್ಯಾಪಕರಾಗಿದ್ದು , ೧೯೧೫ರಲ್ಲಿ ನಿವೃತ್ತ ರಾಗಿ 
ಸ್ವದೇಶಕ್ಕೆ ತೆರಳಿದರು. 


ಗ್ರಂಥಗಳು : ಮೋಸೆಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡವು (ಧ.೧೯೦೮), ಮೋಸೆಯ 
ಧರ್ಮಶಾಸ್ತ್ರ ದಲ್ಲಿ ಯಾತ್ರಾಕಾಂಡವು ಎಂಬ ದ್ವಿತೀಯ ಭಾಗವು (ಧ.೧೯೦೯). 


ಇಂಗ್ಲೀಷ್‌ : History of Kannada Literature (೧೯೧೫) 


ಅಣ್ಣಾ ಜಿರಾವ್‌, ಆರ್‌.ಮಲ್ಲೆ ಶ್ವರ 
ಜ: ಸು.೧೮೫೦ 


ಬೆಂಗಳೂರು. ಬೆಂಗಳೂರು ಕಂಟೊ ್ರೀಲರ್‌ ಕಚೇರಿಯಲ್ಲಿ ಸೂಪರಿಂಟೆಂಡೆಂಟರೆಂದು 
ನಿವೃ ತ್ರ ರಾಗಿದ್ದ ರು. p 


ಗ್ರಂಥಗಳು : ಅಣುಮಧ್ವವಿಜ್ನ (ಧ್ರ, ಆಲಿವರ್‌ ಟ್ವಿಸ್ಟ್‌ (ಇ), ಕುಸುಮಾಕರ 
(Shakespeare ಕೃತ | ‘Gentlemen of Verona. ಪುಸ್ತಕದ ಭಾಷಾಂತರ) 
(೧೯೦೫), ಗೌರಿ, ಚಂದ್‌ಹಾಸೋಪಾಖ್ಯಾನ, ಜಯಮುನಿಚರಿತಂ,ಪರಿಕಲಾಭ್ಯುದಯ 
(ಇ), ಮನೋರಮಾ ( ಇ), ಮನೋರಂಜನಿ (ಇ), ಮಹೀಮಂಡನ ( ಇ), ಮರು 
ಮುತ್ತುಗಳು (ಅ), ಶರಣಾಗತ (ಇ), ಸಂಯುಕ್ತ ಸಂಸ್ಥಾನಗಳ ಮೊದಲನೇ ಪ್ರೆಸಿಡೆಂಟ್‌ 
ಆಗಿದ್ದ ಜಾರ್ಜ್‌ ವಾಶಿಂಗ್ಬನ್ನನ ಜೀವನಚರಿತ್ರೆ. 


ಆನಂದರಾವ್‌, ಬತ್ರಬೆಟ್ಟು 


ಜ : ೧೮೫೦ ಮ : ೧೯೧೧ 


ಉತ್ತರಕನ್ನಡ ಜಿಲ್ಲೆಯ ಬ್ರಹ್ಮಾವರ, ಇವರು "ಸಹಜಾನಂದ ಮಹಾರಾಜ' 
ಎಂಬ ಹೆಸರಿನಿಂದ ಪ್ರಸಿದ್ಧ ಯೋಗಿಗಳಾಗಿ ಹೋದರು. 


೩೪ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥ : ಸುಬೋಧ ಖಣಿ (ಕನ್ನಡ, ಕೊಂಕಣಿ ಹಾಗೂ ಮರಾಠಿ ಕೀರ್ತನಸಂಗ್ರಹ). 


ಕಾಶೀನಾಥ, ಬಾಪೂಜಿ, ಪಾಠಕ, ಬಿ.ಎ. 
ಜ:ಸುು೧೮೫೦ ಮ : ೧೯೩೩ 
ಬೆಳಗಾವಿ. ೧೮೭೭ರಲ್ಲಿ ಬಿ.ಎ. ಪದವೀಧರರಾಗಿ ಬೆಳಗಾವಿಯ ಸರದಾರ 
ಹಾಯಸ್ಕೂಲಿನಲ್ಲಿ ಅಧ್ಯಾಪಕರಾದರು. ಏಳು ವರ್ಷಗಳನಂತರ ಆ ಕೆಲಸವನ್ನು ಬಿಟ್ಟು ಕೊಟ್ಟು 
ಮಿರಜ ಸಂಸ್ಥಾನದ ಅಧಿಪತಿಗೆ ರಾಜಗುರುವಾದರು. ಸ್ವಲ್ಪ ಕಾಲ ಮಾತ್ರ. ಮುಂದೆ 
ಮೈಸೂರು ಸರಕಾರದ ಪುರಾಣ-ವಸ್ತುಸಂಶೋಧನಾ ಇಲಾಖೆಯಲ್ಲಿ ಕೆಲಕಾಲ ಇದ್ದು, 
ಕೊನೆಗೆ ಪುಣೆಯ ಡೆಕ್ಕನ್‌ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾದರು. ೧೯೦೮ರ 
ವರೆಗೂ ಅದೇ ಅಧಿಕಾರದಲ್ಲಿದ್ದು ನಿವೃತ್ತರಾದರು. 


ಇಂಡಿಯನ್‌ ಎಂಟಿಕ್ವೆ ರಿಯಲ್ಲಿಯ ಡಾ. ಫ್ಲೀಟ್‌ ಅವರ ಶಿಲಾಲಿಪಿವಿಷಯಕ 
ಲೇಖನಗಳಿಂದ ಪ್ರೇರಿತರಾಗಿ ಸಂಶೋಧನಾಕ್ಟೇತ್ರದ ಕಡೆಗೆ ಒಲಿದು ಗಾಢವಾದ 
ವ್ಯಾಸಂಗದಿಂದ ಅದರಲ್ಲಿ ಸ್ನೃಹಣೀಯ ಯಶಸ್ಸು ಸಂಪಾದಿಸಿದರು. ಲಂಡನದಲ್ಲಿ 
ಸೇರಿದ Intemational Conference of Orientialists ದ ೯ನೆಯ ಅಧಿವೇಶನಕ್ಕೆ 
Position of Kumanila In Digambar Jain Literature ಎಂಬ ಪ್ರಬಂಧವನ್ನು 
ಕಳಿಸಿದ್ದರು. ಕ್ರಿ.ಪೂ. ೩೧೫-೨೦ರ ಗುಪ್ತಕಾಲದ ಸಂಶೋಧನಾ ಕಾರ್ಯದಲ್ಲಿ ಡಾ.ಫ್ಲೀಟರಿಗೆ 
ಸಾಮಗ್ರಿಯನ್ನೊ ದಗಿಸಿ ನೆರವಾದರು. ಸುಮಾರು ೨೦ ಶಿಲಾಲೇಖಗಳನ್ನು ಸಂಶೋಧಿಸಿಯೂ 
೫೦ಕ್ಕೆ ಮಿಕ್ಕಿ ಸಂಶೋಧನಪರ ಲೇಖನಗಳನ್ನು ಬರೆದೂ ಸುಪ್ರಸಿದ್ಧರಾಗಿದ್ದು ರೆ. ಮುಂಬಯಿ 
ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಭಗವಾನಲಾಲ ಇಂದ್ರಜೀ ಲೆಕ್ಕ ರದಾಗಿ ॥nscniptions 
in the Kanarese Districts of the Bombay Presidency ow 
ವಿಷಯದ ಮೇಲೆ ಭಾಷಣ ಮಾಡಿದರು. ಪುಣೆಯ ಭಾಂಡಾರಕರ ರಿಸರ್ಚ್‌ 
ಇನ್ಸ್ಟಿಟ್ಯೂಟದವರು ೧೯೩೧ರಲ್ಲಿ, ಇವರ ೮೧ನೆಯ ಹುಟ್ಟುಹಬ್ಬದ ನಿಮಿತ್ತ ಅಭಿನಂದನಪರ 
ಗ್ರಂಥವನ್ನು ಅರ್ಪಿಸಿದರು. ಪಾಠಕರ ಅನೇಕ ಸಂಶೋಧನಾತ್ಮಕ ಲೇಖನಗಳು ಆ 
ಸಂಪುಟದಲ್ಲಿ ಪ್ರಕಟವಾಗಿವೆ. 


ಗ್ರಂಥಗಳು : ಪರಿಷ್ಕೃತ ಸ ಕನ್ನಡ : ಕವಿರಾಜಮಾರ್ಗಂ (ನೃಪತುಂಗ ಕವಿ ಕೃತ) 
(ಅ ೧೮೯ ೮) 
ಸಂಸ್ಕೃತ : ಮೇಘದೂತ. 
ಕೃಷ್ಣರಾಯ, ಗೋವಿಂದರಾಯ, ಹಾಗಲವಾಡಿ 
ಜ: ೧೮೫೦ ಮ: ೧೯೧೦ 
ಕೋಲಾರ ಜಿಲ್ಲೆಯ ಶಿಡ್ಲಘಟ್ಟದವರು. ಆದರೆ ಹಾಗಲವಾಡಿಯ ಪಾಳೆಯಗಾರ 


ಗ್ರಂಥಕರ್ತರ ಚರಿತ್ರಕೋಶ ೩೫ 


ವಂಶದ ನಾರಾಯಣರಾಯರಿಗೆ ದತ್ತಕಹೋಗಿ ಹಾಗಲವಾಡಿ ಕೃಷ್ಣರಾಯರಾದರು. 
ಸರಕಾರಿ ನೌಕರಿಯಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಬೇಲೂರು ಮೊದಲಾದ ಕಡೆಗೆ 
ಕೆಲಸಮಾಡಿ ಕೊನೆಗೆ ವಿರಕ್ತರಾಗಿ ಬೀರೂರು ಮಾರುತಿ ದೇವಾಲಯದಲ್ಲಿ ನೆಲೆಸಿ 
ಹರಿನಾಮಸ್ಥರಣೆಯಲ್ಲಿ ನಿರತರಾದರು. "“ವೇಣುಗೋಪಾಲ' ಎಂಬ ಅಂಕಿತದಿಂದ ಸುಮಾರು 
೨೦೦ ಕೀರ್ತನೆಗಳನ್ನು ರಚಿಸಿರುವರು. pi 


ಕೃಷ್ಣ ರಾವ್‌ ಲಿ. ಬಾದಾಮಿ 
ಜ: ೧೮೫೦ ಮ : ೧೧-೭-೧೯೩೬ 
ಮೂಲತಃ ವಿಜಾಪುರ ಜಿಲ್ಲೆ. ಮೈಸೂರು ಸಂಸ್ಥಾನದಲ್ಲಿ ಅಸಿಸ್ಟೆ ೦ಟ್‌ ಕಮಿಷನರ್‌ 
ಅಧಿಕಾರದಲ್ಲಿದ್ದರು. "ಬಾಲಮಿತ್ರ' ಎಂಬ ಹೆಸರಿನಿಂದ ಕನ್ನಡ ಓದುಗರಿಗೆ 
ಪರಿಚಿತರಾಗಿದ್ದರು. 


ಗ್ರಂಥಗಳು : ಬಾಲಭಾರತ, ಬಾಲರಾಮಾಯಣ. 


ನಾರಾಯಣಶಾಸ್ತ್ರೀ, ದೊಡ್ಡ ಬೆಲೆ, ಪಂಡಿತ 
ಜ : ಸು. ೧೮೫೦ 
ಶೀಗೇಬೇಲಿ, ಬೆಂಗಳೂರು. ವೇದಶಾಸ್ತ್ರಪಾರಂಗತರಾದ ಇವರು ಕಳೆದ ಶತಮಾನದ 
ಉತ್ತ ರಾರ್ಧದಲ್ಲಿ ಅನೇಕ ಸಂಸ್ಕೃತಕಾವ್ಯಗಳನ್ನು ಕನ್ನ ಡಿಸಿಯೂ, ವೇದಾಂತವಿಷಯಕ 
ಗ್ರಂಥಗಳನ್ನು ರಚಿಸಿಯೂ ಭಾಷಾಸೇವೆ ಮಾಡಿರುವರು. ೧೯೧೦ರಲ್ಲಿ ಇವರು ಶೃಂಗೇರಿಯ 
"ಶಾರದಾ' ಪತ್ರಿಕೆಯ ಸಂಪಾದಕರಾಗಿದ್ದರು. 


ಗ್ರಂಥಗಳು : ಯಗ್ವೇದ ಸಂಜ್ಞಾರ್ಥವಿಚಾರ (ಧ.೧೯೧೨), ಕುಮಾರಸಂಭವ (ಕಾಳಿದಾಸ 
ಕವಿ ವಿರಚಿತ ಸಂಸ್ಕೃತಕಾವ್ಯದ ಭಾಷಾಂತರ), ಚಮತ್ಕಾರ ಚಿಂತಾಮಣಿ, ದೇವರ 
ಸೇವೆ, ನಿಜದೀಪಿಕಾ ಶಿರೋರತ್ನ (ರತ್ನಪ್ರಭಾ ಎಂಬ ಟೇಕೆಯೊಂದಿಗೆ, ಸೇಲಂ ಕೃಷ್ಣರಾಜರ 
ಗ್ರಂಥದ ಭಾಷಾಂತರ) (೧೮೯೩), ಮುಕುಂದಮಾಲಾ, ಯಕ್ಷಪ್ರಶ್ನೆ, ರಘುವಂಶ 
(ಕಾಳಿದಾಸಕವಿ ವಿರಚಿತ ಸಂಸ್ಕೃತಕಾವ್ಯದ ಭಾಷಾಂತರ), ರಾಘವೇಂದ್ರ ಸ್ತೋತ್ರ, 
ರಾಮಾಯಣ ಸುಂದರಕಾಂಡ, ವಿವೇಕಚೂಡಾಮಣಿ, ಶಂಕರಾಚಾರ್ಯ ಅವರ ಚರಿತ್ರೆ 
(ಧ-ಚ) ಶಿವಾಪರಾಧಸ್ತೋತ್ರ, ಶ್ರೀಕೃಷ್ಣ ಬೋಧಾಮೃತವೆಂಬ ಹನ್ನೆರಡು ರಾಜಪುತ್ರರುಗಳ 
ಕಥೆ (ಶೇಷುಚಲ ನಾಯಡು ಕೃತ ತೆಲುಗು ಪುಸ್ತಕದ ಭಾಷಾಂತರ) (ಇ.೧೮೯೮), 
ಶ್ರೀಮದದ್ವೈತಸಿದ್ದಾಂತಸಾಗರಮಾದ ಶ್ರೀವಾಸುದೇವಮನನ (ವಾಸುದೇವಯತಿಕೃತ 
ಸಂಸ್ಕೃತಗ್ರಂಥದ ಭಾಷಾಂತರ (ಧ.೧೮೯೭), ಶ್ರಿಮದ್ವೆಂಕಟಪುರ ವೈಷ್ಣವಾದಿ 
ನಾನಾಮತೋತ್ತ ತ್ತಿ ಸಿದ್ಧಾಂತಸುಧಾರಸ (೧೮೯೪), ಶ್ರೀಹರಿಸ್ತುತಿ ಸಟೀಕಾ 


೩೬ ಗ್ರಂಥಕರ್ತರ ಚರಿತ್ರಕೋಶ 


ಪರಮಾನುಭವಬೋಧೆ (ನಿಜಗುಣಶಿವಯೋಗಿಕೃತ) (ಪ.೧೮೯೨), ಸಂಧ್ಯಾವಂದನೆಯ 
ಅರ್ಥವಿಚಾರ (ಧ), ಸ್ವಪ್ಪಮಂಜರಿ (೧೮೯೬), ಸುಭಾಷಿತ ಗ್ರಂಥ. 


ಪರಿಷ್ಕೃತ : ಕಠೋಪನಿಷತ್‌, ಜೈಮಿನಿ ಭಾರತ, ಶ್ರೀಮದ್ದಶೋಪನಿಷದ; ಶುಕ್ರನೀತಿ. 


ಪದ್ಮರಾಜ, ಪಂಡಿತ ಬ್ರಹ್ಮಸೂರಿ 
ಜ : ಸು.೧೮೫೦ 
ಬೆಂಗಳೂರು. ಜೈನಸಿದ್ದಾ ೦ತವಿಶಾರದರೂ ಸಂಸ್ಕೃತವಿದ್ವಾಂಸರೂ ಆಗಿದ್ದ ಇವರು 
ವಿವಿಧ ಬಗೆಯ ಬರೆವಣಿಗೆಯಿಂದ ಕಳೆದ ಶತಮಾನದ ಕನ್ನ ಡಸಾಹಿತ್ಯವನ್ನು ಕಳೆಗೊಳಿಸಿದ್ದಾರೆ. 
ಇವರ ಜೀವನಪರಿಚಯ ಇನ್ನೂ ಆಗಬೇಕಾಗಿದೆ. 


ಗ್ರಂಥಗಳು : ಅಕಲಂಕಾಷ್ಟಕ (ಸಟೀಕ), (ಧ.೧೮೯೩), ಕಾರ್ಕಳಚರಿತ್ರೆ (ಧ.೧೮೯೨), 
ಗೋಲಕ್ಷಣ (೧೯೦೫), ಚತುದರ್ಶ ನೋಂಪಿ ಕಥೆ (ಧ.೧೮೯೩), ಜಿನಮುನಿತನಯ 
(ಧ.೧೮೯೨), ಪಾರ್ಶ್ವನಾಥಸ್ವಾಮಿ ಚರಿತ್ರೆ ಪುರಾಣ (ಗುಣಭದ್ರಾಚಾರ್ಯಕೃತ 
ಸಂಸ್ಕೃತಗ್ರಂಥದ ಕನ್ನಡಭಾಷಾಂತರ), (ಧ.೧೮೯೩), ಬಾಗಿಲು ತಡೆಯುವ ಮತ್ತು 
ಚಂಡಾಡುವ ಹಾಡು (ಅ.೧೮೯೭), ಬುಧಜನಮನೋರಂಜಿನಿ (೧೮೯೦), ಭವ್ಯಾಮೃತ 
(೧೮೯೨), ಮಹಿಸೂರು ಶಾಂತೀಶ್ವರಪ್ರತಿಷ್ಠಾ (೧೮೯೭), ಮಹಾಪುರಾಣಂ ಭಾಗ 
೧, ಭಾಗ ೨ (ಜಿನಸೇನಮಹಾಮುನಿಕೃತ ಸಂಸ್ಕೃತಗ್ರಂಥದ ಕನ್ನಡಭಾಷಾಂತರ) (ಧ೧೮೯೬, 
೧೮೯೭), ವಚನಮೇಘಮಾಲಾ (೧೮೯೪), ವ್ರತಲಕ್ಷಣ (ಧ.೧೮೯೩), 
ಶ್ರೀಮನ್ಮಹಾರಾಜಾಧಿರಾಜ ಶ್ರೀ ಕೃಷ್ಣರಾಜ ವಡೆಯರವರ ಪಟ್ಟಾಭಿಷೇಕ ಚರಿತ್ರೆ 
(೧೯೦೨), ಶ್ರೀಮನ್ನಹಾರಾಜಾಧಿರಾಜ ಶ್ರೀಕೃಷ್ಣರಾಜ ವಡೆಯರವರ ಮತ್ತು ಸೌಭಾಗ್ಯವತಿ 
ಪ್ರತಾಪಕುಮಾರಿಬಾಯಿ ಮಹಾದೇವಿಯವರ ಪರಿಣಯವು (೧೯೦೦), ಸಜ್ಜನಚಿತ್ತವಲ್ಲಭ 
(ಮಲ್ಲಿ ಷೇಣ ವಿರಚಿತ ಸಂಸ್ಕೃತಗ್ರಂಥದ ಕನ್ನಡ ಭಾಷಾಂತರ) (ಧ.೧೮೯೧), ಸಟೀಕಾ 
ಸ್ಮೃತಿಸಂಗೃಹ (೧೮೮೮), ಸಟೀಕಾ ಸಾಮಾಯಿಕಾ (೧೯೦೪), ಸಮ್ಯಗ್ದರ್ಶನಾಷ್ಟಾಂಗ 
ಪಂಚಾಣುವ್ರತ ಕಥೆಗಳು  (ಧ.೧೮೯೩), ಸಂಸ್ಕೃತ ಜಿನೇಂದ್ರಮಾಲಾ 
(ಉಪೇಂದ್ರಾಚಾರ್ಯಕೃತ ಸಂಸ್ಕೃತಗ್ರಂಥದ ಕನ್ನಡ ಭಾಷಾಂತರ) (೧೮೮೯), 
ಸುಜ್ಞಾನಚಂದ್ರಿಕಾ (೧೯೦೫), ಸೂಕ್ತಿಮುಕ್ತಾವಲಿ (೧೮೯೨). 

ಪರಿಷ್ಕೃತ : ಉದಯರಾಗ, ಕನ್ನಡ ಗಾದೆಗಳ ಮೊದಲನೇ ಪುಸ್ತಕವು. 
ರಾಮಚಂದ್ರ, ವೆಂಕಟೇಶ, ಹೊದಲೂರ 


ಜ : ಸು.೧೮೫೦ ಮ: ಸು ೧೯೩೫ 


ಬೆಳಗಾವಿ. ಮ್ಯಾಟ್ರಿಕ್‌ ಪಾಸಾದನಂತರ ಪೋಲೀಸ್‌ ಇಲಾಖೆಯಲ್ಲಿ 
ಗುಮಾಸ್ತರಾದರು. ಕನ್ನಡ-ಮರಾಠಿ ಎರಡೂ ಭಾಷೆಗಳನ್ನು ಬಲ್ಲವರಾದುದರಿಂದ 


"ಗ್ರಂಥಕರ್ತರ ಚರಿತ್ರಕೋಶ ೩೭ 


ಇವರು ಮುಂದೆ ಮುಂಬೈ ಸರಕಾರದ ಶಿಕ್ಷ ಣಶಾಖೆಯನ್ನು ಸೇರಿ, ಕೊನೆಗೆ "ಡೈರೆಕ್ಟರ್‌ 
ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಷನ್‌' ಕಚೇರಿಯಲ್ಲಿ ಅಕೌಂಟೆಂಟರಾಗಿದ್ದು ೧೯೦೬-೭ರ ಸುಮಾರಿಗೆ 
ಸೇವಾನಿವೃತ್ತರಾದರು. ವಿಜಾಪುರದ ಬೆಳ್ಳುಬ್ಬಿ ಅಣ್ಣಯ್ಯಾಚಾರ್ಯರಲ್ಲಿ ವೇದಾಂತ, 
ಧರ್ಮಶಾಸ್ತ್ರವನ್ನು ಕೆಲಕಾಲ ವ್ಯಾಸಂಗ ಮಾಡಿದರು. "ಭಗವದ್ದಾಸ' ಎಂಬ ಅಂಕಿತದಿಂದ 
ಗ್ರಂಥರಚನೆ ಮಾಡಿದ್ದಾರೆ. | 


ಗ್ರಂಥಗಳು : ಪ್ರಕಟಿತ : ಅಕ್ರೂರಾನುಭವ (ಅ), ಗಜೇಂದ್ರಮೋಕ್ಷ (ಆ), 
ಜ್ಯೋತಿರ್ಭಾಂಡಾರ (ಬ), ತತ್ವಸಿದ್ಧಾಂತ (ಜಾನೂರಕರ್‌ ಕೃತ ಮರಾಠಿ ಗ್ರಂಥದ 
ಭಾಷಾಂತರ) (ನ), ಬ್ರಹ್ಮಸೂತ್ರಾರ್ಥದರ್ಶನ (ನ), ಭಗವದ್‌ಗೀತಾರ್ಥದರ್ಶನ 
(ನ), ಭಾಗವತಸಾರ (ಧ).* 


ರಾಮಣ್ಣ, ವೆಂಕಟಸುಬ್ಬಯ್ಯ, ಹುಲ್ಲು ಹಳ್ಳಿ 
ಜ: ೧೮೫೦ ಮ : ೧೫-೧೨-೧೮೯೩ 


ನಂಜನಗೂಡು ತಾಲೂಕಿನ ಹುಲ್ಲುಹಳ್ಳಿ. ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ, 
ಮುಂದೆ ಮೈಸೂರಿನಲ್ಲಿ ಹೊಸದಾಗಿ ಸ್ಥಾಪಿತವಾಗಿದ್ದ ನಾರ್ಮಲ್‌ ಸ್ಕೂಲಿನಲ್ಲಿ 
ವ್ಯಾಸಂಗಮಾಡಿ ಸ್ವಗ್ರಾಮದಲ್ಲಿ ಉಪಾಧ್ಯಾಯರಾದರು. ಮೈಸೂರಿನಲ್ಲಿದ್ದಾಗಲೇ ವೀಣೆ, 
ಹಿಟೀಲು, ಭರತಶಾಸ್ತ್ರ ದಲ್ಲಿ ತಕ್ಕಮಟ್ಟಿಗೆ ಅಭ್ಯಾಸವಾಗಿತ್ತು. ಅಲ್ಲ ದೆ ಶಿಲ್ಪ ಹಾಗೂ 
ಚಿತ್ರಕಲೆಯಲ್ಲಿ ಇವರು ವಿಶೇಷ ಪರಿಜ್ಞಾನವುಳ್ಳವರಾಗಿದ್ದರು. ಕೊನೆಗೆ ಉಪಾಧ್ಯಾಯ 
ವೃತ್ತಿಯನ್ನು ಬಿಟ್ಟುಕೊಟ್ಟು ಹರಿಕಥಾಪ್ರಚಾರದಲ್ಲಿ ಕಾಲಕಳೆದರು. ಮೈಸೂರಿನಲ್ಲಿ 
ನಂಜರಾಜ ಬಹದ್ದೂರ್‌ ಅವರ ಸಮ್ಮು ಖದಲ್ಲಿ "ನಂಜರಾಜವಿಲಾಸ' ಎಂಬ 
ಕವಿತಾರಚನೆಗಾಗಿ ಇವರು ಸನ್ಮಾನಿಸಲ್ಪಟ್ಟರು. ಅದರಂತೆ ಗದ್ವಾಲದ ರಾಜರಿಂದ 
ಬಹುಮಾನವನ್ನೂ ವರ್ಷಾಶನವನ್ನೂ ಪಡೆದಿದ್ದರು. "ತೃಣಪುರೀಶ' ಎಂಬ ಅಂಕಿತದಿಂದ 
ಅನೇಕ ಕೀರ್ತನೆಗಳನ್ನು ರಚಿಸಿರುವರು. 


ಗ್ರಂಥಗಳು : ಕನಕಾಂಗಿಕಲ್ಯಾಣ (ಆ), ಗಿರಿಜಾಕಲ್ಯಾಣ (ಆ), ಚಂದ್ರಾಂಗದಚರಿತ್ರೆ 
(ಆ), ದೂರ್ವಾಸಚರಿತ್ರೆ( ಆ),ಧ್ರುವಚರಿತ್ರೆ(ಆ), ರುಕ್ಮಾಂಗದಚರಿತ್ರೆ (ಆ), 
ರುಕ್ಮಿಣೀಕಲ್ಯಾಣ (ಆ) ಸೀತಾಕಲ್ಯಾಣ (ಆ). 
ರಾಮಸ್ವಾಮಿಶಾಸ್ತ್ರೀ, ಚಾವಲಿ 
ಜ.: ಸು. ೧೮೫೦ ಮ : (9) 
ಚನ್ನಪಟ್ಟಣ. ಇವರು ಮದ್ರಾಸ್‌ ಕ್ರಿಶ್ಚಿಯನ್‌ ಕಾಲೇಜಿನಲ್ಲಿ ಕನ್ನಡ 
ಚ ಗ್ರ ಕೆ 
ಪಂಡಿತರಾಗಿದ್ದರು (೧೮೯೬). 
ಎ 
* ("ವಿಜಯಸೇನ' ಎಂಬ ಕಾದಂಬರಿಯನ್ನೂ ರಚಿಸಿರುವುದಾಗಿ ತಿಳಿಯುತ್ತದೆ. ಹಸ್ತಪ್ರತಿಗಳು ಧಾರವಾಡ 
"ಕನ್ನಡ ರಿಸರ್ಚ್‌ ಇನ್ಸ್ಟಿಟ್ಕೂಟ್‌'ದಲ್ಲಿ ಇವೆ. 'ಜ್ಯೋತಿರ್ಭಾಂಡಾರ'ವು ಪ್ರಕಟವಾದಂತೆ ತೋರುತ್ತದೆ.) 


೨೮ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥ : ಕರ್ಣಾಟಕಛಂದೋಲಂಕಾರಸಾಹಿತ್ಯ ಲಕ್ಷ ಣಸಂಗ್ರಹ (ದ.೧೮೯೫) 
ಪರಿಷ್ಕೃತ : ಜಗನ್ನಾಥವಿಜಯಂ (ರುದ್ರಭಟ್ಟಕೃತ) 


ರಾಮಜಿ, ಬಾಳಾಜಿ, ಕರಂದೀಕರ ಹೌ 


ಜ :ಸು. ೧೮೫೦ ಮ : (9) 

ಜಮಖಂಡಿ. ಧಾರವಾಡ ಹೈಸ್ಕೂಲ್‌ ಹಾಗೂ ಶಿಕ್ಷಣಮಹಾವಿದ್ಯಾಲಯದಲ್ಲಿ 

ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡಿದ ಇವರು ಕೆಲಕಾಲ ದಕ್ಷಿ ಣಭಾಗದ ಶಿಕ್ಷಣಾಧಿಕಾರಿಯಾಗಿ 
ನಿವೃತ್ತರಾದರು. 


ಗ್ರಂಥ : ಆರೋಗ್ಯವಿದ್ಯೆಯು (ಢ.೧೮೯೮). 


ವೆಂಕಣ್ಣಾಚಾರ್ಯ, ಅಗಳಗಟ್ಟಿ 
ಜ : ಸು. ೧೮೫೦ ಮ : (9) 
ಖಾನಾಪುರ ತಾಲೂಕಿನ ಹಲಸಿಗಿ. ಅದ್ವಿತೀಯ ಸಂಸ್ಕೃತ ಪಂಡಿತರೂ ರಸಿಕರೂ 
ಆಗಿದ್ದರು. ಉತ್ತರ ಕರ್ನಾಟಕದ ಪ್ರಥಮ ನಾಟಕ ಸಂಘವೆನಿಸಿದ "ಹಲಸಿಗಿ ನಾಟಕ 
ಕಂಪನಿ'ಯ ಸ್ಥಾಪಕರು (೧೮೬೯); ಖ್ಯಾತನಾಮ ನಟರು. "ಶ್ರೀನಿವಾಸ' ಎಂಬ 
ಕಾವ್ಯನಾಮದಿಂದ ಗ್ರಂಥ ರಚಿಸಿರುವರು. ಕೆಳಗೆ ಕಾಣಿಸಿದ ನಾಟಕಗಳನ್ನು ರಚಿಸಿರುವುದಾಗಿ 
ತಿಳಿಯುತ್ತ ದೆ. 


ಗ್ರಂಥಗಳು : ಕೀಚಕವಧೆ, ದ್ರೌಪದೀ ವಸ್ತ್ರಾಪಹರಣ, ಭೌಮಾಸುರ ವಧೆ, ಮದಾಲಸಾ 
ಪರಿಣಯ, ಶ್ರೀಮತೀ ಪರಿಣಯ. 


ಶ್ರೀನಿವಾಸ, ಕೋನ್ಹೆ €ದ, ರೊದ್ದ » ಸಿ.ಆಯ್‌.ಇ. 
ಜ : ೧೭-೯-೧೮೫೦ ಮ : ೪-೮-೧೯೨೯ 
ಧಾರವಾಡ. ಪ್ರಾರಂಭಿಕ ಶಿಕ್ಷಣವನ್ನು ಅಲ್ಲಿಯೇ ಪೂರೈಸಿ ಕೆಲದಿನ 
ಉಪಾಧ್ಯಾಯರಾಗಿ ಕೆಲಸಮಾಡಿದ ಬಳಿಕ ಬೆಳಗಾವಿಯ ನಾರ್ಮಲ್‌ ಸ್ಕೂಲಿನಲ್ಲಿ ಒಂದು 
ವರ್ಷ ಮತ್ತೆ ಅಭ್ಯಾಸಮಾಡಿದರು. ೧೮೭೦ರಲ್ಲಿ ಮ್ಯಾಟ್ರಿಕ್ಕುಲೇಶನ್‌ ಪರೀಕ್ಷೆ ಪಾಸಾಗಿ 
ಪುಣೆಯ ಡೆಕ್ಕನ್‌ ಕಾಲೇಜು ಸೇರಿದ್ದರು. ಆದರೆ ಮನೆತನದ ತಾಪತ್ರಯದ ಕಾರಣದಿಂದ 
ಶಿಕ್ಷ ಣವನ್ನು ಅರ್ಧಕ್ಕೆ ಬಿಟ್ಟು ಕೊಟ್ಟು ೧೮೭೨ರಲ್ಲಿ ಕಾರವಾರ ಹೈಸ್ಕೂಲಿನ ಅಧ್ಯಾಪಕರಾಗಿ 
ವಿದ್ಯಾ ಇಲಾಖೆಯಲ್ಲಿ ಕಾಲಿಟ್ಟು ೮ ವರ್ಷ ಹೈಸ್ಕೂಲಿನ ಅಧ್ಯಾಪಕರೂ, ೧೮ ವರ್ಷ 
ಜಿಲ್ಲೆಯ ಶಿಕ್ಷಣಾಧಿಕಾರಿಗಳೂ (ಡೆ.ಎ. ಇನ್‌ಸ್ಪೆಕ್ಟರ್‌), ಕೊನೆಯ ೧೦ ವರ್ಷ ಧಾರವಾಡ 
ಶಿಕ್ಷಣಮಹಾವಿದ್ಕ್ಯಾಲಯದ ಮುಖ್ಯಾಧ್ಯಾಪಕರೂ ಆಗಿ ಕೆಲಸಮಾಡಿ ೧೯೦೮ (ಜುಲೈ)ರಲ್ಲಿ 
ಸೇವಾನಿವೃತ್ತ ರಾದರು. 


ಗ್ರಂಥಕರ್ತರ ಚರಿತ್ರಕೋಶ ೩೯ 


ಮುಂಬಯಿ ಲೆಜಿಸ್ಲೇಟಿವ್‌ ಕೌನ್ಸಿ ಲ್ಲಿನ ಸಭಾಸದರು (೯ ೦೮-೧೫); ಧಾರವಾಡ 
ನಗರಸಭೆಯ ಅಧ್ಯಕ್ಷರು (೧೯೧೨-೧೫); ಧಾರವಾಡ ಜಿಲ್ಲಾ ಲೋಕಲ್‌ ಬೋರ್ಡಿನ 
ಅಧ್ಯಕ್ಷರು (೧೯೧೭-೨೫). ಧಾರವಾಡ ಕರ್ನಾಟಕ ಕಾಲೇಜು ಸ್ಥಾ ಪನೆಗಾಗಿ ಬಹುಪರಿಯಾಗಿ 
ಶ್ರಮಿಸಿ ಕೃ ತಕಾರ್ಯರಾದವರು. ಅದರಂತೆ ಧಾರವಾಡ ಹೆಣ್ಣು ಮಕ್ಕಳ ಶಿಕ್ಷ ಣವಿದ್ಯಾಲಯ, 
ಕರ್ನಾಟಕ ಹೈಸ್ಕೂಲ್‌, ಕರ್ನಾಟಕ ಮಹಿಳಾವಿದ್ಯಾಲಯ, ಬರಗಾಲ ನಿವಾರಕ ಸಂಘ 
(೧೮೭೬), ಮಿತ್ರಸಮಾಜ, ವ್ಯಾಪಾರೋತ್ತೇಜಕ ಸಂಘ ಮೊದಲಾದ ಸಂಸ್ಥೆಗಳ 
ಸ್ಥಾಪನೆ-ಪುರೋಭಿವೃದ್ಧಿಗಾಗಿ ತುಂಬ ಹೆಣಗಿದವರು. "ಮಹಮೃ್ಮಡನ್‌ ಬರ್ಸರಿ ಫಂಡು', 
"ಧಾರವಾಡ ಟ್ರೇನಿಂಗ್‌ ಕಾಲೇಜು. ಜನರಲ್‌ ಪ್ರೈಜ್‌ ಫಂಡು', "ಸರ್‌ ಜೇಮ್ಸ್‌ 
ಮಾಂಟೀಥ್‌ ಪ್ರೈಜ್‌ ಫಂಡು', "ಧಿ ಆನರಬಲ್‌ ಇಜಾಯಿಲ್ಸ್‌ ಪ್ರೈಜ್‌ ಫಂಡು', 
"ರಾ. ಬ. ಸಹಸ್ರಬುದ್ಧೆ ಮ್ಯುಜಿಕ್‌ ಪ್ರೈಜ್‌ ಫಂಡು',"ವೆಂಕಾಸಾನಿ ಸ್ಕಾಲರ್‌ಶಿಪ್‌', ಇತ್ಯಾದಿ 
ವಿದ್ಯಾಸಹಾಯಕ ನಿಧಿಗಳನ್ನು ಏರ್ಪಡಿಸಿ ವಿದ್ಯಾರ್ಥಿವೃ ಂದಕ್ಕೆ ಬಹುವಿಧವಾಗಿ ಉಪಕಾರ 
ಮಾಡಿದರು. ' 


ರಾವಬಹಾದ್ದೂ ರ (೧೯೦೯), ದಿವಾನಬಹಾದ್ದೂ ರ (೧೯೨೩), ಸಿ.ಆಯ್‌.ಇ. 
(೧೯೨೪). ಇತ್ಯಾದಿ ಗೌರವ ಪಡೆದವರು. 


ಕನ್ನಡ ಸಾಹಿತ್ಯ ಸಮ್ಮ €ಲನದ ಆರನೆಯ ಅಧಿವೇಶನದ ಅಧ್ಯಕ್ಷರು (ಹೊಸಪೇಟೆ, 
೧೯ ೨೦). 


ಗ್ರಂಥಗಳು : ನಂದಿನಿ (ಬುದ್ಧನ ಚರಿತ್ರೆ), ಸ್ತ್ರೀಶಿಕ್ಷಣದ ಅವಶ್ಯಕತೆ. 


ಶ್ರೀನಿವಾಸ ಭಾಗವತ 
ಜ : ಸು. ೧೮೫೦ ಮ : ೧೯೧೫ 
ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ. ಪ್ರಸಿದ್ಧ ಯಕ್ಷ ಗಾನವಿಶಾರದರೂ, ಹರಿಕಥಾ 
ವಿದ್ವಾಂಸರೂ ಆಗಿದ್ದರು. 
ಗ್ರಂಥಗಳು : ಗಾಯತ್ರ್ಯರ್ಥಭಾಸ್ಕರ (೧೯೧೬), ದತ್ತಾಕ್ಷಯಾಂಬರವಿಲಾಸ (ಅ.೧೯೧೭), 
ನವೀನ ಸೌಭದ್ರಾಪರಿಣಯ (ಅ.೧೯೧೫), ವಾಮನಚರಿತ್ರೆ (ಅ.೧೯೦೧). 
ಶ್ರೀನಿವಾಸ, ರಾಮಚಂದ್ರ, ಸವದಿ 
ಜ : ಸು. ೧೮೫೦ 
ಅಥಣಿ ತಾಲೂಕಿನ ಸವದಿ. ಅಣ್ಣಾರಾಯ ಎಂಬುದು ಇವರ ಬೇರೊಂದು 


ಹೆಸರು. ೧೮೯೯ರಲ್ಲಿ ಧಾರವಾಡದ ಶಿಕ್ಷಣಮಹಾವಿದ್ಯಾಲಯದಲ್ಲಿ ಮುಖ್ಯಾಧ್ಯಾಪಕ 
ರಾಗಿದ್ದರು. 


ಗ್ರಂಥಗಳು : ದೀರ್ಫಾಯುಷ್ಯದ ಗುಟ್ಟು (ಢ), ಪ್ಲೇಗೆಂಬ ಪಿಡುಗು (ಢ). 


೪೦ ಗ್ರಂಥಕರ್ತರ ಚರಿತ್ರಕೋಶ 


ಸೂರ್ಯನಾರಾಯಣರಾವ್‌ ಎಂ. 
ಜ : ೧೮೫೦ 
ಮೈಸೂರು. ಕಂದಾಯ ಖಾತೆಯಲ್ಲಿ ಅಸಿಸ್ಟೆ ೦ಟ್‌ ಸೂಪರಿಂಟೆಂಡೆಂಟರಾಗಿದ್ದ ರು. 
ಗ್ರಂಥ : ಸ್ತ್ರಿ ೀಧರ್ಮನೀತಿ (ಪಂಡಿತಾ ರಮಾಬಾಯಿ ಕೃತ ಮರಾಠಿ ಫುಸ್ತ ಕದ ಭಾಷಾಂತರ; 
ಧ. ೧೯೦೮) 


ಹಣಮಂತ, ಗೋವಿಂದ, ಜೋಶಿ 
ಜ : ಸು. ೧೮೫೦ 
ಬೆಳಗಾವಿ ಜಿಲ್ಲೆಯ ಗೋಕಾಕ. ಪದವೀಧರರಾದ ನಂತರ ಶಿಕ್ಷಣಶಾಖೆಯಲ್ಲಿ 
ಪ್ರವೇಶಿಸಿದರು. ಕೆಲವು ಕಾಲ ಬೆಳಗಾವಿಯ ಸರದಾರ ಹೈಸ್ಕೂಲಿನಲ್ಲಿ ಅಧ್ಯಾಪಕರಾದರು. 
ಅ.ಡೆ.ಎ. ಇನ್‌ಸ್ಪೆಕ್ಟರಾಗಿಯೂ ಕೆಲಸ ಮಾಡಿದರು. _- 


ಗ್ರಂಥ : ಸಾಮತಿಸಂಗ್ರಹ (ಇಂಗ್ಲಿ ಷ್‌ ಪ್ರತ್ಯಾರ್ಥದೊಂದಿಗೆ-ಕನ್ನ ಡ ಗಾದೆಗಳ ಸಂಗ್ರಹ; 
ದ-ಏ.೧೮೯೪). 


ಪಾಂಡುರಂಗ ವೆಂಕಟೇಶ, ಚಿಂತಾಮಣಿ, ಪೇಟಕರ 
ಜ : ೧೮೫೧ ಮ : ೧೮೭೯ 
ಬೆಳಗಾವಿ. ಬಿ.ಎ. ಪದವೀಧರರಾಗಿ ಮುಂಬಯಿ ಎದ್ಯಾಇಲಾಖೆಯನ್ನು ಸೇರಿದರು. 
ಕನ್ನಡ ಹಾಗೂ ಮರಾಠಿ ಭಾಷಾಪಂಡಿತರು; ಅಲ್ಲದೆ ಉರ್ದು, ಸಂಸ್ಕೃತ, ಗುಜರಾತಿ 
ಭಾಷೆಗಳನ್ನೂ ಬಲ್ಲವರಾಗಿದ್ದರು. ಬೆಳಗಾವಿಯಲ್ಲಿ ಡೆ.ಎ.ಇನ್‌ಸ್ಪೆಕ್ಟರ್‌ ಆಗಿದ್ದು ಅನಂತರ 
ಕೆಲವು ವರ್ಷ ಧಾರವಾಡದಲ್ಲಿ ಕನ್ನಡ ಭಾಷಾಂತರಕಾರರೆಂದು ಕೆಲಸ ಮಾಡಿದರು. 
ಅಕಾಲಿಕ ನಿಧನ. 


ಗ್ರಂಥಗಳು : ಸಂಸ್ಕೃತ - ಕನ್ನಡ ಶಬ್ದವೃತ್ಪತ್ತಿ (ದ.೧೮೮೦) 
ಮರಾಠಿ : ಗಂಗಾವರ್ಣನಾ 


ಶ್ರೀನಿವಾಸ ಜೋಸ್ಕರ, ಗೋಮಶಠಂ, ಅರಮನೆಯ ಖತ್ತಿಕ್‌ - 
ಜ.: ೧೮೫೧ ಮ : ೧೯೩೪ 
ಮೈಸೂರು. ಖುತ್ವಿಕ್‌ ಕೃಷ್ಣಜೋಸ್ಕರ ಮಕ್ಕಳು. ಸಂಸ್ಕತ ಅಧ್ಯಯನದೊಂದಿಗೆ 
ಇಂಗ್ಲಿಷ್‌ ಓದಿಕೊಂಡು ೧೮೮೦ರಲ್ಲಿ ಮೈಸೂರಿನಲ್ಲಿ ವಾಣೀವಿಲಾಸ ಮುದ್ರಾಶಾಲೆಯನ್ನು 
ಸ್ಥಾಪಿಸಿ, ಯಜುರ್ವೇದದ ಮುದ್ರಣಕಾರ್ಯವನ್ನು ಕೈಕೊಂಡರು. ೧೮೯೦ರಲ್ಲಿ 
ಜಗನ್ಮೋಹನ ಬ್ಯಾಂಕು ಸ್ಥಾಪಿಸಿ ಅದರ ವ್ಯವಸ್ಥಾಪಕರಾದರು. ಅಲ್ಲದೆ "ಸ್ಟೀಂ ಆಯಿಲ್‌ 
ಮತ್ತು ರೈಸ್‌ ಫಾಕ್ಟರಿ' ಯನ್ನೂ ಸ್ಥಾಪಿಸಿದರು. ೧೯೩೩ರಲ್ಲಿ ಇವರ ಪಿತಾಮಹರ 


ಗ್ರಂಥಕರ್ತರ ಚರಿತ್ರಕೋಶ ೪೧ 
ಹೆಸರಿನಲ್ಲಿ ಮೈಸೂರಿನಲ್ಲಿ "ಖಾಸ್‌ ಖತ್ವಿಕ್‌ ಗೋಮಠಂ ಶ್ರೀನಿವಾಸ ಜೋಸ್ಕರ 
ಶಿಶುವಿಹಾರ' ಎಂಬ ವಿದ್ಯಾಸಂಸ್ಥೆಯ ಕಟ್ಟಡವನ್ನು ಕಟ್ಟಿಸಿದತು. 


ಗ್ರಂಥಗಳು : ಆರಣ್ಯಕ, ಉದಕಶಾಂತ್ಯಾದಿ, ಪ್ರತಿರಾಖ್ಯ, ಬ್ರಾಹ್ಮಣ, ಮಹಾನ್ಯಾಸಾದಿ 
ಯಜುರ್ವೇದದ ತೈತ್ತಿರೀಯ ಸಂಹಿತೆ. 


ವಾಸುದೇವಯ್ಯ, ವೆಂಕಟರಾಮಯ್ಯ, ಚನ್ನಪಟ್ಟಣ 
ಜ : ೨-೮-೧೮೫೨ ಮ : ೨೬-೧೨-೧೯೪೩ 
ಹೊಸಗನ್ನಡ ಗದ್ಯವನ್ನು . ರೂಪಿಸುವುದರಲ್ಲಿಯೂ ಅದರ ತೇಜಸ್ಸನ್ನು 
ಹೆಚಿ 4 ಸುವುದರಲ್ಲಿಯೂ ಚಿ. " ವಾಸುದೇವಯ್ಮನವರು 'ಮಾಡಿದ ಕೆಲಸ ಚಿರಸ [ರಣೀಯ 
ವಾದುದು. ಇವರು ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣದವರು. ಬಾಲ್ಯಕಿಕ್ಷಣವನ್ನು 
ಹುಟ್ಟೂರಿನಲ್ಲಿ ಪೂರೈಸಿ, ಮುಂದೆ ಸೆಂಟ್ರಲ್‌ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಎಫ್‌.ಎ.ವರೆಗೆ 
ಓದಿದರು. ಹೆಚ್ಚಿನ ವ್ಯಾಸಂಗದ ಅನುಕೂಲವಿಲ್ಲದೆ ಓದನ್ನು ಅರ್ಧಕ್ಕೆ ನಿಲ್ಲಿಸಿ, ತಮ್ಮ 
೧೯ನೆಯ ವಯಸ್ಸಿ ನಲ್ಲಿ ಯಃ ಕೆಲಸ ಕ ಸೇರಿದರು. ಕೆಲಕಾಲ ಸೆಂಟ್ರಲ್‌ ಕಾಲೇಜಿನಲ್ಲಿ 
ಅಧ್ಯಾಪಕರಾಗಿದ್ದು, ಅನಂತರ ವಿದ್ಯಾಣಲಾಖೆಯ ಕಚೇರಿಯಲ್ಲಿ ಮ್ಯಾನೇಜರರೂ, 
ಅಸಿಸ್ಟಂಟರೂ ಆಗಿದ್ದು ೧೯೧೦ರಲ್ಲಿ ನಿವೃತ್ತರಾದರು. 


ಇವರು ಬೆಂಗಳೂರು ಮಲ್ಲೇಶ್ವರ ಸಹಕಾರೀ ಸಂಘದ ಸಂಸ್ಥಾಪಕರ 
ಲ್ಲೊಬ್ಬರಾಗಿದ್ದರು. ಹಲವಾರು ವರ್ಷ ಶ್ರೀರಾಮಮಂದಿರದ ಅಧ್ಯಕ್ಷರು. ಕನ್ನಡ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಲದ ಸಭಾಸದರಾಗಿ ಬಹುಕಾಲ ಕೆಲಸ ಮಾಡಿದರು. 
ಇವರ ಭಾಷಾಸೇವೆಯನ್ನು ಗೌರವಿಸಿ ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನ ಕರ್ನಾಟಕ 
ಸಂಘದವರು 'ಬಿನ್ನವತ್ತಳೆ'ಯನ್ನು ಸಮರ್ಪಿಸಿದರು. 


ಗ್ರಂಥಗಳು : ಆರ್ಯಕೀರ್ತಿ ಭಾಗ ೧ (ಮ-ಚ), ಆರ್ಯಕೀರ್ತಿ ಭಾಗ ೨ (ಮ-ಚ 
೧೮೯೮), ಭೀಷ್ಮ ಚರಿತ್ರೆ (ಬಂಗಾಲಿಯಿಂದ) (ಧ-ಚ), ಸರಳಾರೋಗ್ಯ (ಅ. ೧೮೯ ೩) 


ಆ ಎಫ್ನ್‌ ಶಶ್ವರಶಾಸ್ತ್ರೀ, ಸೂರಿ 
ಜ : ೧೮೫೨ ಮ: ೧೮೯೨ 
ಉತ್ತರ ಕನ್ನಡ ಜಿಲ್ಲೆಯ ಕರ್ಕಿ ಗ್ರಾಮದವರು. ಸ್ವಂತ ಪರಿಶ್ರಮದಿಂದ 
ಭಾಷಾ ಪಾಂಡಿತ್ಯವನ್ನೂ, ಕಾವ್ಯಶಕ್ತಿ ಯನ್ನೂ NES ಗ್ರಂಥಕರ್ತರಾಗಿಯೂ, 
ಪರಿಶೋಧಕ-ಪ್ರಕಾಶಕರಾಗಿಯೂ ಕಳೆದ ಶತಮಾನದಲ್ಲಿ ಕನ್ನಡದ ಸೇವೆಯನ್ನು ಮಾಡಿದರು. 
ಇವರು "ಹವ್ಯಕ ಸುಬೋಧ' ಎಂಬ ಮಾಸಪತ್ರಿ ಕೆಯನ್ನು ೪-೬ವರ್ಷ ನಡೆಸಿದರು. 
“ಹಿತೋಪದೇಶ' ಎಂಬ ಪತ್ರಿಕೆಯನ್ನು (೧೮೮೮) ಮುಂಬಯಿಯಿಂದ ಹೊರಡಿಸಿದ್ದ ರು. 
"ಹವ್ಯಕ ಹಿತೇಚ್ಛು' ಎಂಬ ಹೆಸರಿನಲ್ಲಿ ಗ್ರಂಥರಚನೆ ಮಾಡಿದ್ದಾರೆ. 


೪೨ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥಗಳು : ಅನಾರ್ಯರ ವಿವರ (ಮ. ೧೮೮೯), ಇಗ್ಗಪ್ಪಾ ಹೆಗಡೆ ವಿವಾಹ ಪ್ರಹಸನ 
ಅಥವಾ ಕನ್ಯಾವಿಕ್ರ ಹ ಪರಿಣಾಮವು (ಆ. ೧೮೮೭), ದಕ್ಷಿಣ ಯಾತ್ರಾ ಚರಿತ್ರೆ 
(ಧ-ಗ. ೧೮೮೫) ಪ್ರಾಚೀನ ನಾಟ್ಯಕಥಾವರ್ಣನ (ಇ.೧೮೮೮), ಹವಿಕ ದ್ರಾವಿಡ 
ಬ್ರಾಹ್ಮಣರ ಉತ್ಪತ್ತಿಯ ಇತಿಹಾಸವು (ಧ-ಘ .೧೮೮೬) 


ಪರಿಷ್ಕೃತ ಕ ಕೃಷ್ಣಸಂಧಾನ ಮತ್ತು ಭೀಷ್ಮಪರ್ವ ಕೂಡ (ಅ. ೧೮೮೬), ರತಿಕಲ್ಯಾಣ 
ಕೌಂಡಲಕ ವಧೆಯು (ಅ. ೧೮೮೬), ಘಟೋತ್ಕಜನ ಕಾಳಗವು (ಅ. ೧೮೮೯), 
ಬಿಲ್ಲಹಬ್ಬ ಅಥವಾ ಕಂಸವಧೆಯು (ಅ). 


ಲಕ್ಷ್ಮಣ, ಬಾಬಣಿ, ಪೈ 
ಜ: ೨೨-೪-೧೮೫೩ ಮ : ೧೯೨೭ 
ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ. ಮನೆಯಲ್ಲಿಯೇ ಸಂಸ್ಕೃತ-ಕನ್ನಡ 
ಅಧ್ಯಯನವಾಯಿತು. ಇಂಗ್ಲಿ ೇಷನ್ನೂ ಬಲ್ಲವರಾಗಿದ್ದರು. ಸ್ವಾಧ್ಯಾಯದಿಂದಲೇ ಅಪಾರ 
ಪಾಂಡಿತ್ಯವನ್ನೂ ಗ್ರಂಥರಚನಾಸಾಮರ್ಥ್ಯವನ್ನೂ ಸಂಪಾದಿಸಿ ಚತುರ್ವೇದಗಳ ಕನ್ನಡ 
ರಾರಾ ಹರ6 ಮಂಗಳೂರು ಹೆಂಚಿನ ಕಾರಖಾನೆಯನ್ನು ಪ ಪ್ರಥಮತಃ ಉತ್ತ ರ 
ಕನ್ನಡದಲ್ಲಿ ಸ್ಥಾಪಿಸಿದ ಶ್ರೇಯಸ್ಸು ಇವರದು. ಪ್ರಮುಖ ಜಮೀನುದಾರರೂ, ಉದ್ಯೋಗಾಧಿ 
ಪತಿಗಳೂ ಎಂದು ಜಿಲ್ಲೆಯಲ್ಲಿ ಹೆಸರು ಪಡೆದವರಾಗಿದ್ದರು. ಪತ್ರಿಕಾವ್ಯವಸಾಯ, 
ದಸೈವಜ ಲೇಖನ ಮುಂತಾದ ಕೆಲಸಗಳಲ್ಲಿಯೂ ಇವರಿಗೆ ವಿಶೇಷವಾದ ಆಸ್ಥೆಯಿತ್ತು. 
ಪ್ರಖ್ಯಾತ ಯಕ್ಷಗಾನಕಲಾವಿದರು. 


ಗ್ರಂಥಗಳು : ಅಪ್ರಕಟಿತ : ಯಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ, 
ಮಹಾಭಾರತ* 


ಅಯ್ಯಾಶಾಸ್ತ್ರೀ, ಗರಳಪುರಿಶಾಸ್ತ್ರೀ, ಸೋಸಲೆ 
ಜ: ೨೦-೩-೧೮೫೪ ಮ : ೧೭-೫-೧೯೩೪ 
ತಿರುಮಕೂಡಲು ನರಸೀಪುರ ತಾಲೂಕು ಸೋಸಲೆ ಎಂಬ ಹಳ್ಳಿಯವರು. 
ವೆಂಕಟಸುಬ್ಬಶರ್ಮ ಎಂಬುದು ಇವರ ಬೇರೊಂದು ಹೆಸರು. ಚಿಕ್ಕವಯಸ್ಸಿ ನಲ್ಲಿಯೇ 
'ಮೈಸೂರಿಗೆ. ಬಂದು ವೇ॥ ಪೆರಿಯಾಸ್ವಾಮಿ ತಿರುಮಲಾಚಾರ್ಯರೆಲ್ಲಿ ವ್ಯಾಕರಣ ತರ್ಕ, 
ಪಜರ ಶಾಸಾ ್ರಿಧ್ಯಯನ ಪೂರೈಸಿದ ನಂತರ ಕುಂಭಕೋಣದ ತೀಷುಚಾರ್ಯರಲ್ಲಿ 
ಶೇಖರ ಪಾಠ ಓದಿದರು. ಅದರಂತೆ ಸಾಹಿತ್ಯ, ಸಂಗೀತ, ಚಿತ್ರಕಲೆಯಲ್ಲಿ ಕೂಡ 
ವಿಶೇಷ ವ್ಯಾಸಂಗ ಮಾಡಿ, ಗುರುಗಳಾದ ರಾರ ಮೈಸೂರಿನಲ್ಲಿ 
ಸ್ಥಾಪಿಸಿದ ಸದ್ವಿದ್ಯಾ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾದರು. ಮುಂದೆ ಕೆಲಕಾಲ 


*ಪ್ರತಿಪದಾರ್ಥ ಭಾಷಾಂತರವನ್ನೊಳಗೊಂಡ ಸುಮಾರು ೮೦ ಸಂಪುಟಗಳು ಪ್ರಕಟವಾಗಲಿವೆ. 


ಗ್ರಂಥಕರ್ತರ ಚರಿತ್ರಕೋಶ ಲ್ಲಿ 


ಜಗನ್ಮೋಹನ ಮುದ್ರಾಕ್ಚರ ಶಾಲೆಯಲ್ಲಿ ಪ್ರಾಚೀನ ,ಸಂಸ್ಕೃತ-ಕನ್ನ ಡಗ್ರಂಥ 
ಪರಿಶೋಧಕರಾಗಿದ್ದು ಕ್ರಿ.ಶ. ೧೮೮೯ರಿಂದ ಆಗತಾನೇ ಸ್ಥಾಪಿತವಾಗಿದ್ದ ಭಾಷೋಜ್ಜೀವಿನೀ 
ಸಭೆಯಲ್ಲಿ ಕನ್ನಡ ಪಂಡಿತರಾಗಿ ಸೇರಿದರು. ಕ್ರಿ.ಶ.೧೮೯೪ ರಿಂದ ೧೯೦೧ರ ವರೆಗೆ 
ಮೈಸೂರು ಅರಮನೆಯಲ್ಲಿ ರಾಜಗುರುಗಳಾಗಿದ್ದು, ಚಾಮರಾಜ ಪ್ರಭುಗಳೊಂದಿಗೆ 
ಮುಂಬಯಿ, ಪುಣೆ ಮುಂತಾದ ಕಡೆಗೆ ಸಂಚಾರ ಕೈಕೊಂಡರು: ಆ ಸಮಯದಲ್ಲಿ 
ಇವರಿಗೆ ಮರಾಠಿ, ಪಾರ್ಶಿ ರಂಗಭೂಮಿಯ ಪರಿಚಯವಾಯಿತು. ಅದರ ಪರಿಣಾಮವಾಗಿ 
ಮೈಸೂರಿನಲ್ಲಿ ನಾಟಕಸಂಘವೊಂದನ್ನೆ ರ್ಪಡಿಸಿ ಹಲವು ವರ್ಷ ವ್ಯವಸ್ಥಾಪಕರಾಗಿ ಕನ್ನಡ 
ನಾಟ್ಕಕಲೆಯ ಪುನರುಜ್ಜಿ ೀವನಕಾರ್ಯದಲ್ಲಿ ದುಡಿದರು. 


ಮೈಸೂರು (ಕೋಟೆ) ಬಾಲಬೋಧಿನಿ ಪಾಠಶಾಲೆಯ ಸಂಸ್ಥಾಪಕರು (೧೮೯೪), 
ಹಲವಾರು ಬ ರ್ಷ ಮೈಸೂರು ವಿಶ್ವವಿದ್ಯಾನಿಲಯದ ಪಠ್ಯಪುಸ್ತಕ ಸಮಿತಿಯಲ್ಲಿಯೂ, 
೧೯೧೩ರಿಂದ ೧೯೧೬ರ ವರೆಗೆ ಸಂಸ್ಕೃತ ಜಹವ ಸಮಿತಿ ಹಾಗೂ ಸಂಸ್ಕೃತ 
ವಿದ್ಯಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿಯೂ ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕಾರ್ಯಸಮಿತಿಯ ಸಭಾಸದರಾಗಿ "ಕಲವು ವರ್ಷ ಕೆಲಸ ಮಾಡಿದರು. ಅಲ್ಲದೆ " ಕರ್ನಾಟಕ 
ಕಾವ್ಯಕಲಾನಿಧಿ' ಗ್ರಂಥಮಾಲೆಯಲ್ಲಿ ಪರಿಶೋಧಕರಾಗಿದ್ದು ಅನೇಕ ಹಳಗನ್ನಡ ಗ್ರಂಥಗಳನ್ನು 
ಬೆಳಕಿಗೆ ತಂದರು. 


ಅರಮನೆಯಿಂದ "ಮಹಾವಿದ್ವಾನ್‌' (೧೯೦೫),. "ಕವಿತಿಲಕ' (೧೯೧೨) ಮೊದಲಾದ 
ಪ್ರಶಸ್ತಿಗಳನ್ನು ಪಡೆದದ್ದಲ್ಲದೆ ಉತ್ತರ ಭಾರತದ ಜ್ಞಾನಸುಂದರಿಯೆಂಬ ವಿದುಷಿಯನ್ನು 
ತಮ್ಮ ಕವಿತಾಸಾಮರ್ಥ್ಯದಿಂದ ಸೋಲಿಸಿ ಮಹಾರಾಜರ ಮೆಚ್ಚಿಕೆಗೆ ಪಾತ್ರರಾಗಿದ್ದರು. 
ಗ್ರಂಥಗಳು : ದಮಯಂತಿ ಚರಿತ್ರೆ (ಅ), ಕರ್ಣಾಟಕ ನಳಚರಿತ್ರ ನಾಟಕಂ, ಕರ್ಣಾಟಕ 
ಪ್ರತಾಪಸಿಂಹ ಚರಿತ್ರ ನಾಟಕಂ, ಮಹಿಶೂರ ಮಹಾರಾಜ ಚರಿತಂ (ಅ), ಯಕ್ಷ 
ಪ್ರಶ್ನೆ (ಅ), ರಾಜಭಕ್ತಿಲಹರಿ (ಅ), ಕರ್ಣಾಟಕ ರಾಮಾಯಣ ನಾಟಕಂ, 
ಎಕ್ರಮೋರ್ವಶೀಯ (ಆ), ಶೇಷರಾಮಾಯಣ (ಅ). 


ಪರಿಷ್ಕೃತ : ಕರ್ಣಾಟಕ ಶಬ್ದಾನುಶಾಸನಂ, ಕರ್ಣಾಟಕ ಕಾದಂಬರಿ, ಕರ್ಣಾಟಕ ಭಗವದ್ಗಿ ತ್ರೆ 
ಕರ್ಣಾಟಕ ಮಹಾಭಾರತ. 


ಸಂಸ್ಕೃತ :  ಚಾಮರಾಜೇಂದ್ರಪಟ್ಟಾಭಿಷೇಕ, ಕೃಷ್ಣಾಂಬಾ ಪರಿಣಯ. 
ಗುರುಬಸಪ್ಪ | ಫಕೀರಪ್ಪ ಬ ಹಳಕಟ್ಟಿ 
ಜ : ೨೪-೧೧-೧೮೫೪ ಮ : ೨೭-೮-೧೯೩೬ 


ಧಾರವಾಡ. ಅಲ್ಲಿಯ ಬಾಸೆಲ್‌ ಮಿಶನ್‌, ಆಂಗ್ಲೋ ವ್ರ ರ್ನಾಕ್ಕುಲರ್‌ ಸ್ಕೂಲ್‌ 
ಹಾಗೂ ಟ್ರೇನಿಂಗ್‌ ಕಾಲೇಜಿನಲ್ಲಿ ಶಿಕ್ಷಣವಾಯಿತು; ೧೮೭೧ರಲ್ಲಿ ಪಬ್ಲಿಕ್‌ ಸರ್ವಿಸ್‌ 


ಲಲ ಗ್ರಂಥಕರ್ತರ ಚರಿತ್ರಕೋಶ 


ಸರ್ಟಿಫಿಕೇಟ್‌ ದೊರಕಿಸಿದರು. ಪ್ರಾಥಮಿಕ ಶಾಲೆಯ ಉಪಾಧ್ಯಾಯರಾಗಿ ಕೆಲವು 
ವರ್ಷ ಕೆಲಸ ಮಾಡಿ ಮುಂದೆ ಧಾರವಾಡ ಟ್ರೇನಿಂಗ್‌ ಕಾಲೇಜಿನಲ್ಲಿ ಅಧ್ಯಾಪಕರಾದರು. 
ಎರಡು ವರ್ಷಗಳ ನಂತರ ವಿದ್ಯಾಖಾತೆಯ ಕಚೇರಿಗೆ ವರ್ಗಾಯಿಸಲ್ಪಟ್ಟು ಮುಂದೆ 
ಸುಮಾರು ೨೫ ವರ್ಷ ಅದೇ ಶಾಖೆಯಲ್ಲಿ ಬೇರೆಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದರು. 
ಇವರು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂಸ್ಥಾ ಪಕರಲ್ಲೊ ಬ್ಬರಾಗಿದ್ದರು. 
೧೯೧೪ರಿಂದ ೨೦ರ ವರೆಗೆ ಸರಕಾರೀ ಪಠ್ಕಪುಸ್ತಕ ಸಮಿತಿಯ ಸಭಾಸದರು. "ಕರ್ನಾಟಕವೃತ್ತ', 
"ಮೈಸೂರು ಸ್ಟಾರ್‌', "ವಾಗ್ಬೂಷಣ', "ಲೋಶಶಿಕ್ಚಕ' ಮುಂತಾದ ಸಮಕಾಲೀನ 
ನಿಯತಕಾಲಿಕಗಳ ಪ್ರಮುಖ ಬರಹಗಾರರಾಗಿದ್ದರು. 


ಗ್ರಂಥಗಳು : ಇಂಗ್ಲೆಂಡ್‌ ದೇಶದ ಇತಿಹಾಸ (ಮ.೧೮೯೪), ಏಕನಾಥ ಸಾಧುಗಳ 
ಚರಿತ್ರೆ, ಚಿಂತಾಮಣಿ ಅಥವಾ ಟ್ಯಾಲಿಸ್ಕನ್‌ (೧೯೧೧), ಡ್ಯೂಕ್‌ ಆಫ್‌ ವೆಲಿಂಗ್ಟನ್‌ 
ಚರಿತ್ರೆ, ನಾಮದಾರ ವಿಲಿಯಮ್‌ ಎವರ್ಟ್‌ ಗ್ಲಾಡ್‌ಸ್ಪನ್‌ ದೊರೆಗಳ ಚರಿತ್ರೆಯು, 
ನಿಜವಾದ ವೀರನು ಅಥವಾ ಜಗಮಲ್ಲ, ನೆಪೋಲಿಯನ್‌ ಬೋನಾಪಾರ್ಟನ ಚರಿತ್ರೆ 
(ಮ-ಚ.೧೯೧೯), ಫ್ರಾನ್ಸ್‌ ದೇಶದ ರಾಜ್ಯಕ್ರಾಂತಿ (ಮ.೧೯೧೪), ಭೂಮಿತಿಯ ಪುಸ್ತಕಗಳು 
(೪ ಭಾಗಗಳು), ಸಿಕಂದರ ಬಾದಶಹನ ಚರಿತ್ರೆ (ಮ.೧೯೧೮). 


ಪುಟ್ಟಣ್ಣ ಎಂ.' ಎಸ್‌. 
ಜ : ೧೮೫೪ ಮ: ೧೧-೫-೧೯೩೦ 
ಮೈಸೂರು. ಅಲ್ಲಿಯೇ ರಾಜಾ ಸ್ಕೂಲಿನಲ್ಲಿ ಶಿಕ್ಷಣದ ಪ್ರಾರಂಭ. ಮುಂದೆ 
ಇವರು ಬಿ.ಎ. ವರ್ಗದಲ್ಲಿದ್ದಾಗ ಬರಗಾಲವು ದೇಶವನ್ನು ಆವರಿಸಿತು. ಅದೇ. ಕಾರಣದಿಂದ 
ಇವರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟುಕೊಟ್ಟು ಕೋಲಾರ ಹೈಸ್ಕೂಲಿನಲ್ಲಿ 
ಸಹಾಯೋಪಾಧ್ಯಾಯರಾಗಿ ಕೆಲಸ ಹಿಡಿದರು. ಒಂದೆರಡು ವರ್ಷಗಳ ನಂತರ ಮಹಾರಾಜಾ 
ಕಾಲೇಜಿಗೆ ವರ್ಗಾಯಿಸಲ್ಪ ಟ್ರರು. ಆದರೆ ೧೮೮೩ರಲ್ಲಿ ಮತ್ತೆ ವ್ಯಾಸಂಗವನ್ನು ಮುಂದುವರಿಸಿ 
೧೮೮೫ರಲ್ಲಿ ಮದ್ರಾಸಿನಿಂದ ಬಿ.ಎ.ಪರೀಕ್ಷೆ . ಪಾಸಾದರು; ಹಾಗೂ ಅಧ್ಯಾಪನವೃತ್ತಿಗೆ 
ರಾಜೀನಾಮೆ ಕೊಟ್ಟು ಮೈಸೂರು ಚೀಫ್‌ಕೋರ್ಟಿನಲ್ಲಿ ಭಾಷಾಂತರಕಾರರಾಗಿ 
ನಿಯಮಿಸಲ್ಪಟ್ಟರು. ೧೮೯೭ರ ವರೆಗೆ ಅದೇ ಸ್ಥಾನದಲ್ಲಿದ್ದು ಅನಂತರ ತಾಲೂಕು 
ಅಮಲ್ಲಾರರಾಗಿ, ಚಿತ್ರದುರ್ಗ, ನೆಲಮಂಗಲ, ಬಾಗೇಪಲ್ಲಿ, ಮುಳಬಾಗಲ, ಹೊಸದುರ್ಗ 
ಮುಂತಾದ ಕಡೆಗೆ ೧೧ ವರ್ಷ ಕೆಲಸ ಮಾಡಿ ನಿವೃತ್ತರಾದರು. 


ಮದ್ರಾಸ್‌ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪರೀಕ್ಷಕರೂ (೧೮೯೦, ೯೧, 
€ ೨) ಮೈಸೂರು ಸಂಸ್ಥಾ ನದ ಪಠ್ಕಪುಸ್ತ ಕದ ಸಮಿತಿಯ ಸದಸ್ಯರೂ ಆಗಿ ಕೆಲಸಮಾಡಿದರು. 
ಎಂ. ಬಿ. ಶ್ರೀನಿವಾಸ ಅಯ್ಕಂಗಾರ್ಯರ ಸಹಕಾರದಿಂದ "ಹಿತಬೋಧಿನಿ' (೧೮೮೩) ಎಂಬ 
ಮಾಸಪತ್ರಿಕೆಯನ್ನು ಹೊರಡಿಸಿ, ತಮ್ಮ ಪ್ರೌಢವ್ಯಾಸಂಗಕ್ಕಾಗಿ ಮದ್ರಾಸಿಗೆ ಹೋಗುವಾಗ 


ಗ್ರಂಥಕರ್ತರ ಚರಿತ್ರಕೋಶ ೪೫ 


ಅದನ್ನು ಎಂ.ವೆಂಕಟಕೃಷ್ಣಯ್ಯನವರಿಗೆ ಒಪ್ಪಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ 
ಸಂಸ್ಥಾಪಕರಲೊಬ್ಬರಾದ ಇವರು ಆ ಸಂಸ್ಥೆಯ ಕಾರ್ಯದರ್ಶಿಗಳಾಗಿಯೂ ಹಲವು 
ವರ್ಷ ಕೆಲಸ ಮಾಡಿದರು. 


ಸಮಕಾಲೀನ ಜನಜೀವನದ ಯಥಾರ್ಥ ನಿರೂಪಣೆಗೂ ಘೂನಗನ್ನ ಡದ 
ದೇಸಿನಿಷ್ಠ ಶೈಲಿಗೂ ಇವರ ಕೃತಿಗಳು ಮಾದರಿಯಾಗಿವೆ. 


ಗ್ರಂಥಗಳು : ಇಕ್ಕೇರಿ ಸಂಸ್ಥಾನದ ಚರಿತ್ರೆ, ಕುಣಿಗಲ್ಲು ರಾಮಾಶಾಸ್ತ್ರಿಗಳ ಚರಿತ್ರೆ, 
ಗುಮ್ಮನಾಯಕನ ಪಾಳೆಯದ ಪಾಳೆಯಗಾರರು, ಚಿತ್ರದುರ್ಗದ ಪಾಳೆಯಗಾರರು, 
ಚೀಣಾರಾಜ್ಯದ ಮಹಾಪುರುಷನಾದ ಕಾಂಪೂಷನ ಚರಿತ್ರೆ (ಧ.೧೮೯೮), ಜಯಸಿಂಹ 
ರಾಜನ ಚರಿತ್ರೆ (Shakespeare ಕೃತ €ymbeliಗe ನಾಟಕದ ರೂಪಾಂತರ) 
(ಇ, ೧೮೮೧), ನೀತಿಚಿಂತಾಮಣಿ-ಭಾಗ ೧, ಭಾಗ ೨, ಭಾಗ ೩ (ಎಂ.ಬಿ. 
ಶ್ರೀನಿವಾಸಯ್ಯಂಗಾರ್ಕರ ಜೊತೆಗೆ), ಪಾಳೆಯಗಾರರು, ಪೇಟೆ ಮಾತೇನಜ್ಜಿ?, ಬಹಾಮನಿ 
ಸಂಸ್ಥಾನದ ಮಹಮೂದ ಗವಾನ ಎಂಬ ಮಹಾಮಂತ್ರಿಯ ಚರಿತ್ರೆ (ಮ-ಚ.೧೯೨೨), 
ಮಾಡಿದ್ದುಣ್ಣೋ ಮಹಾರಾಯ (ಇ. ೧೯೧೫), ಮುಸುಕು ತೆಗೆಯೇ ಮಾಯಾಂಗನೆ 
(ಇ. ೧೯೨೮), ಸುಮತಿ ಮದನಕುಮಾರರ ಚರಿತ್ರೆ (Thomas Dey ಕೃತ Sanford 
& !/0ಗಂಗ ಪುಸ್ತಕದ ಅನುಕರಣೆ) (ಇ. ೧೮೯೩), ಹಾಗಲವಾಡಿ ಪಾಳೆಯಗಾರರ 
ಚರಿತ್ರೆ, ಹಿಂದೂ ಚರಿತ್ರದರ್ಪಣ ಭಾಗ ೧, ಭಾಗ ೨ (ಎಂ.ಬಿ. 
ಶ್ರೀನಿವಾಸಯ್ಯಂಗಾರರ ಜೊತೆಗೆ) (ಮ. ೧೮೮೧), ಹೇಮಚಂದ್ರರಾಜವಿಲಾಸ 
(Shakespeare ಕೃತ King Lear ನಾಟಕದ ಅನುವಾದ) (ಆ. ೧೮೯೯), 
ಹೈದರಾಬಾದ್‌ ಸಂಸ್ಥಾನದ ಮಂತ್ರಿ ಸರ್‌ ಸಾಲಾರ್‌ ಜಂಗ್‌ನ ಚರಿತ್ರೆ 
(ಮ- ಚ.೧೯೧೭). 


ಭೀಮರಾವ್‌, ಸ್ವಾಮಿರಾವ್‌, ಕಮಲಾಪುರ 
ಜ : ೧೮೫೪ ಮ: (?) 
ಧಾರವಾಡ. ಸರಕಾರೀ ನೌಕರಿ. ಮಧ್ವಸಿದ್ಧಾಂತ್ತೋತ್ತೇಜಕ ಸಭೆಯ 


ಸಂಸ್ಥಾಪಕರಲ್ಲೊಬ್ಬರಾಗಿದ್ದ (೧೮೯ ೫) ಇವರು ಉತ್ತ ರಾದಿಮಠದ ಸತ್ಯಛೀರಸ್ವಾಃ ಮಿಗಳ 
ಹೆಸರಿನಲ್ಲಿ ಪಾಠಶಾಲೆಯೊಂದನ್ನು ಸ್ಥಾಪಿಸಿದರು. 


ಗ್ರಂಥಗಳು : ಗೀತಾ ಉಪನ್ಯಾಸಗಳು (ನ), ಬ್ರಹ್ಮಸೂತ್ರರಚನಾಪ್ರಕಾಶ (ನಾಗರೀ 
ಲಿಪಿ) (ನ.೧೯೧೪), ಷಟ್‌ಶಾಸ್ತ್ರಸಾರ (ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, 


ಪೂರ್ವ ಮೀಮಾಂಸೆ, ಉತ್ತ ರಮೀಮಾಂಸೆ ಸಂಕೆ ೇಪಿಸಲ್ಪಟ್ಟಿವೆ) (ನ.೧೯೧೫), ಸತ್ಯಥಾ 
(ಧ. ೧೮೯೬). 


ಅಪ್ರಕಟಿತ : ದ್ವೈತಸಿದ್ಧಾಂತಸಾರ 


ಲ್ಲ ಗ್ರಂಥಕರ್ತರ ಚರಿತ್ರಕೋಶ 


ಲಕ್ಷ್ಮ ಣಾಚಾರ್ಯ, ಗುಂಡ್ಲುಪಂಡಿತ 
ಜ : ೧೮೫೪ ಮ: (?) 
ಮೈಸೂರು. ಆಯುರ್ವೇದ, ವೇದಾಂತ, ವ್ಯಾಕರಣ, ಸಾಹಿತ್ಯ, ಜ್ಯೋತಿಷ್ಯ, 
ಲ್ಪ, ಚಿತ್ರ ಮೊದಲಾದ ವಿವಿಧ ಶಾಸ್ತ್ರ ಮತ್ತು ಕಲೆಗಳಲ್ಲಿ ಪಾರಂಗತರಾಗಿದ್ದರು. 
ಸುಪ್ರಸಿದ್ಧ ವೈದ್ಯರಾಗಿದ್ದ ಇವರು ಸರಕಾರದ ಆಯುರ್ವೇದ ಮಹಾವಿದ್ಯಾಲಯದ 
ಸದಸ್ಯರೂ ಪರೀಕ್ಬಕರೂ ಆಗಿ ಅನೇಕ ವರ್ಷ ಕೆಲಸಮಾಡಿದರು. ಮೈಸೂರು 
ಮಹಾರಾಜರಿಂದ "ವೈದ್ಯರತ್ನಂ' ಪ್ರಶಸ್ತಿಯನ್ನೂ (೧೯೨೮) ದೇವಾಸ ಸಂಸ್ಥಾನಿಕರಿಂದ 
ಸುವರ್ಣ ಕಂಕಣಮರ್ಯಾದೆಯನ್ನೂ ಪಡೆದವರು. ಇವರ ಅನೇಕ ಸಂಶೋಧನಪರ 
ಲೇಖನಗಳಿಗೆ ದೇಶವಿದೇಶಗಳಲ್ಲಿ ಬಹುಮಾನ ದೊರೆತಿವೆ. ಇವರು ಆಯುರ್ವೇದದ 
ಪ್ರಚಾರಕ್ಕಾಗಿ ೧೫೦೦೦ ರೂಪಾಯಿಗಳನ್ನು ಮೈಸೂರು ಸರಕಾರಕ್ಕೆ ಅರ್ಪಿಸಿದ್ದರು. 


ಬ. ೪ 


PAR 


ಗ್ರಂಥಗಳು : ಕಾಶೀಕ್ಷೇತ್ರಮಹಾತ್ವೆ, ಸಹಸ್ರಾಯುಚರಿತ್ರೆ, ಸೌಗಂಧಿಕಾಪರಿಣಯ. 


ಸೋಮನಾಥಯ್ಯ, ಸೋಮಪ್ಪ ವ ಬೆಳ್ಳಾವೆ 
ಜ : ೧೮೫೪ ಮ : ೧೯೧೪ 
ತುಮಕೂರು ಜಿಲ್ಲೆಯ ಬೆಳ್ಳಾವೆ. ಪ್ರಸಿದ್ಧ ಕನ್ನಡ ನಾಟಕಕಾರರಾದ ಬೆಳ್ಳಾವೆ 
ನರಹರಿಶಾಸ್ತ್ರಿ ಗಳ ಹಿರಿಯ ಸಹೋದರರು. ಬೆಂಗಳೂರು ವೆಸ್ಲಿಯನ್‌ ಮಿಶನ್‌ ಹೈಸ್ಕೂಲಿನಲ್ಲಿ 
ಓದಿ ಮ್ಯಾಟ್ರಿಕ್‌ ಪಾಸಾದರು. ಎಫ್‌.ಎ. ತರಗತಿಯಲ್ಲಿದ್ದಾಗ ವ್ಯಾಸಂಗವನ್ನು 
ನಿಲ್ಲಿಸಬೇಕಾಯಿತು. 


ಸೋಮನಾಥಯ್ಯನವರ ಪರಮಸ್ನೇಹಿತರಾಗಿದ್ದ ದಿವಾನ್‌ ಸರ್‌ ಕೆ. ಶೇಷಾದ್ರಿ 
ಅಯ್ಯರವರು ಇವರ ವಿದ್ವತ್ತು ಹಾಗೂ ಕಾರ್ಯಕೌಶಲವನ್ನು ಮನದಂದವರಾಗಿದ್ದು, 
ಲೋಕೋಪಕಾರಕವಾದ ವಿದ್ಯಾಪ್ರಚಾರದ ಕಾರ್ಯದಲ್ಲಿ ಇವರನ್ನು ತೊಡಗಿಸಿದರು. 
ಸ್ವತಂತ್ರವೃತ್ತಿಯವರಾದುದರಿಂದ ಸೋಮನಾಥಯ್ಯನವರು ಸ್ವತಂತ್ರವಾಗಿ ಒಂದು 
ಹೆಣ್ಣುಮಕ್ಕಳ ಶಾಲೆಯನ್ನು ೧೮೭೪ರಲ್ಲಿ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಸ್ಥಾಪಿಸಿ, 
ಮೈಸೂರು ಸಂಸ್ಥಾನದಲ್ಲಿ ಸ್ತ್ರೀಶಿಕ್ಷಣದ ಸಸಿಯನ್ನು ನೆಟ್ಟರು. ಶ್ರದ್ಧೆ-ಉತ್ಸಾಹದಿಂದ 
ಅದನ್ನು ಬೆಳೆಸಿಕೊಂಡು ಬಂದು ಕಾಲಕ್ರಮೇಣ ವಿದ್ಯಾಇಲಾಖೆಗೆ ಆ ಶಾಖೆಯ 
ಆಡಳಿತೆಯನ್ನು ಒಪ್ಪಿಸಿದರು; ಹಾಗೂ ತಾವು ಅದೇ ಸಂಸ್ಥೆಯಲ್ಲಿ ಅನೇಕ ವರ್ಷ 
ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದರು. ಮುಂದೆ ಚಿಕ್ಕಬಳ್ಳಾಪುರ ಗರ್ಲ್ಸ್‌ ಸ್ಕೂಲ್‌ನಲ್ಲಿ ದ್ದಾಗ 
ಅನಾರೋಗ್ಯದ ಕಾರಣದಿಂದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. 

ಸೋಮನಾಥಯ್ಯನವರಿಗೆ ಸಂಸ್ಕೃತ, ಆಂಧ್ರ ಹಾಗೂ ಕನ್ನಡ ಭಾಷೆಯಲ್ಲಿ 
ಪಾಂಡಿತ್ಯವಿತ್ತು. ಗಣಿತ ಶಾಸ್ತ್ರದಲ್ಲಿಯಂತೂ ಇವರು ಅತ್ಯಂತ ಪ್ರತಿಭಾಶಾಲಿ ಎಂದು 
ಪ್ರಸಿದ್ಧರಾಗಿದ್ದರು. ಬಿ.ಎ, ಎಂ.ಎ ವರ್ಗದ ವಿದ್ಯಾರ್ಥಿಗಳು ಕೂಡ ಇವರ ಬಳಿಯಲ್ಲಿ 


ಗ್ರಂಥಕರ್ತರ ಚರಿತ್ರಕೋಶ ೪೭ 


ಗಣಿತಪಾಠ ಹೇಳಿಸಿಕೊಳ್ಳುತ್ತಿದ್ದರು. ತಮ್ಮ ಹಲವಾರು ಪತ್ರಿಕಾ ಲೇಖನಗಳ ಮೂಲಕ 
ವಿದೇಶಗಳಲ್ಲಿಯೂ ಗಣಿತಶಾಸ್ತ್ರಪಾರಂಗತರೆಂದು ಖ್ಯಾತಿ ಪಡೆದಿದ್ದರು. ಅಲ್ಲಿಯ 
ಅನೇಕ ವಿದ್ವಾಂಸರು ಇವರೊಂದಿಗೆ ಪತ್ರವ್ಯವಹಾರವನ್ನು ಮಾಡುತ್ತಿದ್ದರು. 


ಗ್ರಂಥಗಳು: ಗಯ್ಯಾಳಿಯನ್ನು ಸಾಧುಮಾಡುವಿಕೆ (Shakespeare ಕೃತ Taming 
of the Shrew ನಾಟಕವನ್ನವಲಂಬಿಸಿದ ವೀರೇಶಲಿಂಗಂ ಪಂತುಲು ಅವರ ತೆಲುಗು 
ಪುಸ್ತಕದ ಭಾಷಾಂತರ; ಆ. ೧೮೯೭), ಗೆದ್ದತ್ತೆ ಸೋತಳಿಯ, ಬೃಂದಾವನೋತ್ಸವ, 
ಎವೇಕ ಚಂದ್ರಿಕೆ, ವಿಜ್ಞಾನದೀಪಿಕೆ, ಶ್ರೀರಂಗಪಟ್ಟಣವು ಹುಟ್ಟಿ ಬೆಳೆದ ಕಥೆ, 
ಶಂಕರಚರಿತ್ರಕಾಲವಿಚಾರ, ಶೃಂಗೇರಿ ಮಠದ ಚರಿತ್ರೆ, ಸತೀಮಣಿವಿಜಯ (Shakespeare 
ಕೃತ A's well that €pds well ನಾಟಕವನ್ನು ಅವಲಂಬಿಸಿದ ವೀರೇಶಲಿಂಗಂ, 
ಅವರ ತೆಲುಗು ಪುಸ್ತಕದ ಭಾಷಾಂತರ (ಆ). 


ಬಾಳಾಚಾರ್ಯ, ಗೋಪಾಳಾಚಾರ್ಯ, ಸಕ್ಕರಿ 
ಜ : ೧೫-೧-೧೮೫೬ ಮ : ೧೬-೩--೧೯೨೦ 
"ಶಾಂತಕವಿ' ಎಂಬ ಹೆಸರಿನಿಂದ ಕನ್ನ ಡಿಗರಿಗೆ ಸುಪರಿಚಿತರಾದ ಇವರು ಧಾರವಾಡ 
ಜಿಲ್ಲೆಯ ಕೋಡ ತಾಲೂಕಿನ ಸಾತೇನಹಳ್ಳಿಯವರು. ಕನ್ನಡ ಪ್ರಾಥಮಿಕ ಶಿಕ್ಷಣದೊಂದಿಗೆ 
ಮನೆಯಲ್ಲಿ "ಅಮರಕೋಶ', "ಶಬ್ದರೂಪಾವಲಿ'ಗಳನ್ನು ಓದಿ ಸಂಸ್ಕೃತದ ಅಭ್ಯಾಸವನ್ನೂ 
ಪ್ರಾರಂಭಿಸಿದರು. ೧೮೭೦ರಲ್ಲಿ ಉಪಾಧ್ಯಾಯರಾಗಿ ಸೇರಿ, ಧಾರವಾಡ ಜಿಲ್ಲೆಯ ಅನೇಕ 
ಊರುಗಳಲ್ಲಿ ಸುಮಾರು ೪೦ ವರ್ಷ ಕೆಲಸ ಮಾಡಿ ನಿವೃತ್ತರಾದರು. ಇವರು ಧಾರವಾಡ 
ಶಿಕ್ಷಣಮಹಾವಿದ್ಯಾಲಯದಲ್ಲಿ ತರಬೇತು ಹೊಂದಿದವರಾಗಿದ್ದರು. ಸಂಗೀತದಲ್ಲಿ ತಕ್ಕ 
ಪರಿಶ್ರಮವುಳ್ಳ ಇವರು ರಾಷ್ಟ್ರೀಯ ಕೀರ್ತನಕಾರರೆಂದು ಹೆಸರಾಗಿದ್ದರು. ಸುಪ್ತಾವಸ್ಥೆಯಲ್ಲಿದ್ದ 
ಅಂದಿನ ಕರ್ನಾಟಕವನ್ನು ಬಡಿದೆಬ್ಬಿಸಿ ನಾಡು-ನುಡಿಯ ಸೇವೆಗಾಗಿ ಜನತೆಯನ್ನು 
ಹುರಿದುಂಬಿಸುವ ಕಾರ್ಯವನ್ನು ಅತ್ಯಂತ ನಿಷ್ಠೆಯಿಂದ, ಉತ್ಸಾಹದಿಂದ ನಿರ್ವಹಿಸಿದ 
ಇವರು ಕರ್ನಾಟಕತ್ವದ ಪಿತಾಮಹರೆಂಬ ಗೌರವಕ್ಕೆ ಪಾತ್ರರಾದರು. ಕವಿಗಳೂ 
ಕೀರ್ತನಕಾರರೂ ಅಲ್ಲದೆ ಇವರು ಪ್ರಸಿದ್ಧ ನಾಟಕಕಾರರೂ ಆಗಿದ್ದರು. ೧೮೭೩ರಲ್ಲಿ 
"ಕರ್ನಾಟಕ ನಾಟಕ ಕಂಪನಿ'ಯನ್ನು ಸ್ಥಾಪಿಸಿ, ತಾವು ರಚಿಸಿದ ನಾಟಕಗಳನ್ನು 
ರಂಗಭೂಮಿಯ ಮೇಲೆ ತರಲು ಉಪಕ್ರಮಿಸಿದರು. ಕನ್ನ ಡ ಭಾಷಾ- ಸಂಸ್ಕೃತಿಯು 
ಕ್ರಮಶಃ ಜರ್ಜರಿತವಾಗುತ್ತ ನಡೆದಿದ್ದ ಅಂದಿನ ವಿಷಮ ಪರಿಸ್ಥಿತಿಯಲ್ಲಿ ಸುಮಾರು 
೨೦ ವರ್ಷಗಳಿಗೆ ಮಿಕ್ಕಿ ಕನ್ನ ಡ ರಂಗಭೂಮಿಯನ್ನು ಆರಾಧಿಸಿದರು. ರಾಷ್ಟ್ರೀಯತ್ವವು 
ಯುಗಧರ್ಮ ಎಂಬುದನ್ನು ಅರಿತು, ಅದರ ಪ್ರಚಾರಕ್ಕಾಗಿ ದುಡಿದ ಹಲವೇ ಕವಿಗಳಲ್ಲಿ 
ಇವರು ಅಗ್ರಗಣ್ಯರು. ಇವರು ಮಾಡಿದ ಅಪಾರ ಸಾಂಸ್ಕೃತಿಕ ಸೇವೆಯನ್ನು ಗೌರವಿಸಲು 


೧೮೮೦ರಲ್ಲಿ ಧಾರವಾಡದಲ್ಲಿ ಸಾರ್ವಜನಿಕ ಸಮಾರಂಭವು ನಡೆದು ಶಾಂತಕವಿಗಳಿಗೆ 
ವಸ್ತ್ರಾ ಲಂಕಾರಗಳು ಸಮರ್ಪಿಸಲ್ಪ ಟ್ಟವು. 


೪೮ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥಗಳು : ಅಡ್ಡಕಥೆಗಳ ಬುಕ್ಕು, ಅಲಂಕಾರಶಾಸ್ತ್ರ, ಆನಂದಲಹರಿ, ಆಂಜನೇಯವಿಜಯ, 
ಯತುಸಂಹಾರ, ಕನ್ನಡ ದಾಸಯ್ಯನ ಪದಗಳು, ಕನ್ನಡಿಗರಿಗೆ ಸವಾಲುಗಳು, ಕವಿಕಂಠಕುಠಾರ, ' 
ಕಾಲಮಹಿಮೆ, ಕಾಳಾಸುರ, ಕೀಚಕವಧೆ (ಆ), ಕೃಷ್ಣದಾನಾಮೃತ, ಕೃಷ್ಣಮೋಹಿನೀದುಂದುಮೆ 
(ಅ. ೧೮೯೩), ಕೃಷ್ಣರಾಧಿಕಾವಿಲಾಸ, ಗಜೇಂದ್ರ ಮೋಕ್ಷ (ಅ), ಗಾಲವಚಿತ್ರಸೇನ, 
ಗಿರಿಜಾಕಲ್ಯಾಣ, ಚಂದ್ರಾವಳೀಚರಿತ್ರೆ, ಜರಾಸಂಧ ವಧ, ದುಂದುಮೆಪದ, ನಾಗಾನಂದ, 
ನಾಟಕಪದಸಂಗ್ರಹ, ನಾರದಕುಚೇಷ್ಟೆ, ಪಾರ್ವತೀ -ಪರಿಣಯ, ಬರಗಾಲರಸು (?) 
ಬಾಣಾಸುರನಾಟಕ, ಬೃಹಜ್ಜಂಬೂಚರಿತ್ರೆ, ಭುಜಂಗೋಪದೇಶ, ಮನೋರಮನಾಟಕ, 
ಮಯೂರಧ್ವಜಪ್ರತಾಪ, ಮುಕುಂದ ದಾನಾಮೃತ, ಮೃಚ್ಛಕಟಿಕ್ಕ ಮೇಘದೂತ (ಅ. 
೧೮೯೩), -ರಘುವಂಶ (೨ನೇ ಸರ್ಗ), ರಸಿಕಾರಸಿಕವಿಚಾರ, ರಾವಣವಧೆ, ರಾವಣ 
ವೇದವತಿ (೧೯೧೯) ಲಘುಕವಿತಾಪದ್ಭತಿ, ವತ್ಸಲಾಹರಣ (ಥ. ೧೮೯೭), 
ವ್ಯಭಿಚಾರಾನರ್ಥಸಿಂಧು, ವಾಸಪ್ಪನಾಯಕನ ಫಾರ್ಸು, ವಿದ್ಯಾರಣ್ಯಚರಿತ್ರೆ (ಅ), ವಿರಹತರಂಗ 
(ಅ. ೧೮೮೫), ಎರಾಟಪರ್ವ, ವಿಶ್ವಾಮಿತ್ರ ತಪೋಭಂಗ ಅಥವಾ ಶಕುಂತಲೆಯ 
ಉತ್ಪತ್ತಿ-ಭಾಗ ೧, ಭಾಗ ೨, ವಿಷಕಂಠಖಡ್ಗ, ವೇಶ್ಯಾವಾಟಿಕಾಸಂಚಾರ, ಶಾಕುಂತಲ, 
ಶೃಂಗಾರಪದಸಂಗ್ರಹ- ಭಾಗ ೧, ಭಾಗ ೨, ಶೃಂಗಾರಸಾಗರ, "ಶ್ರಿಮತಿ ಸ್ವಯಂವರ' 
(ಆ), ಶ್ರೀಯಾಳ ಸತ್ವಪರೀಕ್ಷಾ, ಸದ್ವರ್ತನ, ಸೀತಾರಣ್ಯಪ್ರವೇಶ, ಸೀತಾಸ್ವಯಂವರ, 
ಸುಧನ್ವವಧೆ, ಸೌಗಂಧಿಕಾಪರಿಣಯ, ಸೌಭದ್ರ, ಸುಂದೋಪಸುಂದವಧ (ಆ), 
ಸ್ಕಮಂತಕಮಣಿಚರಿತ್ರೆ, ಹರಗರ್ವಪರಿಹಾರ, ಹರಿಮಿತ್ರೋಪಾಖ್ಯಾನ, ಹರಿಶ್ವ ದ್ರ 
ಸತ್ತ್ಯಪರೀಕ್ಬಾ- ಭಾಗ ೧, ಭಾಗ೨. 
ಮಂಜುನಾಥಯ್ಯ, ಬೆನಗಲ್ಲ 
ಜ : ೧೮೫೬ ಮ: ೨೮-೫-೧೯೨೮ 
ಮಂಗಳೂರು, ಬೆನಗಲ್ಲ ರಾಮರಾಯರ ತಂದೆ. ವೇದಾಂತ ಹಾಗೂ ವೈದ್ಯ 
ಶಾಸ್ತ್ರದಲ್ಲ ಪಾರಂಗತರಾದ ಇವರು ಮದ್ರಾಸಿನಲ್ಲಿ "ಬಿ.ಎಂ.ನಾಥ್‌ ಅಂಡ್‌ ಕೋ' 
ಎಂಬ ಹೆಸರಿನ ದವಾಖಾನೆಯನ್ನೂ ಔಷಧಿಯ ಕಾರಖಾನೆಯನ್ನೂ ಸ್ಥಾಪಿಸಿದ್ದ ರು. 
ಒಳ್ಳೆಯ ನಾಟ್ಕಕಲಾವಿದರು. ಕರ್ನಾಟಕ ಏಕೀಕರಣದಲ್ಲಿ ತುಂಬ ಆಸೆಯುಳ್ಳವರಾಗಿದ್ದು, 
ಅಖಿಲಕರ್ನಾಟಕ ಭೂಪಟವನ್ನು ಪರಿಶ್ರಮಪೂರ್ವಕ ಸಿದ್ಧಗೊಳಿಸಿ ಪ್ರಕಟಿಸಿದರು. 
ಗ್ರಂಥ : ಲಾವಣ್ಯಮಯಿ (ಇ). 


ಪರಿಷ್ಕೃತ : ಶಿವತತ್ವರತ್ನಾಕರ (ಕೆಳದಿಯ ಬಸವರಾಜಕೃತ ಸಂಸ್ಕೃತ ಗ್ರಂಥ) 


*ಇನ್ನೂ ಕೆಲವು ಕಾದಂಬರಿಗಳನ್ನೂ ಶಾಸ್ತ್ರೀಯ ಗ್ರಂಥಗಳನ್ನೂ ಬರೆದಿರುವರೆಂದು ಹೇಳಲಾಗುತ್ತಿದೆ. 


ಗ್ರಂಥಕರ್ತರ ಚರಿತ್ರಕೋಶ ರ್ಳ 


ಸೂರ್ಯನಾರಾಯಣರಾವ್‌, ಬೆಂಗಳೂರು, ಬಿ.ಎ. 
ಜ : ೧೨-೨-೧೮೫೬ ಮ : ೧೯೩೭ 
ಮೈಸೂರು ಪ್ರಾಂತದ ಹುಣಸೂರು ಎಂಬ ಗ್ರಾಮ. ಮದ್ರಾಸಿನಲ್ಲಿ ಕಾಯದೆ 
ಅಭ್ಯಾಸಮಾಡಿದನಂತರ' ಬಳ್ಳಾ ರಿಯಲ್ಲಿ ವಕೀಲಿ ವ್ಯವಸಾಯವನ್ನು ಪ್ರಾರಂಭಿಸಿದರು. 
ಅಲಾ ) ವಧಿಯಲ್ಲೇ ಆ ವ್ಯವಸಾಯವನ್ನು ಬಿಟ್ಟು ಕೊಟ್ಟು ಸ್ವಗ್ರಾಮದಲ್ಲಿ ಹೋಗಿ ನೆಲೆಸಿ 
ಸುಮಾರು ೧೪ ವಷ ರ್ಷಗಳವರೆಗೆ ಗಾಢವ್ಯಾಸಂಗಮಾಡಿ' ಜ್ಯೋತಿಷ್ಯ, ಖಗೋಲ ಹಾಗೂ 
ತತ್ಸಂಬಂಧವಾದ ಇತರ ಶಾಸ್ತ್ರ ಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಸಂಪಾದಿಸಿದರು. ಇವರು 
ರಚಿಸಿದ ಗ್ರಂಥಗಳು ಇಂಗ್ಲಿ ಆಫಿನಲ್ಲಿ ಯೇ ಹೆಚ್ಚಾಗಿವೆ. ಒಂದುಸ್ಥಾ ನದ ನಾನಾ ಭಾಗಗಳಲ್ಲಿ 
ಸಂಚರಿಸಿ, ಭಾಷಣ-ಪ್ರ ವಚನದ. ಮುಖಾಂಕರ ಭಾರತೀಯ ಇತಿಹಾಸ- ಸಂಸ್ಕೃತಿಯ 
ಬಗ್ಗೆ ಜನಜಾಗೃತಿಯನ್ನು ಉಂಟುಮಾಡಿದರು. ಭಾರತೀಯ ಜ್ಯೋತಿಷ್ಯಶಾಸ್ತ್ರ ದ 
ಪ್ರಭಾವವನ್ನು ಜಾಗತಿಕರಂಗದಲ್ಲಿ ಬೆಳಗಿಸಲು ಇವರು ಬಹುಮಟ್ಟಿಗೆ ಶ್ರಮಿಸಿದರು. 
History of Vijayanagara or Never to be (EN Empire 
ಎಂಬ ಇವರ ಗ್ರಂಥವು ಅತ್ಯಂತ ಆಧಾರಯುಕ್ತವೂ ಕನ್ನ ಡಿಗರಿಗೆ ಸ್ಫೂರ್ತಿದಾಯಕವೂ 
ಆದ ಕೃತಿಯೆನಿಸಿದೆ. 


ಇವರು ಅಂತರ್‌ರಾಷ್ಟ್ರೀಯ ಕೀರ್ತಿಯನ್ನು ಸಂಪಾದಿಸಿದವರು. ಲಂಡನ್ನಿನ ರಾಯಲ್‌ 
ಎಸ್ಟ್ರಾನಾಮಿಕಲ್‌ ಸೊಸಾಯಿಟಿ, ನ್ಯೂಯಾರ್ಕಿನ ಮೆಡಿಕೋ ಲೀಗಲ್‌ ಸೊಸಾಯಿಟಿ, 
ಬಂಗಾಲದ ರಾಯಲ್‌ ಏಶಿಯಾಟಿಕ್‌ ಸೊಸಾಯಿಟಿ ಮೊದಲಾದ ಸಂಸ್ಥೆಗಳ ಗೌರವ 
ಸದಸ್ಯರಾಗಿದ್ದರು. ಬೆಂಗಳೂರಿನ “ಎಸ್ಟ್ರಾಲಜಿಕಲ್‌ ಮ್ಯಾಗಜಿನ್‌' ಎಂಬ ಮಾಸಪತ್ರಿಕೆಯ 
ಸಂಸ್ಥಾಪಕರೂ ಹಲವು ವರ್ಷ ಸಂಪಾದಕರೂ ಆಗಿದ್ದರು. 


ಗ್ರಂಥಗಳು : ಅಕ್ಷಯ ಮತ್ತು ಪ ಪ್ರಭವದ ಪರಿಣಾಮಗಳು (ಖ), ಇಂದ್ರಜಾಲ, 
ವಶಿಷ್ಠ ನಾರದ ತಪೋಬಲ, ವಿಶ್ವಾ ಮಿತ್ರ (ಇ), ವಿಕ್ಟೋರಿಯಾ ಮಹಾರಾಣಿ (ಯ-ರ), 
ಸ್ವಯಮ್‌ ಜ್ಯೋತಿರ್ಬೋಧಿನಿ “ಖು. ಸುಖದ ಶೋಧ. 


ತೆಲುಗು : ಮುದಿರಾಜರ ಇತಿಹಾಸ, ಸ್ವಯಮ್‌ ಜ್ಯೋತಿರ್ಬೋಧಿನಿ. 


ಇಂಗ್ಲೀಷ್‌. : Autobiography, Brihat Jataka, Fight against Fate, 
Five hundred combinations of Planets, History of Vijayanagara 
or Never to be forgotten Empire, Jaimini Sutras, Jathaka 
Chandrike, Jathaka Kalanidhi, Jyothisha Sudhasara Manjari, 
Life of Shankaracharya, Life of Vidyaranya, Life of Varaha 
Mihira, Manual of Chess, Revival of Astrology, Saraswatha 
Chintamani ಇತ್ಯಾದಿ. ೫ 


*ಇಂಗ್ಲೀಷಿನಲ್ಲಿ ಒಟ್ಟು ೭೫ ಗ್ರಂಥಗಳನ್ನು ರಚಿಸಿದ್ದಾರೆ. 


೫೦ ಗ್ರಂಥಕರ್ತರ ಚರಿತ್ರಕೋಶ 


ಕೃಷ್ಣಾಚಾರ್ಯ,ತಿಮ್ಮಣ್ಣಾಚಾರ್ಯ, ಗರಣಿ 
ಣ ಣ 
ಜ : ೧೮೫೭ ಮ: ೧-೧೦-೧೯೧೮ 

' ಮದ್ದಗಿರಿ ತಾಲೂಕು ಗರಣಿ. ಕೆಲಕಾಲ ಮದ್ರಾಸು ಕ್ರಿಶ್ಚಿಯನ್‌ ಕಾಲೇಜಿನಲ್ಲಿಯೂ 
ಅನಂತರ ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನಲ್ಲಿಯೂ ಕನ್ನಡ ಪಂಡಿತರಾಗಿ ಕೆಲಸ 
ಮಾಡಿದರು. ಪ್ರಸಿದ್ಧ ವೈಯಾಕರಣಿಯೆನಿಸಿದ ಇವರು ಮೈಸೂರು ಮಹಾರಾಜರಿಂದ 
ಆಸ್ಥಾನ ಮಹಾವಿದ್ವಾನ್‌ ಪ್ರಶಸ್ತಿಯನ್ನು ಪಡೆದು ತಮ್ಮ ಸಾತ್ವಿಕ ಜೀವನಕ್ರಮದಿಂದ 
ಸಮಾಜದಲ್ಲಿ ಗಣ್ಯಸ್ಥಾನವನ್ನು ಪಡೆದವರಾಗಿದ್ದರು. 


ಗ್ರಂಥಗಳು : ಆಯುರಾರೋಗ್ಯಸಂಗ್ರಹ (ಢ), ಕರ್ಣಾಟಕ ಭಾಷಾವಿಷಯವು 
(ದ-ಟ..೧೮೯೧), ಕರ್ಣಾಟಕ 'ಭಾಷಾಸಮೀಕರಣೋಪನ್ಯಾಸ (ದಟ), ಕಾದಂಬರೀ 
ಕಥೆ (ಬಾಣಕವಿ ಕೃತ ಸಂಸ್ಕೃತನಾಟಕದ ಕಥಾಸಾರ) (ಇ. ೧೮೯೯), ಗಜೇಂದ್ರಮೋಕ್ಟ 
ಟೀಕೆ (ಧ), ದೀರ್ಫಾಯುಸ್ಪೂತ್ರ (ಢ.೧೯೦೯), ನಾಗಾನಂದ ನಾಟಕಂ (ಹರ್ಷಕವಿ 
ಕೃತ ಸಂಸ್ಕೃತ ನಾಟಕದ ಕಥಾಸಾರ), (ಇ.೧೮೮೮), ನೀತಿಶತಕ (ಅ), ಭಗವತ್ತಾರ್ಥನೆ 
(೨ ಭಾಗಗಳು), (ಅ.೧೯೧೧), ಮೃಚ್ಛಕಟಿಕ ಪ್ರಕರಣಂ (ಆ. ೧೮೯೦), ವಿಶೇಷಧರ್ಮಪ್ರಶ್ನೆ 
(ಧ), ಸತ್ಯಥಾ (ಧ೧೯೧೨), ಸದ್ವತ್ತಾ ನುಷ್ಠುನ (ಧ.೧೯೩೧), ಸನಾತನಾರ್ಯಧರ್ಮಸಾರ 
(೨ ಭಾಗಗಳು) (ಧ), ಸ್ಮೃತಿಧರ್ಮಪದ್ಧತಿ (ಧ), ಸಂಸ್ಕಾರವಿಶೇಷ ಪ್ರಶ್ನೆ (ಧ.೧೯೧೨), 
ಸಾಮಾನ್ಯ ಕರ್ಮಪ್ರಶ್ನೆ (ಧ.೧೯೧೨), ಹವ್ಯಪಾಕಪದ್ಧತಿ (ಣ.೧೯೧೧). 


ಸಂಸ್ಕೃತ : ಧಾತುರೂಪಾವಳಿ, ಶಬ್ದರತ್ನಾವಳಿ ಇತ್ಯಾದಿ. 


ಗುರುಸಿದ್ದಪ್ಪ, ಗುಬ್ಬಿ 
ಜ : ೧೮೫೭ ಮ : (9?) 
ಬೆಂಗಳೂರು. ಚಿಕ್ಕಪೇಟೆಯ ವೀರಶೈವ ಮಠದ ಸ್ವಾಮಿಗಳ ಬಳಿಯಲ್ಲಿ ವಿದ್ಯಾಭ್ಯಾಸ 
ಮಾಡಿದರು. ವೈದ್ಯಶಾಸ್ತ್ರದಲ್ಲಿ ತಕ್ಕಮಟ್ಟಿಗೆ ಅನುಭವವಿತ್ತು. ಪುಸ್ತಕ ವಿಕ್ರಯದಿಂದಲೂ, 
ವೈದ್ಯಕ ವ್ಯವಸಾಯದಿಂದಲೂ ಉಪಜೀವನ ನಡೆಸುತ್ತಿದ್ದರು. ಇವರು ಒಳ್ಳೆಯ ವಾಗ್ಧಿಗಳೂ 
ಲಾವಣಿಕಾರರೂ ಆಗಿದ್ದರು.* | 


ಗ್ರಂಥಗಳು : ಇಂದ್ರಸಭೆ (ಆ), ಕರ್ನಾಟಕ ಸಾರಂಗಧರ ನಾಟಕವು (ಆ. ೧೮೯೭), 
ಕಲಾವತೀ ಪರಿಣಯ (ಆ), ಕೃಷ್ಣಾರ್ಜುನರ ಕಾಳಗವೆಂಬ ಗಯಸಾಟಕವು (ಆ. 
೧೯೦೩), ಕಾಲಜ್ಞಾನ ಲಾವಣಿ (ಅ), ಚೋರಕಥಾ ನಾಟಕ (ಆ), ಧರ್ಮಪಾಲಚರಿತ್ರೆ 
(ಆ), ಪ್ಲೇಗಮಾರಿಯ ಲಾವಣಿ (ಅ. ೧೮೬೫), ಶರಣರ ವಚನಗಳ ಲಾವಣಿ (ಅ), 


* ಅಲ್ಲದೆ ಗೋವಿನ ಕತೆ, ಚಂದ್ರಹಾಸನ ಕತೆ ಎಂಬ ಯಕ್ಷಗಾನಗಳನ್ನು ರಚಿಸಿದ್ದಾರೆಂದು ಕೆಲವರ 
ಅಭಿಪ್ರಾಯ. | 


ಗ್ರಂಥಕರ್ತರ ಚರಿತ್ರಕೋಶ ೫೧ 


ಸಾನಂದ ಗಣೇಶ ನಾಟಕವು (ಆ. ೧೮೯೫)ಸ್ಕಾಂದಪುರಾಣೋಕ್ತ ವಾದ ಮಾರ್ಕಂಡೇಯ 
ನಾಟಕವು (ಆ. ೧೮೯೭). 


ನರಹರಿ, ರಾಮಚಂದ್ರ ಕನಮಡಿ 
ಜ : ೧೮೫೭ ಮ : ಸು ೧೯೨೮ 


ಬೆಳಗಾವಿ ಜಿಲ್ಲೆಯ ಅಥಣಿ. ಅಥಣಿ, ವಿಜಾಪುರ, ಕಲಾದಗಿಯಲ್ಲಿ ಶಿಕ್ಷಣ. 
ಒಂದು ವರ್ಷ ಪುಣೆಯಲ್ಲಿಯೂ ಅಭ್ಯಾಸಮಾಡಿದರು. ಆದರೆ ಮನೆತನದ ಅಡಚಣೆಗಳು 
ಇವರ ವ್ಯಾಸಂಗವನ್ನು ಅರ್ಧಕ್ಕೆ ನಿಲ್ಲಿಸಿದವು. ಕಲಾದಗಿಯಲ್ಲಿ First Class Service 
commission ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪಬ್ಲಿಕ್‌ ವರ್ಕ್ಸ್‌ ಖಾತೆಯಲ್ಲಿ 
ಕಾರಕೂನರಾದರು. ಮುಂದೆ ೧೮೮೨ರಲ್ಲಿ ವಕೀಲಿ ಪರೀಕ್ಷೆಯನ್ನು ಪಾಸಾಗಿ ಸ್ವತಂತ್ರವಾಗಿ 
ವ್ಯವಸಾಯವನ್ನು ಕೈಕೊಂಡು ೧೯೧೬ರ ವರೆಗೆ ನಡೆಸಿದರು. ಈ ಅವಧಿಯಲ್ಲಿ ವಿಜಾಪುರ 
ನಗರಸಭೆಯ ಲೋಕನಿಯುಕ್ತ ಪ್ರಥಮ ಅಧ್ಯಕ್ಷರಾಗಿ ಅನೇಕ ಬಗೆಯ ಸಾರ್ವಜನಿಕ 
ಕಾರ್ಯಗಳನ್ನು ನಿರ್ವಹಿಸಿದರು. 


ತಮ್ಮ ೫೦ನೆಯ ವಯಸ್ಸಿನಲ್ಲಿ ಸಂಸ್ಕೃತಭಾಷಾಭ್ಯಾಸವನ್ನು ಕೈಕೊಂಡು ಅದರಲ್ಲಿ 
ಸ್ನೃಹಣೀಯವಾದ ಪ್ರಗತಿಯನ್ನು ಸಾಧಿಸಿದರು. ಅನೇಕ ಸಂಸ್ಕೃತಕಾವ್ಯಗಳನ್ನು 
ಭಾಷಾಂತರಿಸಿದರು. 


ಗ್ರಂಥಗಳು : ಪಾರ್ವತೀಪರಿಣಯ (ಅ.೧೯೨೨), ಭಗವದ್ಗಿ ತೆ (ಅ) ರಘುವಂಶ 
(ಅ. ೧೯ ೨೮) 


ವಿನಾಯಕ, ಬಾಬಾಜಿ, ಜೋಶಿ 
ಜ : ೧೮೫೮ ಮ: ೧೦-೧೨-೧೯೪೨ 
ಧಾರವಾಡ ಜಿಲ್ಲೆಯ ಧುಂಡಸಿ. ಕರ್ಜಿಗಿ, ಧಾರವಾಡದಲ್ಲಿ ಪ್ರಾಥಮಿಕ ಹಾಗೂ 
ಮಾಧ್ಯಮಿಕ ಶಿಕ್ಷಣ. ೧೮೮೪ರಲ್ಲಿ ಪುಣೆಯ ಡೆಕ್ಕನ್‌ ಕಾಲೇಜಿನಿಂದ ಪದವೀಧರರಾಗಿ, 
ಕಾರವಾರ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳಾದರು. ಮುಂದೆ ಕೆಲಕಾಲ ವಿಜಾಪುರ, ಬೆಳಗಾವಿ 
ಜಿಲ್ಲೆಗಳಲ್ಲಿ ಕೆಲಸಮಾಡಿ ಅನಂತರ ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯದ 
ಮುಖ್ಯಾಧಿಕಾರಿಗಳಾದರು. ಕೊನೆಗೆ ೧೯೧೭ರಲ್ಲಿ ದಕ್ಷಿಣ ಭಾಗದ ಶಿಕ್ಷಣಾಧಿಕಾರಿಗಳಾಗಿ, 
ನಿವೃತ್ತರಾಗುವವರೆಗೂ ಅದೇ ಅಧಿಕಾರದಲ್ಲಿ ದ್ದರು. ಇವರ ಕಾರ್ಯವನ್ನು ಮೆಚ್ಚಿ 
ಸರಕಾರದವರು ೧೯೧೧ರಲ್ಲಿ "ರಾವಬಹಾದ್ದೂರ್‌' ಪ್ರಶಸ್ತಿಯಿಂದ ಗೌರವಿಸಿದರು. 
ಆದರೆ ಅಸಹಕಾರ ಚಳುವಳಿಯ ಕಾಲದಲ್ಲಿ ಎಲ್ಲ ಪದವಎ-ಪ್ರಶಸ್ತಿಗಳನ್ನು ಇವರು 
ಬಿಟ್ಟುಕೊಟ್ಟರು. ಅನೇಕ ವರ್ಷ ಧಾರವಾಡ ಜಿಲ್ಲಾ ಕಾಂಗ್ರೆಸ್‌ ಕಮಿಟಿಯ ಅಧ್ಯಕ್ಷರೂ 
ಮುನಿಸಿಪಲ್‌ ಸ್ಕೂಲ್‌ ಬೋರ್ಡ್‌ ಚೇರ್ಮನ್ನರೂ, ರಾಷ್ಟ್ರೀಯ ಶಿಕ್ಷಣ ಸಮಿತಿಯ 
ಅಧ್ಯಕ್ಷರೂ ಆಗಿದ್ದರು. ಪೀಪಲ್ಸ್‌ ಲೈಬ್ರರಿಯ ಸಂಸ್ಥಾಪಕರಲ್ಲೊ ಬ್ಬರಾದ ಇವರು 


* ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಬಹುಮಾನ ಪಡೆದ ಗ್ರಂಥ. 


೫೨ ಗ್ರಂಥಕರ್ತರ ಚರಿತ್ರಕೋಶ 


ರಾ.ಬ.ಕರಂದೀಕರ ಟ್ರಸ್ಟಿನ ವ್ಯವಸ್ಥಾಪಕರಾಗಿ ಸುಮಾರು ೨೫ ವರ್ಷ ಕೆಲಸ ಮಾಡಿದರು. 
ಮುಂಬಯಿ, ಬನಾರಸ, ಉಸ್ಮಾನಿಯಾ ವಿಶ್ವವಿದ್ಯಾನಿಲಯಗಳ ಪರೀಕ್ಷಕರೂ, ಕರ್ನಾಟಕ 
ವಿದ್ಯಾವರ್ಧಕಸಂಘದ ಪ್ರಮುಖ ಕಾರ್ಯಕರ್ತರೂ ಆಗಿದ್ದರು. 


ಗ್ರಂಥಗಳು : ಅರ್ಥಶಾಸ್ತ್ರದ ಮೂಲತತ್ವಗಳು (ರ), ಗೌಡಕುಲಕರ್ಣಿಯವರ ಕಾಯದೆಗಳ 
ಸಂಗ್ರಹ-ಭಾಗ ೧ (ಯ- ಅಂ ೧೮8೭). 


ನಂಜುಂಡ ಶಿವಯೋಗಿ 

ಮ: ಸು. ೧೮೬೦ 
ತುಮಕೂರಿನ ಬಳಿಯ ಮತಕೂರಿನವರು (ಮೈದಾಳ). ಗುರುಮುಖವ್ಯಾಸಂಗದಿಂದ 
ಕನ್ನಡ-ಸಂಸ್ಕೃತ- ಆಂಧ್ರ ಸಾಹಿತ್ಯದಲ್ಲಿ ಪ್ರಾವೀಣ್ಯತೆಯನ್ನು ಸಂಪಾದಿಸಿ ಸ್ವಗ್ರಾಮದಲ್ಲಿ 
ಒಂದು ಪಾಠಶಾಲೆಯನ್ನು ಸ್ಥಾಪಸಿದರು. ಈ ಪಾಠಶಾಲೆ ಕೆಲವು ಕಾಲದನಂತರ ತುಮಕೂರು 
ಮುರುಘಾಮಠಕ್ಕೂ ಆ ಬಳಿಕ ಸಿದ್ದಗಂಗಾ ಕ್ಷೇತ್ರಕ್ಕೂ ಸ್ಥಳಾಂತರಿಸಲ್ಪಟ್ಟಿತು. 
ಶ್ರೀಮದಟವೀಶಯೋಗಿಂದ್ರರ ಪ್ರಭಾವದಿಂದ ಶಿವಯೋಗಿಗಳು ಅಧ್ಯಾತ 
ಸಾಧನೋನ್ನು ಖರಾಗಿ ಬಾಳಿದರು. ಸಂಗೀತ ಹಾಗೂ ಚಿತ್ರಕಲಾಪರಿಣತರಾದ ಇವರ 

ಅನೇಕ ಚಿತ್ರಗಳು ಜನಪ್ರಿ ಯವಾಗಿವೆ. 


ಗ್ರಂಥಗಳು : ಅಟವೀಶ್ವರ ಗೀತಾಮಂಜರಿ (ಅ), ಮಾರ್ಕಂಡೇಯ ವಿಳಾಸ (ಅ), 
ಶ್ರೀಮದಟವೀಶ್ವರ ಗುರುಭಕ್ತಿಸಾರ (ಅ), ಸುರಾಭಾಂಡೇಶ್ವರೋಪಾಖ್ಯಾನ(ಆ), ಹಾಲಾಹಲ 
ಭಕ್ತ ಣೆಯ ಕಥೆ (ಅ). 
ವೆಂಕಟದಾಸ, ಯೋಗೇಂದ್ರ 
ಜಲ (2) ಮ : ೧೮೬೦ 
ಲಿಂಗಸೂಗೂರು. ಇವರು ಪ್ರಾಣೇಶದಾಸರ ಮಕ್ಕಳು. ಪ್ರಾಣೇಶದಾಸರ 


ಗುರುಗಳಾದ ಜಗನ್ನಾ ಥದಾಸರ ಬಳಿಯಲ್ಲಿ ವೆಂಕಟದಾಸ ರ್‌ ವಿದ್ಯಾಭ್ಯಾಸವಾಯಿತು. 
"ಶ್ರಿಗುರುಪಾ )ಣೇಶವಿಕ್ಚಲ' ಎಂಬ ಅಂಕಿತದಿಂದ ಕೀರ್ತನೆಗಳನ್ನು ರಚಿಸಿದ್ದಾರೆ. 


ಇವರ ೧೮ ಕೀರ್ತನೆಗಳು "ಶ್ರೀ ಪ್ರಾಣೇಶವಿಠ್ಶಲರ ಕೀರ್ತನೆಗಳು ಮತ್ತು 
ಶ್ರೀ ಗುರುಪ್ರಾಣೇಶವಿಠ್ಕಲರ ಕೀರ್ತನೆಗಳೂ ಶ್ರೀ ವರದೇಂದ್ರ ಸ್ವಾಮಿಗಳವರ ಸ್ವಪ್ನ 


ವೃಂದಾವನಾಖ್ಯಾನವೂ' ಎಂಬ ಪುಸ್ತಕದಲ್ಲಿ ಪ್ರಕಟವಾಗಿವೆ. 
ಅಲೆಕ್ಟ್ಟಾಂಡರ್‌, ಎರು್ರಾ 
ಜ: ಸು. ೧೮೬೦ 
ಇವರು ಮೈಸೂರಿನಲ್ಲಿ ಕೈಸ್ತಮತಪ್ರಚಾರಕರಾಗಿದ್ದರು. 


ಗ್ರಂಥಗಳು : ಸತ್ಯವೇದಗ್ರಂಥದೀಪಿಕೆ (ಧ), ರೋಮ್ಮರ ಪತ್ರಿಕೆ (ಬಾಯಬಲ್ಲಿನ 
ಭಾಷಾಂತರ) (ಧ.೧೮೯೭). 


ಗ್ರಂಥಕರ್ತರ ಚರಿತ್ರಕೋಶ ೫೩ 


ಕಾಡಸಿದ ಪ, ಎಚ್‌. 
೧ 
ಜ : ೧೮೬೦ 
ಹೊಳೆನರಸೀಪುರ, ಗವ್ಹರ್ನಮೆಂಟ್‌ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದ ರು. 
ಗ್ರಂಥ : ದೇವಾಂಗಮತಪ್ರಕಾಶಿಕೆಯು (ಮುದ್ದುಸಂಗಮುನಿ ಕೃತ ಗ್ರಂಥದ ಟೀಕೆ 
ಥ. ೧೮೯೮). 


( 
ಕೃಷ್ಣ, ಶ್ರೀನಿವಾಸ, ಹುನಗುಂದ 
ಜ :: ೧೮೬೦ ಮ: ೧೯೨೫ 

ಬಿಜಾಪುರ. ಬಿ.ಎ. ಪಧವೀಧರರಾದ ಬಳಿಕ ಮುಂಬಯಿ ಸರಕಾರದ 
ವಿದ್ಯಾಖಾತೆಯನ್ನು ಸೇರಿ, ಅಧ್ಯಾಪಕರಾಗಿಯೂ ಅ.ಡೆ.ಎ.ಇನ್ಸ್‌ಪೆಕ್ಟರಾಗಿಯೂ ಕೆಲಸ 
ಮಾಡಿದರು. ಬಿಜಾಪುರದಿಂದ "ಭಾಷಾಸೇವಕ' ಎಂಬ ಮಾಸಪತ್ರಿಕೆಯನ್ನು ಕೆಲಕಾಲ 
ನಡೆಸಿದ್ದರು. 
ಗ್ರಂಥಗಳು : ಉತ್ತ ರರಾಮಚರಿತ್ರಕಥೆ, ಕುರುಹಿನ ಬಕುಲಹಾರ. 


ಗುಂಡಭಟ್ಟ, ಬೆಳಗುಪ್ಪಿ 

ಜ :.ಸು. ೧೮೬೦ 
ಧಾರವಾಡ ಜಿಲ್ಲೆಯ ಹೊಂಬಳ. "ಗಣೇಶೋಪಾಸಕ' ಎಂಬ ಹೆಸರಿನಿಂದ ಗ್ರಂಥ 
ರಚಿಸಿದ್ದಾರೆ. 
ಗ್ರಂಥಗಳು : ಮಹಾಸಾಧು ಶ್ರೀ ತುಕಾರಾಮಾಖ್ಯಾನವು (ಧ- ಚ.೧೯೧೦), ರಂಭಾ-ಶುಕ 
ಸಂವಾದವು (ಇ. ೧೮೯೯) 
ಗೂಳಪ್ಪ, ಕೊಟ್ರಪ್ಪ, ಅರಳಿ 

ಜ: ಸು. ೧೮೬೦ 

ಧಾರವಾಡ ಜಿಲ್ಲೆಯ ಗಜೇಂದ್ರಗಡ. ಕನ್ನಡ ಶಾಲೆಯಲ್ಲಿ ಉಪಾಧ್ಯಾಯರು. 


ಗ್ರಂಥ : ಕನ್ನಡಶೌರ್ಯಸಾಗರ (ಇ) 


ಗೋವಿಂದ, ವೆಂಕಟೇಶ, ದೇಶಪಾಂಡೆ 
ಜ : ೧೮೬೦ (ಡಿಸೆಂಬರ್‌) ಮ : ೧೯೪೫ (ಫೆಬ್ರುವರಿ) 
ಸವಣೂರು. ಮೂರು ವರ್ಷ ಶಿಕ್ಷ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗಮಾಡಿ, 


ಶಿಕ್ಷಣಶಾಖೆಯಲ್ಲಿ ಸೇರಿ ಧಾರವಾಡ ಜಿಲ್ಲೆಯ ಬೇರೆ ಬೇರೆ ಊರುಗಳಲ್ಲಿ 
ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡಿದರು. ಮುಂದೆ ಕೆಲಕಾಲ ಧಾರವಾಡ ಪ್ರ್ಯಾಕ್ಟೀಸಿಂಗ್‌ 


೫೪ ಗ್ರಂಥಕರ್ತರ ಚರಿತ್ರಕೋಶ 


ಸ್ಕೂಲಿನಲ್ಲಿ ಮುಖ್ಯಾಧ್ಯಾಪಕರಾಗಿದ್ದರು. ಕೊನೆಗೆ ಅ.ಡೆ.ಎ.ಇನ್‌ಸ್ಪೆಕ್ಟರ್‌ ಹುದ್ದೆಯನ್ನು 
ಪಡೆದು ೧೯೧೬ರಲ್ಲಿ ನಿವೃತ್ತರಾದರು. ಆದರ್ಶ ಶಿಕ್ಷಕರೆಂದು ಇವರು ಹೆಸರಾಗಿದ್ದರು. 


ಗ್ರಂಥಗಳು : ಕಾರಡಗಿ ಮಹಾಲ ದೇಶಪಾಂಡೆಯವರ ಚರಿತ್ರೆ (ಮ. ೧೯೪೦) 
ತಿರುಮಲರಾವ್‌ ಎ. 


ಜ : ಸು. ೧೮೬೦ 
ಮದ್ರಾಸಿನಲ್ಲಿ ಅಡ್ವೋಕೇಟರಾಗಿದ್ದರು. ಮಧ್ವಸಿದ್ಧಾಂತಗ್ರಂಥಮಾಲಿಕಾ 
ಮಾಸಪತ್ರಿಕೆಯ ಸಂಪಾದಕರು (೧೯೦೭) 


ಗ್ರಂಥಗಳು : ಶ್ರೀಭಗವದ್ಗೀತೆ (ನ. ೧೯೦೭) 
ಪರಿಷ್ಕೃತ : ಶ್ರೀಹರಿಕಥಾಮೃತಸಾರ (ಜಗನ್ನಾಥದಾಸಕೃತ) 


ನಂಜುಂಡಯ್ಯ, ಎಚ್‌.ವಿ, ಎಂಎ., ಎಲ್‌.ಸಿ.ಐ.ಇ. ರಾಜಮಂತ್ರಪ್ರವೀಣ 

ಜ : ೧೩-೧೦-೧೮೬೦ ಮ : ೨-೫-೧೯೨೦ 
ಮೈಸೂರು ವೆಸ್ಲಿಯನ್‌ ಮಿಶನ್‌ ಸ್ಕೂಲಿನಲ್ಲಿಯೂ ಮದ್ರಾಸ್‌ ಕ್ರಿಶ್ಚನ್‌ ಕಾಲೇಜಿನಲ್ಲಿಯೂ 
ಶಿಕ್ಷಣ ಪಡೆದು ೧೮೮೫ರಲ್ಲಿ ಮೈಸೂರು ಸರಕಾರದ ನ್ಯಾಯಶಾಖೆಯಲ್ಲಿ ಚೀಫ್‌ಕೋರ್ಟಿನ 
ನ್ಯಾಯಾಧೀಶರಾದರು (೧೯೦೪). ಕೆಲಕಾಲ ಕೌನ್ಸಿ ಲ್‌ ಸಭಾಸದರೂ ಅನಂತರ ಚೀಫ್‌ 
ಕೋರ್ಟಿನ ಮುಖ್ಯನ್ಯಾಯಾಧೀಶರೂ ಎಂದು ಕೆಲಸಮಾಡಿ ೧೯೧೬ರಲ್ಲಿ ನಿವೃತ್ತರಾದರು. 
ಮದ್ರಾಸ್‌ ವಿಶ್ವವಿದ್ಯಾನಿಲಯದ "ಫೆಲೋ'; ಮೈಸೂರು ವಿಶ್ವವಿದ್ಯಾನಿಲಯದ 
ಉಪಕುಲಗುರುಗಳಾಗಿ ಕೊನೆಯ ಕೆಲವು ಸಮಯ ಕಾರ್ಯನಿರ್ವಹಿಸಿದರು. 


ಕನ್ನಡ ಸಾಹಿತ್ಯಪರಿಷತ್ತಿನ ಸಂಸ್ಥಾಪಕರಲ್ಲೊ ಬ್ಬರಾದ ಇವರು ಪರಿಷತ್ತಿನ ಪ್ರಾರಂಭದ 
ಮೂರು ಅಧಿವೇಶನಗಳ ಅಧ್ಯಕ್ಷರಾಗಿದ್ದರು (ಬೆಂಗಳೂರು-೧೯೧೫, ೧೯೧೬ ಹಾಗೂ 
ಮೈಸೂರು-೧೯೧೭). 


ಗ್ರಂಥಗಳು : ಅರ್ಥಶಾಸ್ತ್ರ (ರ.೧೯೦೧), ಲೇಖ್ಯ ಬೋಧಿನಿ. ವ್ಯವಹಾರದೀಪಿಕೆ. 


ನರಸಿಂಹಾಚಾರ್‌, ತಿರುನಾರಾಯಣ : ಪೆರುಮಾಳ್‌, ರಾಮಾನುಜಪುರಂ, ಪ್ರಾಕ್ತನ 
ವಿಮರ್ಶವಿಚಕ್ಸಣ 
ಜ : ೧೮೬೦ ಮ : ೬-೧೨-೧೯೩೬ 
ಮೈಸೂರು ಜಿಲ್ಲೆಯ ಮಂಡ್ಯದಲ್ಲಿ ಜನನ. ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನಿಂದ 
೧೮೮೨ರಲ್ಲಿ ಬಿ.ಎ. ಪದವಿಯನ್ನು ಪಡೆದು ಚಿಕ್ಕಮಗಳೂರಿನಲ್ಲಿ ಅಧ್ಯಾಪಕರಾದರು. 
೧೮೯೩ರಲ್ಲಿ ಕನ್ನ ಡವನ್ನು ಮುಖ್ಯ ವಿಷಯವಾಗಿಟ್ಟು ಕೊಂಡು ಮದ್ರಾಸ್‌ ವಿಶ್ವವಿದ್ಯಾನಿಲಯದ 
ಎಂ.ಎ.ಪರೀಕ್ಷೆ ಯಲ್ಲಿ ಉತ್ತಮ ರೀತಿಯಿಂದ ಉತ್ತೀರ್ಣರಾದುದಕ್ಕಾಗಿ ಇವರಿಗೆ ದೇವರಾಜ್‌ 


ಗ್ರಂಥಕರ್ತರ ಚರಿತ್ರಕೋಶ ೫೫ 


ಬಹದ್ದೂರ್‌ ಸಹಾಯಕ ನಿಧಿಯ ಬಹುಮಾನ ದೊರೆಯಿತು. ಬಳಿಕ ಮೈಸೂರು 
ಸರಕಾರದ ವಿದ್ಯಾ ಇಲಾಖೆಯಲ್ಲಿ ಕನ್ನಡ ಭಾಷಾಂತರಕಾರರಾಗಿ ಐದು ವರ್ಷ ಕೆಲಸ 
ಮಾಡಿದನಂತರ ೧೮೯೯ರಲ್ಲಿ ಪ್ರಾಚೀನ ವಸ್ತು ಸಂಶೋಧನಾ ಇಲಾಖೆಯಲ್ಲಿ 
ಸಹಾಯಕರಾದರು. ೧೯೦೬ರಲ್ಲಿ ಆ ಇಲಾಖೆಯ ಮುಖ್ಯಾಧಿಕಾರಿಗಳಾಗಿ ೧೯೨೨ರಲ್ಲಿ 
ನಿವೃತ್ತರಾದರು. 


೧೯೦೬ರಲ್ಲಿ "ರಾವ್‌ ಬಹಾದ್ದೂರ್‌' ಎಂಬ ಬಿರುದನ್ನೂ, ೧೯೧೩ರಲ್ಲಿ "ಪ್ರಾಕ್ತನ 
ವಿಮರ್ಶವಿಚಕ್ಷಣ' ಎಂಬ ಪ್ರಶಸ್ತಿಯನ್ನೂ ಪಡೆದರು. ೧೯೨೫ರಲ್ಲಿ ನಿಖಿಲ ಭಾರತ 
ಸಾಹಿತ್ಯಸಂಘದವರಿಂದ "ಕರ್ನಾಟಕ ಪ್ರಾಚ್ಯವಿದ್ಯಾವೈಭವ' ಎಂಬ ಗೌರವವು ಇವರಿಗೆ 
ದೊರೆಯಿತು. ಅಖಿಲ ಭಾರತ ಪ್ರಾಚ್ಛವಿದ್ಯಾಪರಿಪತ್ತಿನ ಪ್ರಾರಂಭದ ಎರಡು ಅಧಿವೇಶನಗಳಿಗೆ 
(ಪುಣೆ, ಕಲಕತ್ತೆ) ಮೈಸೂರು ಸರಕಾರದ ಪ್ರತಿನಿಧಿಗಳು. ಕನ್ನಡ ಸಾಹಿತ್ಯಪರಿಷತ್ತಿನ 
ನಾಲ್ಕನೆಯ ಅಧಿವೇಶನದ (ಧಾರವಾಡ, ೧೯ ೧೮) ಅಧ್ಯಕ್ಷರು. ಅಖಿಲಭಾರತ ಪ್ರಾಚ್ಛವಿದ್ಧಾ 
ಪರಿಷತ್ತಿನ ಎಂಟನೆಯ ಅಧಿವೇಶನದಲ್ಲಿ ಕನ್ನಡ ಶಾಖೆಯ ಅಧ್ಯಕ್ಷರು (ಮೈಸೂರು). 


ಕರ್ನಾಟಕಕ್ಕೆ ಸಂಬಂಧಿಸಿದ ತಮಿಳು ಶಾಸನಗಳನ್ನು ಕನ್ನಡಿಸಿಯೂ ಹಲವು 
ಕನ್ನಡ ಮೂಲಶಾಸನಗಳನ್ನು ಸಂಗ್ರಹಿಸಿಯೂ  “ಎಪಿಗ್ರಾಫಿಕಾ ಕರ್ನಾಟಿಕಾ'ದಲ್ಲಿ 
ಪ್ರಕಟಿಸಿದರು. ಶ್ರವಣಬೆಳಗೊಳದ ಶಾಸನಗಳ ತಿದ್ದಿದ ಆವೃತ್ತಿಯನ್ನು ಪ್ರಕಟಿಸಿದ್ದಲ್ಲದೆ 
ಹೈದರಾಬಾದ್‌ ಶಿಲ್ಪಕಲೆಗೆ ಸಂಬಂಧಿಸಿದ ೭ನೆಯ ಸಂಪುಟವನ್ನು ಸಂಪಾದಿಸಿದರು. 


ಕನ್ನಡ ಕವಿಚರಿತ್ರೆಗಳಿಗೆ ಆಚಾರ್ಯಪುರುಷರು. ಅವ್ಯಾಹತವಾದ ಪ್ರಯತ್ನದಿಂದ 
೩೫ ವರ್ಷಗಳವರೆಗೆ ಪ್ರಾಚೀನ ಕನ್ನಡ ಗ್ರಂಥಸಂಪತ್ತನ್ನು ಸಂಶೋಧಿಸಿ ಸುಮಾರು 
೧೧೫೦ ಕವಿಗಳ ಚರಿತ್ರೆಗಳನ್ನೂ ಕೃತಿ ಪರಿಚಯಗಳನ್ನೂ 'ಕವಿಚರಿತ್ರೆ'ಯ ಮೂರು 
ಭಾಗಗಳಲ್ಲಿ ಪ್ರಕಟಸಿದರು. 


ಗ್ರಂಥಗಳು : ಕರ್ನಾಟಕ ಕವಿಚರಿತ್ರೆ ಭಾಗ ೧ (ಎಸ್‌.ಜಿ. ನರಸಿಂಹಾಚಾರ್ಯರ 
ಸಹಾಯದಿಂದ) (ಅ.ಚ.೧೯೦೭), ಭಾಗ ೨ (ಅ.ಚ. ೧೯೧೯), ಭಾಗ ೩ (ಅ-ಚ೧೯೨೯) 
ನಗೆಗಡಲು (EGE 8660) ಕೃತ ಪುಸ್ತಕದ ಭಾಷಾಂತರ (ಇ ೧೮೯೮), ನೀತಿಮಂಜರಿ 
ಭಾಗ ೧ (ತಮಿಳಿನಿಂದ ಪರಿವರ್ತಿತ) (ಅ. ೧೮೯೬), ಭಾಗ ೨ (ಅ.೧೯೧೧), 
ನೀತಿವಾಕ್ಕಮಂಜರಿ (ಧ.೧೮೮೭). 


ಭೀಮಾಜಿ, ಶ್ರೀನಿಷಾಸ, ಅಡಬಡ್ಡಿ 
ಒ : ೧೮೬೦ ಮ: ೧೮೯೪ 
ಧಾರವಾಡ. ಅಲ್ಲಿಯ ಶಿಕ್ಷ ಣಮಹಾವಿದ್ಯಾಲಯದಲ್ಲಿ ನಾಲ್ಕು ವರ್ಷ ವ್ಯಾಸಂಗ 
ಮಾಡಿ, ಕಾಗಿನೆಲ್ಲಿಯಲ್ಲಿ ಉಪಾಧ್ಯಾಯರಾದರು. ಮುಂದೆ ಇವರು ಹುಬ್ಬಳ್ಳಿಯ ಒಂದನೇ 
ನಂಬರ್‌ ಶಾಲೆಯ ಮುಖ್ಯಾಧ್ಯಾಪಕರೆಂದು ವರ್ಗಾಯಿಸಲ್ಪ ಟ್ಟಾಗ ಶಾಂತಕವಿಗಳು ಅದೇ 


೫೬ ಗ್ರಂಥಕರ್ತರ ಚರಿತ್ರಕೋಶ 


ಊರಲ್ಲಿ ೨ನೇ ನಂಬರ್‌ ಶಾಲೆಯ ಮುಖ್ಯಧ್ಯಾಪಕರಾಗಿದ್ದರು. ಆ ಕಾಲದಲ್ಲಿ ಕರ್ನಾಟಕ 
ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ನಡೆದ "ಶೀಘ್ರಕವಿ' ಪರೀಕ್ಷೆಯಲ್ಲಿ "ಪ್ರವಾಸ' 
ಎಂಬ ವಿಷಯದ ಮೇಲೆ ಒಂದು ತಾಸಿನಲ್ಲಿ ವಿವಿಧ ಛಂದಸ್ಸಿನ ೧೮ ಪದಗಳನ್ನು 
ರಚಿಸಿ, ಮೊದಲನೆಯ ಬಹುಮಾನ ಪಡೆದವರು ಅಡಬಡ್ಡಿಯವರು. & 


ಗ್ರಂಥಗಳು : ಧಾತ್ವರ್ಥಪ್ರಕಾಶಿಕೆ, ನೀತಿದರ್ಪಣ ( ಧ.೧೮೯೩), ಪಣ್ಣಡೆಗನ್ನಡಿ, 
ಸ್ತ್ರೀಧರ್ಮಸಾರ. 


ಅಪ್ರಕಟಿತ : ಪದ್ಮಗಂಧೀಸ್ವಯಂವರ, ಮಾರ್ಕಂಡೇಯ, ಸುಧನ್ವಾನಾಟಕಂ. 


ರಂಗಾಚಾರ್ಯ, ಮುದ್ಗಲ್‌ ಭಿಷಗ್ರತ್ನ 
ಜ : ಸು. ೧೮೬೦ 
ಮೈಸೂರು. ಇವರು ೧೯೦೮ರಿಂದ ೧೯೧೬ರ ವರೆಗೆ ಅಭಿನಯವಿಶಾರದ ಜಿ. 
ನಾಗೇಶರಾವ್‌ ಮತ್ತು ದಿವಂಗತ ಕವಿತಾಕನಕಸಿಂಹ ಅವರ ನೇತೃತ್ವದಲ್ಲಿ ನಡೆದಿದ್ದ 
ಶ್ರೀ ಜೀವಾನಂದ ರತ್ನಾವಳಿ ನಾಟಕಸಭೆಗೆ ಕೆಲವು ನಾಟಕಗಳನ್ನು ಬರೆದುಕೊಟ್ಟರು. 


ಗ್ರಂಥ : ಮಂಜುಘೋಷ (Shakespeare ಕೃತ Winters Tales 
ನಾಟಕವನ್ನಾ ಧರಿಸಿದ್ದು) (ಆ). 


ರಾಮರಾವ್‌, ಆನವಟ್ಟಿ 
| ಜ :'ಸು. ೧೮೬೩೦ 
ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ. ಮೈಸೂರು ಆಸ್ಥಾನವಿದ್ವಾಂಸರು. ಇವರು 
ಪ್ರಖ್ಯಾತ ನಟರೂ ಆಗಿದ್ದರು. ಬಾಲರತ್ನಾಕರ ನಾಟಕ ಮಂಡಳಿಯಲ್ಲಿ ಕೆಲಕಾಲ 
ಇದ್ದರು (೧೯೨೫). 


ಗ್ರಂಥಗಳು : ಆರ್ಯಮಹಿಳಾ (ಮ-ಚ), ಇಂಗ್ಲಂಡ್‌ ದೇಶದ ಮಹಾಕವಿಯಾದ ವಿಲಿಯಂ 
ಷೆಕ್ಸಪಿಯರ್‌ ಚರಿತ್ರೆ (ಆ-ಚ), ಕರ್ನಾಟಕ ಕವಿರತ್ನಮಾಲಾ (ಅ-ಚ), ಕಬೀರದಾಸ 
ಚರಿತ್ರೆ, ಕಾಳಿದಾಸ ಚರಿತ್ರೆ, ಕ್ರಿಸ್ಟೋಫರ್‌ ಕೋಲಂಬಸ್‌ ಎಂಬಾತನ ಜೀವಮಾನ 
ಚರಿತ್ರೆ, ಗೀತಮಂದಾರ, ಚೂಡಾಮಣಿದರ್ಶನ, ಜಾರ್ಜ್‌ ವಾಶಿಂಗ್ಟನ್‌ ಚರಿತ್ರೆ, 
ತ್ಯಾಗರಾಜರವರ ಚರಿತ್ರೆ, ನೀತಿಮಾರ್ಗದರ್ಶಕರಾದ ಮಹನೀಯರ ಚರಿತ್ರೆ-ಭಾಗ 
೧ (ಧ-ಚ), ನೆಪೋಲಿಯನ್‌ ಮತ್ತು ಸಾಕ್ರೆಟಿಸ್‌ ಇವರುಗಳ ಚರಿತ್ರೆ (ಮ-ಚ), 
ಪುರಂದರದಾಸರ ಚರಿತ್ರೆ (ಪ-ಚ), ಬಾಲಕರ ನೀತಿಕಥಾವಳಿ-ಭಾಗ ೧, ೨, ೩ 
(ಇ), ರಣಧೀರನಾದ ಜಾರ್ಜ್‌ ವಾಶಿಂಗ್ಟನ್‌ ಎಂಬಾತನ ಚರಿತ್ರೆ (ಮ-ಚ), ವಸಂತ 


* (೧೮.೨ ೮. ಸೃಕಟವಾದ "ದೇವರ ಸ್ತೋತ್ರ' ಎಂಬ ಪುಸ್ತಕದಲ್ಲಿ "ಧ್ರುವಪದವಿಠ್ಕಲ' ಎಂಬ 
ಅಂಕಿತ” 7... ತಂದೆ ಶ್ರೀನಿವಾಸಾಚಾರ್ಯರು ರಚಿಸಿದ ಕೆಲವು ಪದಗಳು ಇವೆ.) 


ಗ್ರಂಥಕರ್ತರ ಚರಿತ್ರಕೋಶ ೫೭ 


ಮಿತ್ರವಿಜಯನಾಟಕಂ, ವಿಜಯಶೂರ (ಇ), ಶ್ರೀಮನ್ಮಧ್ವಾಚಾರ್ಯರ ಚರಿತ್ರೆ (ಧ-ಚ), 
ಶಿ ರಂಗಪಟ್ಟಣದ ಹೈದರಾಲಿ ಚರಿತ್ರೆ (ಮ-ಚ), ಸನಾತನ ಧರ್ಮಬೋಧಿನಿ, 
ಪ್ರಶ್ನೋತ್ತರಮಾಲೆ, "ಸಾಹಸಕೇಸರಿ. 


ರಾಮಸ್ವಾಮಿ, ಅಯ್ಕಂಗಾರ್‌, ಕೋಮಂಡೂರು 
ಜ: ಸು. ೧೮೬೦ ಮ: ಸು. ೧೯೨೫ 
ಮೈಸೂರು ಸಂಸ್ಥಾನದ ಮಾಗಡಿ. "ಟೀಚರ್‌' ಪರೀಕ್ಷೆಯಲ್ಲಿಯೂ ದೇಶೀಯ 
ಪರೀಕ್ಷೆಯಲ್ಲಿಯೂ ಉತ್ತೀರ್ಣರಾಗಿ (ದೇಶೀಯ ಪರೀಕ್ಷೆಯಲ್ಲಿ ಬೆಳ್ಳಿಯ ಬಟ್ಟಲು 
ಹಾಗೂ ೩೦ ರೂಪಾಯಿ ಬಹುಮಾನವನ್ನು ಪಡೆದರು-೧೮೮೮), ಮುಖ್ಯೋಪಾಧ್ಯಾಯರಾಗಿ 
ಮಾಗಡಿ ಮುಂತಾದ, ಸ್ಥಳಗಳಲ್ಲಿ ಕೆಲಸಮಾಡಿದರು. ಆಸ್ಥಾನ ವಿದ್ವಾಂಸರೆಂದು 
ಗೌರವಿತರಾಗಿದ್ದರು. 


ಗ್ರಂಥಗಳು : ಉಪದೇಶಮಾಲೆ (ಅ), ಒಳ್ನಡೆಗನ್ನಡಿ (ಅ), ಕನ್ನಡ ಬಾಲಭಾಗವತ 
(ಧ), ಕನ್ನಡ ಬಾಲಭಾರತ (ಧ), ಕನ್ನಡ ಬಾಲರಾಮಾಯಣ (ಧ), ಕಪಿಲನ 
ಇತಿಹಾಸ (ಇ), ಕುಮಾರವ್ಯಾಸನ ಮಹಾಭಾರತದ ಸಂಗ್ರಹ (ಆದಿಪರ್ವ, ಸಭಾಪರ್ವ, 
ಅರಣ್ಯಪರ್ವ, ವಿರಾಟಪರ್ವ, ಉದ್ಯೋಗಪರ್ವ, ಭೀಷ್ಠ- ದ್ರೋಣಪರ್ವ, 
ಕರ್ಣ-ಶಲ್ಕಸೌಪ್ತಿಕ-ಸ್ತ್ರೀಪರ್ವ (ಇ), ಕೌಸಲ್ಯಾಪರಿಣಯಂ (ಇ. ೧೯೧೨), ಚಂದ್ರಕಲಾ 
ಕಲ್ಯಾಣ (ಇ, 'ಚಾಣಕ್ಕತಂತ್ರ (ಇ), ಜೀರ್ಣವಿಜಯ ನಗರಾದರ್ಶ (ಇ), ದಾರಿದ್ಯಶತಕ 
(ಅ). ನೀತಿರಸಾಯನ (ಅ), ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ ಚರಿತ್ರೆ ಬಾಲಭಾರತ 
(ಅ), ಬಾಲಿಕಾ ನೀತಿಮಾಲಿಕೆ ( ಅ), ಮಕ್ಕಳ ಆಟಗಳು.. ಮಹಾಭಕ್ತಿ ವಿಜಯ (ಧ). 
ಮುಕುಂದಮಾಲಾಸ್ರೋತ್ರ (ಅ), ರಂಗನಾಥರಾಮಾಯಣ (ಅ), ರಾಜತರಂಗಿಣಿ, 
ರಾಜಪುತ್ರ ರಮಣಿಯರು, ರಾಜಭಕ್ತಿಸಾರ, ರಾಜಾರಾಮಮೋಹನರಾಯನ ಚರಿತ್ರೆ 
(ಲ-ಚ), ಲೇಖ್ಯಪ್ರದರ್ಶಿನಿ, ವ್ಯವಸಾಯಚಂದ್ರಿಕೆ, ಸತ್ಕಾದ್ರೌಪದೀಸಂವಾದ (ಅ), 
ಸುಕನ್ಯಾಚರಿತ್ರೆ, ಸುಯಜ್ಞೋಪಾಖ್ಯಾನ, ಸಂಗೀತಕಲ್ಯಾಣಪಾರಿಜಾತ (ಅ), 
ಸಂಸಾರನಿರ್ವಾಹಕ್ರಮ ಮತ್ತು ಗೃಹಶಿಕ್ಷಣ, ಸಂಕ್ಷಿ "ಪ ಮುದ್ರಾರಾಕ್ಷಸ (ಇ), ಹಿತಬೋಧಿನಿ 
("ವಿನೋದಿನಿ' ಯಲ್ಲಿ ಅಚ್ಚಾ ದುದು) (ಅ), ಹಿತೋಪದೇಶ (ಅ). 


ಪರಿಷ್ಕೃತ : ಆನಂದರಾಮಾಯಣ ಅಥವಾ ರಾಮಾಭ್ಯುದಯ ಕಥಾಕುಸುಮಮಂಜರಿ 
(ಸಹದೇವಪುರದ ತಿರುಮಲಾರ್ಯಕೃತ). 
ಲಕ್ಷ್ಮಣ, ಬಾಳಾಜಿ, ಘಟಗಾರ 
ಜ : ಸು. ೧೮೬೦ 
ಧಾರವಾಡ. ಇವರು ಸವಣೂರು ಸಂಸ್ಥಾನದಲ್ಲಿ ಶಿರಸ್ತೇದಾರರಾಗಿ ಕೆಲಸ 
ಮಾಡಿದರು. ಸಾರ್ವಜನಿಕ ಉತ್ಸಾಹಿ ಕಾರ್ಯಕರ್ತರು. | 


ಗ್ರಂಥ : ಗಜಾನನಸ್ತವನಂ (ಅ. ೧೮೯೭) 


೫೮ ಗ್ರಂಥಕರ್ತರ ಚರಿತ್ರಕೋಶ 


ವೆಂಕಟಸುಬ್ಬಮ್ಮ, ಉಡಿಪಿ 
; ಜ: ಸು. ೦೮೬೦ 
ದಕ್ಷಿಣ ಕನ್ನಡ ಜಿಲ್ಲೆಯ ಉಡಿಪಿ. ಶೀಘ್ರ ಕವಯಿತ್ರಿ, ಸುಮಾರು ೧೮೮೩ರಿಂದ 
ಪ್ರಚಾರದಲ್ಲಿದ್ದ "ಸುದರ್ಶನ' ಎಂಬ ಮಾಸಪತ್ರಿಕೆಯಲ್ಲಿ ಇವರು ರಚಿಸಿದ ಅನೇಕ 
ದೇವರನಾಮಗಳು ಪ್ರಕಟವಾಗಿವೆ. 


೨ 


ವ್ಯಾಸರಾವ್‌, ವೆಂಕಟರಾವ್‌, ರೊದ್ದ 
ಜ : ಸು. ೧೮೬೦ ಮ: ೧೯೩೦ 
ಧಾರವಾಡ. ಮುಂಬಯಿ ಸರಕಾರದ ಭಾಷಾಂತರ ಶಾಖೆಯಲ್ಲಿ ಕೆಲಸಮಾಡುತ್ತಿ ದ್ದ 
ಇವರು ಇಂಗ್ಲೀಷ್‌ ಭಾಷೆಯಲ್ಲಿ ಒಳ್ಳೆಯ ಲೇಖಕರೂ, ಸಮಾಜಸುಧಾರಣೆ ಹಾಗೂ 
ರಾಷ್ಟ್ರೀಯ ಜಾಗೃತಿಯ ಕಡೆಗೆ ವಿಶೇಷ ಒಲವುಳ್ಳವರೂ ಆಗಿದ್ದರು. ವಿದ್ಯಾರ್ಥಿ ವೇತನಕ್ಕಾಗಿ 
ಕರ್ನಾಟಕ ಕಾಲೇಜಿಗೆ ೧೦೦೦ ರೂಪಾಯಿ ದಾನ ಮಾಡಿದರು. 


ಗ್ರಂಥ : ಚಂದ್ರಮುಖಿಯ ಘಾತವು (ಇ. ೧೯೦೦) 


ಶಾಂತಿಬಾಯಿ, ಕೃಷ್ಣ, ನಾಡಘರ 
ಜ : ೧೮೬೦ ಮ: ೧೯೦೧ 

` ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೊಪ್ಪಿ ವೆಂಕಟೇಶಯ್ಯ ಎಂಮ ವಕೀಲರ 
ಮಗಳು.ತಂದೆಯ ಬಳಿಯಲ್ಲಿಯೇ ಕನ್ನಡ ಓದು-ಬರೆಹ ಕಲಿತರು. ಇವರಿಗೆ ಸಂಗೀತ 
ಮುಂತಾದ ಇತರ ಲಲಿತಕಲೆಗಳಲ್ಲಿಯೂ ತುಂಬಾ ಆಸಕ್ತಿ ಇದ್ದಿತು. ಭಟಕಳದ ಸುಪ್ರಸಿದ್ಧ 
ಕವಿಗಳೂ ಸತ್ತುರುಷರೂ ಆಗಿದ್ದ ಅಪ್ಪಯ್ಯ ನಾಢಘರ ಮನೆತನದ ಕೃಷ್ಣರಾವ್‌ 
ಎಂಬವರೊಡನೆ ಇವರ ಲಗ್ನವಾಯಿತು. 

ಅನೇಕ ಬಗೆಯ ಸಾಂಸಾರಿಕ ವಿಪತ್ತುಗಳನ್ನೆದುರಿಸಿದ ಶಾಂತಿಬಾಯಿಯ ಮನಸ್ಸು 
ಅಧ್ಯಾತ್ಮದ ಕಡೆಗೆ ಒಲಿಯಿತು. ವಿಠ್ಠಲ ಹಾಗೂ ದತ್ತಾತ್ರಯರ ಉಪಾಸಕರಾಗಿ ಹಲವಾರು 
ಕನ್ನಡ, ಮರಾಠಿ ಭಕ್ತಿಪರ ಪದ್ಯಗಳನ್ನು ರಚಿಸಿದರು. ಭಟಕಳದಲ್ಲಿಯ ನಾಢಘರ 
ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ದತ್ತಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ, 
ಅಲ್ಲಿ ಪ್ರತಿವರ್ಷ ದತ್ತಜಯಂತಿ ಉತ್ಸವದ ಪರಂಪರೆಯನ್ನು ಹಾಕಿಕೊಟ್ಟರು. 


ಗ್ರಂಥ : ಶ್ರೀಮತಿ ಜೀವನ್ಮುಕ್ತ ಕವಿ ಭಟಕಳ ನಾಡಘರ ಶಾಂತಿಬಾಯಿಯವರ ಪುಣ್ಯ 
ಚರಿತ್ರವೂ ಅವರು ರಚಿಸಿದ ಅಭಂಗಗಳು, ಪದಗಳು ಸಹ (ಅ. ೧೯೨೮). 
ಶಾಮರಾವ, ಎಂ., ರಾಜಕಾರ್ಯಪ್ರಸಕ್ತ, ರಾವಬಹಾದ್ದೂರ್‌ 
ಜ : ೧೮೬೦ ಮ : ೫-೭-೧೯೩೯ 
ಮೈಸೂರು. ಎಂ.ಎ. ಪದವೀಧರರಾಗಿ, ಕಂದಾಯ, ಸಹಕಾರೀಸಂಘ, ದಿವಾನರ 


ಗ್ರಂಥಕರ್ತರ ಚರಿತ್ರಕೋಶ ೫೯ 


ಆಪ್ತವರ್ಗ ಮುಂತಾದ ಮೈಸೂರು ಸರಕಾರದ ಖಾತೆಗಳಲ್ಲಿ ಕೆಲಸಮಾಡಿ ಒಳ್ಳೆಯ 
ಅಧಿಕಾರಿಗಳೆಂದು ಮಹಾರಾಜರಿಂದಲೂ ಭಾರತ ಸರಕಾರದಿಂದಲೂ ರಾಜಗೌರವ 
ಪಡೆದರು. ಮೈಸೂರು ಭಾಷೋಜ್ಜೀವಿನೀ ಪಾಠಶಾಲೆಯ ಸ್ಥಾಪಕರಲ್ಲೊಬ್ಬರಾಗಿದ್ದ 
ಇವರು "ಹಿತಬೋಧಿನಿ', "ವಿದ್ಯಾದಾಯಿನಿ', 'ಕರ್ನಾಟಕ ಗ್ರಂಥಮಾಲೆ' ಮುಂತಾದ 
ನಿಯತಕಾಲಿಕೆಗಳ ಉತ್ಕರ್ಷೆಗಾಗಿ ತುಂಬ ಹೆಣಗಿದರು. "ಮಿಥಿಕ್‌ ಸೊಸಾಯಿಟಿ'ಗೆ 
ಹಲವಾರು ವರ್ಷ ಅಧ್ಯಕ್ಷ ರಾಗಿದ್ದ ರು. 


ಗ್ರಂಥ : ಕನ್ನಡ : ಮೈಸೂರು ದೇಶದ ಚರಿತ್ರೆ 
ಇಂಗ್ಲೀಷ್‌ :: Modern Mysore (2 '/015.) 


ಹಣಮಂತರಾವ್‌, ಸಗರ 
ಜ: ಸು. ೧೮೬೦ 
ವಿಜಾಪುರದಲ್ಲಿ ಮಾಧ್ಯಮಿಕ ಶಿಕ್ಷಕರಾಗಿದ್ದರು. ಶೇಷಗಿರಿ ಜನಾರ್ದನ ಕೊಣ್ಣೂರ 
ಅವರ ಸಹಕಾರದಿಂದ "ಭಾಷಾಸೇವಕ' ಎಂಮ ಮಾಸಪತ್ರಿಕೆಯನ್ನು ಕೆಲಕಾಲ ನಡೆಸಿದರು. 


ಗ್ರಂಥ : ಅಂತಃಪುರದ ರಹಸ್ಯ (Love 0! Harem ಪುಸ್ತಕದ ಭಾಷಾಂತರ; ಇ) 


ರಾಮಚಂದ್ರ, ಹಣಮಂತ, ದೇಶಪಾಂಡೆ 
ಜ : ೧೮೬೧ ಮ : ೧೯೩೦ 
ಧಾರವಾಡ ಜಿಲ್ಲೆಯ ನರೇಂದ್ರ. ಪ್ರೌಢವ್ಯಾಸಂಗವು ಪುಣೆಯಲ್ಲಿ ಆಯಿತು. 
ರಾಬರ್ಟ್ಸ್‌ನ್‌ರ ಸುವರ್ಣ ಪದಕ ಪಡೆದು ಎಂ.ಎ. ಪದವೀಧರರಾದರು. ಉತ್ತರ 
ಕರ್ನಾಟಕದಲ್ಲಿ ಎಂ.ಎ. ಆದವರಲ್ಲಿ ಇವರು ಮೊದಲಿಗರು.ಮುಂದೆ ಮುಂಬಯಿ 
ಸರಕಾರದ  ಶಿಕ್ಷಣಶಾಖೆಯಲ್ಲಿ ಕೆಲಸ ಮಾಡಿ, ಕೊನೆಗೆ ಧಾರವಾಡ 
ಶಿಕ್ಷ ಮಹಾವಿದ್ಯಾಲಯದ ವೈಸ್‌ಪ್ರಿನ್ಸಿಪಾಲರಾಗಿ ೧೯೧೬ರಲ್ಲಿ ನಿವೃತ್ತರಾದರು. ಇವರು 
ಉಜ್ವಲ ಕನ್ನ ಡಾಭಿಮಾನಿಗಳೂ, ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 
ಸಂಸ್ಥಾಪಕರಲ್ಲೊ ಬ್ಬರೂ, :ಪ್ರಥಮ ಕಾರ್ಯದರ್ಶಿಗಳೂ ಆಗಿದ್ದರು. 


ಗ್ರಂಥಗಳು : ಅಕಬರ ಚಕ್ರವರ್ತಿಯ ಚರಿತ್ರೆ, ಕರ್ನಾಟಕಸಾಮ್ರಾಜ್ಯ- ಭಾಗ ೧, ಭಾಗ 
೨, ಚರಿತ್ರ ಸಂಗ್ರಹ (ಪೂರ್ವಾರ್ಧ- ಉತ್ತ ರಾರ್ಧ), ಛತ್ರಿಪತಿ ಶಿವಾಜಿ ಮಹಾರಾಜ, 
ಟೀಪೂಸುಲ್ತಾನನ ಚರಿತ್ರೆ, ನಾನಾ ಫಡಣವೀಸ (ಯ- ಚ.೧೮೯೮), ನೂರಜಹಾನ 
ರಾಣಿಯು (ಯ-ಚ.೧೮೯೭), ಬೀರಬಲ್ಲರ ಚರಿತ್ರೆ (ಕಥಾಸಹಿತ), ಭಾಗ ೧, ಭರತಖಂಡದ 
ಧರ್ಮಸ್ಥಾ ಪಕರೂ ಸುಧಾರಕರೂ, ಮೊಗಲ ಬಾದಶಾಹಿ, ರಣಜಿತಸಿಂಹನ ಚರಿತ್ರೆ. 


೬೦ ಗ್ರಂಥಕರ್ತರ ಚರಿತ್ರಕೋಶ 


ಶಾಮ, ಯದುಪತ್ಯಾಚಾರ್ಯ: 
ಜ : ೨೫-೪-೧೮೬೧ ಮ : ೧-೫-೧೯೩೯ 
ಕೊಯಿಮುತ್ತೂರು. ಮಾಧ್ಯಮಿಕ ಶಿಕ್ಷಣ ಪೂರ್ತಿಯಾದನಂತರ ಚಿಂಗಲ್‌ಫುಟ್‌ದಲ್ಲಿ 
ಶಿಕ್ಷಕರಾದರು. "ತಂದೆಪುರಂದವಿಠ್ಶಲ ಶ್ರೀರಂಗ ಒಲಿದ ಚಿಕ್ಕದಾಸರು' ಎಂಬ ಅಂಕಿತದಿಂದ 
ಅನೇಕ ಪದ, ಸುಳಾದಿ, ಉಗಾಭೋಗಗಳನ್ನು ರಚಿಸಿರುವರು. 


(ನಾಗರೀ ಲಿಪಿಯಲ್ಲಿ ಪ್ರಕಟವಾದ ಈ ದಾಸರ ಕನ್ನಡ ಪದಸಂಗ್ರಹವನ್ನು 
ಎಂ. ಲಕ್ಷ್ಮಣರಾವ ಕಡಲೂರ್‌ (ದಕ್ಷಿಣ ಆರ್ಕಾಟ್‌) ಅವರು ೧೯೩೮ರಲ್ಲಿ 
ಪ್ರಕಟಿಸಿರುವರು.) 


ತಮ್ಮಣ್ಣಪ್ಪಾ, ಸತ್ಯಪ್ಪಾ, ಚಿಕ್ಕೋಡಿ 
ಜ : ೨-೯-೧೮೬೨ ಮ : ೬-೧೨-೧೯೩೪ 
ಬೆಳಗಾವಿ ಜಿಲ್ಲೆಯ ಬನಹಟ್ಟಿ. ಮಧಾಠಿ, ಇಂಗ್ಲೀಷ್‌ ಬಲ್ಲವರು. ಕೆಲಕಾಲ 
ಉಪಾಧ್ಯಾಯರಾಗಿದ್ದರು. ಬನಹಟ್ಟಿಯಲ್ಲಿ ಕನ್ನಡ ಹೈಸ್ಕೂಲನ್ನು ಸ್ಥಾಪಿಸಿದರಲ್ಲದೆ, 
ಕನ್ನಡಭಾಷಾಪ್ರಚಾರದ ಕಾರ್ಯದಲ್ಲಿ ವಿವಿಧ ರೀತಿಯಿಂದ ದುಡಿದರು. 
ಇವರು "ರಾಮಲಿಂಗಸುತ' ಎಂಬ ಅಂಕಿತದಿಂದ ಸಾಹಿತ್ಯರಚನೆ ಮಾಡಿದ್ದಾರೆ. 


ಗ್ರಂಥಗಳು : ಉಷಾಪರಿಣಯನಾಟಕ (ಆ), ಗಿರಿಜಾಸ್ವಯಂವರ (ಆ), ಭೀಮದೇವ 
(ಆ), ಶಾರದಾ (ಆ). 


ರಾಮಾನುಜಯ್ಯಂಗಾರ್‌, ಎಂ.ಎ 
ಜ : ೧೮೬೨ ಮ : ೨೭-೬-೧೯೩೭ 


ಮಂಡ್ಯ. ಪೆರಿಯಸ್ವಾಮಿ ತಿರುಮಲಾಚಾರ್ಯರಲ್ಲಿ ಸಂತ ಅಭ್ಯಾಸವಾಯಿತು. 
ಮೈಸೂರು ಮಹಾರಾಜಾ ಕಾಲೇಜಿನಲ್ಲಿಯೂ, ಮದ್ರಾಸ್‌ ಕ್ರಿಶ್ಚನ್‌ ಕಾಲೇಜಿನಲ್ಲಿಯೂ 
ಪ್ರೌಢವ್ಯಾಸಂಗ ಮಾಡಿ, ಬಿ.ಎ. ಪದವೀಧರರಾಗಿ ಮೈಸೂರು ವೆಸ್ಲಿಯನ್‌ ಮಿಶನ್‌ 
ಸ್ಕೂಲಿನಲ್ಲಿ ಉಪಾಧ್ಯಾಯರಾದರು. ಕೆಲವು ವರ್ಷಗಳನಂತರ ಮಹಾರಾಣಿ ಕಾಲೇಜಿನಲ್ಲಿ 
ಕನ್ನಡ ಪ್ರಾಧ್ಯಾಪಕರಾಗಿದ್ದು (೧೯೧೪) ಕೊನೆಗೆ ಮೈಸೂರು ಸರಕಾರದ 
ಭಾಷಾಂತರಕಾರರೆಂದು ನಿವೃತ್ತರಾದರು. 


ಇವರು ೧೮೯೪ರಲ್ಲಿ "ಆರ್ಯಮತ ಸಂಜೀವಿನೀ' ಎಂಬ ಮಾಸಪತ್ರಿಕೆಯನ್ನು 
ಪ್ರಾರಂಭಿಸಿ, ನಾಲ್ಕೈದು ವರ್ಷಗಳವರೆಗೆ ನಡೆಸಿದರು. ಅನಂತರ ಎಂ.ಕೆ.ತಿರುಮಲಾಚಾರ್‌ 
ಮೊದಲಾದವರ ಸಹಕಾರದಿಂದ "ಕಾವ್ಯಮಂಜರಿ' ಎಂಬ ಪತ್ರಿಕೆಯನ್ನು ಪ್ರಕಟಿಸಲು 
ಉಪಕ್ರಮಿಸಿದರು. ಕಾಲಾವಧಿಯಲ್ಲಿ ಅದನ್ನೆ € "ಕಾವ್ಯಕಲಾನಿಧಿ' ಎಂದು ಮಾರ್ಪಡಿಸಿ, 
ಅದರ ಮುಖಾಂತರ ೧೯೧೮ರ ವರೆಗೂ ಕನ್ನಡ ಪ್ರಾಚೀನ ಕಾವ್ಯಗಳನ್ನು ಪರಿಶೋಧಿಸಿ 


ಗ್ರಂಥಕರ್ತರ ಚರಿತ್ರಕೋಶ ೬೧ 


ಪ್ರಕಟಿಸಿದರು. “ಕಾವ್ಯಕಲಾನಿಧಿ'ಯು ಸಾಹಿತ್ಕಾಭ್ಯಾಸಿಗಳಿಗೆ ನಿಜವಾಗಿಯೂ ಅಕ್ಷಯನಿಧಿಯೇ 
ಸರಿ. ಸುಮಾರು ೨೫ ವರ್ಷಗಳ ಇವರ ಅವಿಶ್ರಾಂತ ಪರಿಶ್ರಮದ ಪರಿಣಾಮವಾಗಿ 
ಅನೇಕ ಹಳಗನ್ನಡ ಗ್ರಂಥಗಳು ಬೆಳಕಿಗೆ ಬಂದವು. ಎಸ್‌. ಜಿ. ನರಸಿಂಹಾಚಾರ್ಯರು 
ಇವರ ಸಹಾಯಕರಾಗಿದ್ದರು. ಇವರು ತಮಿಳುಭಾಷೆಯಲ್ಲಿಯೂ ಫಂಡಿತರಾಗಿದ್ದರು. 


ಗ್ರಂಥಗಳು : ಕವಿಕಾರ್ಯಪ್ರಶಂಸೆ (೧೯೧೩), ಕವಿಸಮಯಂ (ದ. ೧೯೦೮), ಪ್ರಬಂಧಾವಳಿ 
ಅಥವಾ ಐಹಿಕಸುಖಸಾಧನಂ, ಪ್ರಮಾಣಪ್ರಮೇಯವಿವೇಕ, ಬಾಗಿಲು ಭದ್ರ (ನ), 
ಮಹಾಭಾರತಕಥಾ ಪ್ರಸಂಗ ಮತ್ತು ಇತರ ಕಥೆಗಳು (ಧ), ಸಭಾಪರ್ವ, ಸುವೃತ 
ಅಥವಾ ಕರ್ಮವಿಲಾಸ (ಇ. ೧೯ ೧೫). 


ಪರಿಷ್ಕೃತ : ಪಂಪಾಶತಕಂ (ಹರಿಹರಕವಿ), ಭಾವಚಿಂತಾರತ್ನಂ. (ಗುಬ್ಬಿ ಮಲ್ಲಣಾರ್ಯ), 
ವಚನಕಾದಂಬರಿ, ವರ್ಷವರ್ಧಂತೀಶತಕಂ (ಶ್ರೀನಿವಾಸಕವಿ), ಚಂದ್ರಪ್ರಭಪುರಾಣಂ 
(ಅಗ್ಗಳದೇವ), ರಾಮಾಶ್ಚಮೇಧ (ಮುದ್ದಣ), ಚಿಕ್ಕದೇವರಾಜವಂಶಾವಳಿ, ಚಿಕ್ಕದೇವರಾಜ 
ವಿಜಯಂ (ತಿರುಮಲೆಯಾರ್ಯ), ಕವಿಕಂಠಹಾರ (ಸೂರ್ಕಕವಿ), ಅಭಿನವದಶಕುಮಾರಚರಿತೆ 
(ಚೌಂಡರಸ), ಲೀಲಾವತಿಪ್ರಬಂಧ (ನೇಮಿಚಂದ್ರ), ಶಾಂತೀಶ್ವರ ಪುರಾಣಂ (ಕಮಲಭವ), 
ಶ್ರೀರಾಮಪಟ್ಟಾಭಿಷೇಕಂ (ಮಹಾಲಕ್ಷ್ಮಿ €), ಸುಭಾಷಿತ ಮುಕ್ತಕಶತಕಂ, ಹದಿಬದೆಯ 
ಧರ್ಮ (ಹೊನ್ನಮ್ಮ), ಮೋಹನತರಂಗಿಣಿ (ಕನಕದಾಸ), ಅರ್ಧನೇಮಿಪುರಾಣಂ, 
ಚಿಕ್ಕದೇವರಾಜ ಬಿನ್ನಪಂ, ಕರ್ಣವೃತ್ತಾ ೨ ಂತಕಥೆ, ಪಂಚತಂತ್ರಂ (ದುರ್ಗಸಿಂಹ), ಗಯಚರಿತ್ರೆ 
(ಕೋನಯ್ಯ), ಜಯನೃಪಕಾವ್ಯಂ (ಮಂಗರಸ), ಆದಿಪುರಾಣ (ಪಂಪಕವಿ) ಇತ್ಯಾದಿ. 


ಸುಬ್ರಹ್ಮಣ್ಯ, ಟಿ.ವಿ. (ಕವಿಸುಬ್ರಹ್ಮಣ್ಯ) 


ಜ: ೧೮೬೨ ಮ : ೧೯೧೮ 

ಚಳ್ಳಕೆರೆ ತಾಲೂಕು ಇಕ್ಕನೂರು. ಕನ್ನಡದ ಹಿರಿಯ ವಿದ್ವಾಂಸರಲ್ಲೊ ಬ್ಬರಾಗಿದ್ದ 

ಟಿ.ಎಸ್‌ವೆಂಕಣ್ಣ ಯ್ಯನವರ ತಂದೆ. ರಸಿಕರೂ, ವರಕವಿಯೂ ಎಂದು ಪ್ರಸಿದ್ಧರಾಗಿದ್ದ 
ಇವರು ತಳುಕಿನ ಧರ್ಮಛತ್ರದ ಪಾರುಪತ್ಯಗಾರರಾಗಿ ಕೆಲಸ ಮಾಡಿದರು. 


ಗ್ರಂಥ : ದೂರ್ವಾಸ ಶಾಪ (ಅ) 
ಅಪ್ರಕಟಿತ : ಅರ್ಜುನತೀರ್ಥಯಾತ್ರೆ, ಚಂದ್ರಹಾಸ, ಚೋರಕಥೆ, ಮದನಮಂಜರಿವಿಳಾಸ, 
ಲವಕುಶರ ಕಾಳಗ, ಶನಿಮಹಾತ್ವೆ, ಶಿವಜಲಂಧರ, ಸುಧನ್ವಕಾಳಗ, ಹರಿಶ್ಚಂದ್ರ. 
ನಾರಾಯಣರಾವ್‌, ಪರಮೇಶ್ವರಯ್ಯಾ, ಹತ್ತಂಗಡಿ 

ಜ : ೧೧-೨-೧೮೬೩ ಮ : ೧೭-೬-೧೯೨೧ 


ಕಾರ್ಕಳದಲ್ಲಿ ಪ್ರಾಥಮಿಕ ಶಿಕ್ಷ ಣವನ್ನು ಪೂರ್ತಿಗೊಳಿಸಿ ಮಂಗಳೂರು 
ಗವರ್ನಮೆಂಟ್‌ ಕಾಲೇಜಿನಿಂದ ೧೮೭೯ ರಲ್ಲಿ ಮ್ಯಾಟ್ರಿಕ್ಕುಲೇಶನ್‌ ಪಾಸಾದರು. ಪ್ರೌಢ 


೬೨ ಗ್ರಂಥಕರ್ತರ ಚರಿತ್ರಕೋಶ 


ಶಿಕ್ಷಣವನ್ನು ಮದ್ರಾಸ್‌ ಕ್ರಿಶ್ಚನ್‌ ಕಾಲೇಜಿನಲ್ಲಿ ಮುಗಿಸಿ ೧೮೮೪ರಲ್ಲಿ ಪದವೀಧರರಾದರು. 
ಮುಂದೆ ಮದ್ರಾಸ್‌ ಶಿಕ್ಷಣಶಾಖೆಯನ್ನು ಸೇರಿ ಮಂಗಳೂರು ಗವರ್ನಮೆಂಟ್‌ ಕಾಲೇಜಿನಲ್ಲಿ 
ಅಧ್ಯಾಪಕರಾಗಿದ್ದು, ಕೆಲವು ವರ್ಷಗಳನಂತರ ಆ ವ್ಯವಸಾಯವನ್ನು ಅರ್ಧಕ್ಕೇ ಬಿಟ್ಟು 
ಹೆಚ್ಚಿನ ಅಭ್ಯಾಸಕ್ಕಾಗಿ ಮದ್ರಾಸಿಗೆ ತೆರಳಿ ೧೮೯೫ರಲ್ಲಿ ಬಿ.ಎಲ್‌. ಪದವಿಯನ್ನು ಸಂಪಾದಿಸಿ 
ವಕೀಲರಾದರು. ಸಾಹಿತ್ಯ, ಕಲೆ ಹಾಗೂ ಇತರ ಸಾಮಾಜಿಕ ವಿಷಯಗಳಲ್ಲಿ ವಿಶೇಷ 
ಆಸ್ಥೆಯುಳ್ಳ ಇವರು ಪತ್ರಿಕಾಪ್ರಪಂಚದಲ್ಲಿ ಕಾಲಿಟ್ಟು '!ndian Social Reformer 
ಎಂಬ ಸುಪ್ರಸಿದ್ಧ ವಾರಪತ್ರಿಕೆಗೆ ಸಂಪಾದಕರಾದರು. ಕೆಲಕಾಲದನಂತರ ಮುಂಬೈಗೆ 
ಹೋಗಿ ಆ ಕಾಲದ ಪ್ರಮುಖ ಸುಧಾರಕರಾಗಿದ್ದ ಶೇಠ ಬಿ.ಎಂ. ಮಲಬಾರಿಯವರ 
ಸಹಕಾರಿಯಾಗಿ "686! & '//66' ಮತ್ತು "1೧61೩೧ Spectator’ ಎಂಬ ಪತ್ರಿಕೆಗಳ 
ಸಂಪಾದಕತ್ವ ವಹಿಸಿದರು.ಮಲಬಾರಿಯವರ ಮರಣದ ನಂತರ ಪತ್ರಿಕೆಗಳು ನಿಂತವು; 
ನಾರಾಯಣರಾಯರ ಪ್ರತ್ಯಕ್ಷ ಸಂಬಂಧವು ತಪ್ಪಿದರೂ ಆ ಕಾಲದ ಪ್ರಸಿದ್ಧ ಪತ್ರಿಕೆಗಳಿಗೆ 
ಲೇಖನ ಒದಗಿಸುವುದನ್ನು ಅವರು ಆಮರಣ ನಚಿಸಿಕೊಂಡು ಬಂದರು. ಮದ್ರಾಸ್‌, 
ಮುಂಬಯಿ ವಿಶ್ವವಿದ್ಯಾನಿಲಯಗಳ ಕನ್ನಡ ಪರೀಕ್ಷಕರು. 


ಗ್ರಂಥಗಳು : ಆಂಗ್ಲಕವಿತಾವಳಿ (ಅ. ೧೯೧೯), ಇಂಗ್ಲೀಷು-ಕನ್ನಡ ನಿಘಂಟು 
(ದ-ಏ.೧೯೧೯), ಕನ್ನಡ ಕಥಾನಕ, ಕನ್ನಡ ಕವಿತೆಯ ಭವಿತವ್ಯ. 


ರಿಷ್‌, ಹೆರ್ಮನ್‌,ರೆವರಂಡ್‌ 
ಜ :೨೮-೪-೧೮೬೩ ಮ :. ೧೬-೭-೧೯೨೮ 
ಜರ್ಮನಿಯವರು. ಧಾರವಾಡ ಜಿಲ್ಲೆಯ ಬೆಟಗೇರಿಯು ಇವರ 
ಕರ್ಮಭೂಮಿಯಾಗಿತ್ತು. ಅಲ್ಲಿಯ ಅನಾಥಾಲಯದ ಕಟ್ಟಡವನ್ನು ಕಟ್ಟಿಸಿದವರು ಇವರೇ. 
೧೯೦೮ರಲ್ಲಿ ಬಾಸೆಲ್‌ ಮಿಶನ್ನಿನ ಅಧ್ಯಕ್ಷರೂ, ಕೆಲಕಾಲ ಮಂಗಳೂರು ಥಿಯಾಲಾಜಿಕಲ್‌ 
ಸಂಸ್ಥೆಯಲ್ಲಿ ಅಧ್ಯಾಪಕರೂ ಆಗಿದ್ದರು.೧೯ ೧೧ರಿಂದ ೧೯೧೬ರ ವರೆಗೆ ಬೈಬಲ್‌ ಪರಿಷ್ಕರಣ 
ಸಮಿತಿಯ ಅಧ್ಯಕ್ಷರಾಗಿದ್ದರು. 


ಗ್ರಂಥ : ಯೇಸುಕ್ರಿಸ್ತನ ಮೂಲಕ ಸ್ಥಾಪಿತವಾದ ಹೊಸ ಒಡಂಬಡಿಕೆ ಎಂಬ ಗ್ರೀಕ್‌ 
ಭಾಷೆಯಿಂದ ನೂತನವಾಗಿ ಭಾಷಾಂತರಿಸಿದ್ದು (ಧ.೧೯೦೬). 


ರಾಮಯ್ಯ, ಸಂಪಂಗಿ, ಭಾರತಿ 
ಜ : ೧೮೬೪ ಮ: ೧೯೪೦ 
ಬೆಂಗಳೂರು ಜಿಲ್ಲೆಯ ಹೊಸಕೋಟೆ. ಅನೇಕ ವರ್ಷಗಳವರೆಗೆ "ಸವಿನುಡಿ' 
(೧೮೯೮) ಹಾಗೂ 'ಭಾಷಾನಿಧಿ' ಎಂಬ ಪತ್ರಿಕೆಗಳ ಸಂಪಾದಕರಾಗಿದ್ದರು. "ಸವಿನುಡಿ' 
ಗ್ರಂಥಮಾಲೆಯ ಮುಖಾಂತರ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿರುವರು. 


ಗ್ರಂಥಕರ್ತರ ಚರಿತ್ರಕೋಶ ೬೪. 


ಗ್ರಂಥಗಳು : ನೆಲದ ಅಳತೆ, ಪಂಚತಂತ್ರ (ಇ), ಮಾಧವೀಕಂಕಣ (ಭಾಷಾಂತರ), 
ಇ. ೧೯೧೪), ವಿವೇಕಾನಂದಸ್ವಾಮಿ (ಪ-ಚ), ಶಕ್ತಿ, ಶ್ರೀಮದ್ವಾಲ್ಮೀಕಿರಾಮಾಯಣ 
ಕಥಾಸಂಗ್ರಹ (ಇ), ಸಾವಿತ್ರಿ, ಹಿಂದೀ ಭಾಷಾಪ್ರವೇಶ. 


ಪರಿಷ್ಕೃತ : ದಶಪರ್ವಭಾರತ 


ವೆಂಕಣ್ಣಾಚಾರ್ಯ, ಭೀಮಾಚಾರ್ಯ, ಮಂಡಗಿ 
ಜ : ೧೮೬೪ ಮ: ೩೦-೧-೧೯೨೫ 
ಬೆಳಗಾವಿ. ೧೮೮೨ರಲ್ಲಿ ಮುಲಕೀ ಪರೀಕ್ಷೆ ಪಾಸಾಗಿ ಮೂರು ರೂಪಾಯಿ 
ಸಂಬಳದ ಮೇಲೆ ಉಪಾಧ್ಯಾಯರಾದರು. ಅನಂತರ ಕೆಲವು ಕಾಲ ಪೋಲೀಸ್‌ ಖಾತೆಯಲ್ಲಿ 
ಕೆಲಸ ಮಾಡಿ ೧೯೦೭ರ ಸುಮಾರಿಗೆ ರಾಜಕೀಯ ಮತಭೇದದಿಂದ ಆ ನೌಕರಿಗೂ 
ರಾಜೀನಾಮೆ ಕೊಟ್ಟು ಬೆಳಗಾವಿಯಲ್ಲಿ ಒಂದು "ಸ್ವದೇಶೀ ಸ್ಟೇಶನರಿ' ಅಂಗಡಿಯನ್ನು 
ತೆರೆದು ಸ್ವತಂತ್ರ ಜೀವನೋಪಾಯ ಕೈಕೊಂಡರು. ರಂಗಭೂಮಿಯಲ್ಲಿ ವಿಶೇಷ ಆಸ್ಥೆಯುಳ್ಳ 
ಇವರು ೧೯೧೫ರಲ್ಲಿ ಕೊಣ್ಣೂರ ನಾಟಕ ಕಂಪನಿಯ ವ್ಯವಸ್ಥಾಪಕರಾಗಿದ್ದರು. 


ಗ್ರಂಥಗಳು : ನಾರಾಯಣರಾವ್‌ ಪೇಶವೆ ಫಾರ್ಸು, ಸಂಗೀತ ಶನಿಪ್ರಭಾವ (ಆ. 
೧೯೧೭), ಸಂಗೀತ ಶಾರದಾ (ಆ). 


ಶಿವಶಂಕರಶಾಸ್ತ್ರೀ, ಸಿದ್ಧಾಂತಿ, ಮಹಾಮಹೋಪಾಧ್ಯಾಯ, ಎದ್ಯಾನಿಧಿ 
ಜ : ೧೮೬೪ ಮ: ೧೯೪೨ 
ಬೆಂಗಳೂರು, ಮದ್ರಾಸ್‌ ಕ್ರಿಶ್ಚನ್‌ ಕಾಲೇಜಿನಲ್ಲಿಯೂ ಅನಂತರ ಪ್ರೆಸಿಡೆನ್ಸಿ 
ಕಾಲೇಜಿನಲ್ಲಿಯೂ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸಮಾಡಿ ೧೯೨೧ರಲ್ಲಿ ನಿವೃತ್ತರಾದರು. 
ಕನ್ನಡ ಸಾಹಿತ್ಯ ಸಮ್ಮೇಲನದ ೯ನೆಯ ಅಧಿವೇಶನ (ಬಿಜಾಪುರ ೧೯೨೩) ದ ಅಧ್ಯಕ್ಷರು. 
೧೯೩೮ರಲ್ಲಿ ಮೈಸೂರು ಮಹಾರಾಜರಿಂದ "ಎದ್ಯಾನಿಧಿ' ಎಂಬ ಪ್ರಶಸ್ತಿಯನ್ನು ಪಡೆದರು. 
ಗ್ರಂಥಗಳು : ಅಭಿನವಕಾದಂಬರಿ, ಕರ್ನಾಟಕ ಕಥಾಸರಿತ್ಸಾಗರದಲ್ಲಿ ಮೊದಲನೆಯ 
ಪೀಠಿಕಾ ಲಂಬಕವು (ಇ. ೧೯೦೬), ಕರ್ನಾಟಕ ನರಕಾಸು ವಿಜಯವ್ಯಾಯೋಗಂ, 


ಕರ್ನಾಟಕ ನಳೋಪಾಖ್ಯನ, ದ್ವಾತ್ರಿಂಶತ್ಸಾಲಭಂಜಿಕೆಗಳಿಂದ ಹೇಳಲ್ಪ ಟ್ರ ವಿಕ್ರಮಾರ್ಕಚರಿತ್ರೆ, 
ಪ್ರಶ್ನೋತ್ತರರತ್ನಮಾಲಿಕೆ, ಶ್ರೀಕಾವೇರಿಮಹಾತ್ವವು, ಶ್ರೀಶಂಕರಕಥಾಮೃತಂ. 


ಅನಂತ, ಅಣ್ಣಾಜಿ, ಮಂಟಗಣೇಕರ 
ಜ : ಸು. ೧೮೬೫ 
ಹೊಳೆಮಣ್ಣೂರು. ಕನ್ನಡ ಶಾಲೆಯಲ್ಲಿ ಉಪಾಧ್ಮಾಯರಾಗಿದ ರು. 
್‌ ಶಿ ಎ 


ಗ್ರಂಥಗಳು : ಕರ್ಮವೀರ ಗಾಂಧೀಜಿಯವರು (ಯ-ಚ. ೧೯೧೮), ನೀತಿಶತಕ (ಅ. 
೧೯೧೬), ಶ್ರೀ ಸ್ವಾಮಿ ವಿವೇಕಾನಂದ (ಧ-ಚ.೧೯೧೨). 


೬೪ ಗ್ರಂಥಕರ್ತರ ಚರಿತ್ರಕೋಶ 


ಕುಂಡಲಗಿರಿಯಾಚಾರ್ಯ, ಬ ನಿಹ್ಮವೆಂಕಟಾಚಾರ್ಯ, ಆಸ್ಥಾ ನವಿದ್ವಾ ನ್‌ 
ಜ್ನ ಶೆ ೧೮೭೫ ಮ : ೧೯೦೪ 


ನಂಜನಗೂಡು ಬಳಿಯ ಕಳಲೆ ಗ್ರಾಮ. ನರಸೀಪುರ ತಾಲೂಕ ತಿರುಮಕೂಡ್ಲಿ ನಲ್ಲಿ 
೧೫ ವರ್ಷ ವೇದಾಧ್ಯಯನ ಮಾಡಿ ಮೈಸೂರಿಗೆ ಬಂದು, ಅರಮನೆಯ ಎದ್ಕಾ ರ್ಥಿ 
ವೇತನದಿಂದ ಅಲ್ಲಿಯ ತಿರುಮಲಾಚಾರ್ಯರ ಪಾಠಶಾಲೆಯಲ್ಲಿ ಎಂಟು ವರ್ಷ ವ್ಯಾಕರಣ 
ಓದಿದರು. ಬಳಿಕ ಶ್ರವಣಬೆಳಗೊಳ, ಬೆಂಗಳೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಹಾಗೂ 
ಮೈಸೂರು ನಾರ್ಮಲ್‌ ಸ್ಕೂಲ್‌ ಮುಂತಾದ ಕಡೆಗೆ ಸುಮಾರು ೨೧ ವರ್ಷ ಸಂಸ್ಕೃತ 
ಪಂಡಿತರಾಗಿದ್ದರು. ರೋಸ ಸಂಸ್ಥಾನದಿಂದ ರಾಜಮರ್ಯಾದೆಯನ್ನೂ ತ್ರಾವಣಕೋರ 
ಮಹಾರಾಜರಿಂದ ವರ್ಷಾಶನವನ್ನೂ ಪಡೆದಿದ್ದರು. 


ಗ್ರಂಥಗಳು : ಜೀವಂಧರಚರಿತಂ (ವಾದೀಭಸಿಂಹಕ್ಫತ ಸಂಸ್ಕೃತ ಕ್ಷೇತ್ರಚೂಡಾಮಣಿಯ 
ಭಾಷಾಂತರ) (೧೮೯೫), ಚೈಮಿನಿಭಾರತಕಥಾಸಂಗ್ರಹ, ಧರ್ಮಶರ್ಮ್ಯಾಭ್ಯುದಯ (೧೯೦೧), 
ಹರ್ಷಚರಿತ್ರೆ ' (ಬಾಣಕವಿಕೃತ ಸಂಸ್ಕೃತ ನಾಟಕದ ಭಾಷಾಂತರ) (೧೯೦೦) 


ಪರಿಷ್ಕತ ಕ ಶಬ್ದಾ ನುಶಾಸನಪ ರ್ರಶಾಶಿಕೆ (೧೯೦೫) 


ಗುರುರಾವ್‌, ರಾಘವೇಂದ್ರ, ಮಮದಾಪುರ 
ಜ : ಸು ೧೮೬೫ 
ಧಾರವಾಡ. "ಲೋಕಬಂಧು' ವಾರಪತ್ರಿಕೆಯ ಸಂಪಾದಕರು (೧೯೧೫). ಮುದ್ರಣ 
ವ್ಯವಸಾಯ. 


ಗ್ರಂಥಗಳು : ಆರೋಗ್ಯವಿದ್ಯಾ (ಢ.೧೮೮೯ ) ಕೃಷ್ಣಾಕುಮಾರಿ (ಆ), ದ್ರೌಪದೀವಸ್ತ್ರಾ ಪಹರಣ 
(ಆ), ಪ್ರಮೀಲಾ ಸ್ವಯಂವರ (ಆ.೧೮೮೮), ಪುಂಡಲೀಕ ನಾಟಕ (ಆ), ಶ್ರ ೦ಗಾರಪದಗಳ 
ಸಂಗ್ರಹವು, ಭಾಗ ೧ (ಸಂಪಾದಿತ) (೧೮೮೯), ಸಂಗೀತ ಬಲಸಿಂಹ ತಾರಾ (ಆ), 
ಸಂಗೀತ ಇಂದ್ರಸಭಾ (ಆ ೧೮೯೩), ಸಂಗೀತ ಇಂದಿರಾ. 


ತಮ್ಮಯ್ಯ, ಗಿರಿಭಟ್ಟ ರ 
ಜ: ಸು. ೧೮೬೫ ಮ: ಸು. ೧೯೨೦ 
ಮೈಸೂರು. ಅಳಿಯ ಲಿಂಗರಾಜ ಅರಸರ ಆಶ್ರಯದಲ್ಲಿ ಬೆಳೆದ ಕಲಾವಿದರು. 
ಸಂಗೀತವಿಶಾರದರೂ ಯಕ್ಷ ಗಾನಕಲಾನಿಪುಣರೂ ಆಗಿದ್ದ ಇವರು ಮೈಸೂರು ` ಅರಮನೆ 
ನಾಟಕ ಸಂಘದಲ್ಲಿ ಪ್ರವೇಶಿಸಿ ಅದರ ಪ್ರತಿಷ್ಠೆಯನ್ನು ಬೆಳೆಸಲು" ಕಾರಣರಾದರು. 
ಕಣ್ವಮುದಿ, ವಿಶ್ವಾಮಿತ್ರ, "ಉತ್ತ ರ, ವೀರಸಿಂಹ, ವೀರಬಾಹುರಾಕ್ಷಸ ಸ ಮುಂತಾದ ಪಾತ ತ್ರಗಳನ್ನು 
ಒಳ್ಳೇ ರಸವತ್ತಾಗಿ ಅಭಿನಯಿಸುತ್ತಿದ್ದ ರಂತೆ. 


ಗ್ರಂಥಗಳು : ಗಯಚರಿತ್ರೆ, ದ್ರೌಪದೀಸ್ವಯಂವರ, ನೀತಿಚೂಡಾಮಣಿ, ವಿರಾಟಪರ್ವ, 
ಸುಧನ್ವಚರಿತ್ರೆ. 


ಗ್ರಂಥಕರ್ತರ ಚರಿತ್ರಕೋಶ ೬೫ 


ರಾಮಚಂದ್ರ, ಲಕ್ಷ್ಮಣ, ಲಕ್ಷ್ಮೇಶ್ವರ (ಶಿವಾನಂದ ಸುಬ್ರಹ್ಮಣ್ಯ) 
ಜ : ಸು.೧೮೬೫ ಮ: ೧೯೪೧ 
ವಿಜಾಪುರ ಜಿಲ್ಲೆಯ ಅಗಸನಕೊಪ್ಪ. ಶಿರಹಟ್ಟಿ ಯ ಸುಪ್ರಸಿದ್ಧ ಲಕ್ಷ್ಮಿ ಪ್ರಾಸಾದಿಕ 
ಕಂಪನಿಯ ಒಡೆಯರಾದ ವಾಮನರಾವ್‌ ಮಾಸ್ತರರ ಸೋದರಮಾವಂದಿರು, ಪ್ರಾರಂಭಿಕ 
ಶಿಕ್ಷಣವು ಪೂರೈಸಿದ ನಂತರ ಕಾಶಿಯಲ್ಲಿ ಸುಮಾರು ೧೦ ವರ್ಷ ವೇದಾಧ್ಯಯನವನ್ನೂ 
ಯೋಗಾಭ್ಯಾಸವನ್ನೂ ಮಾಡಿ ೧೯೦೧ರಲ್ಲಿ ಮೈಸೂರಿಗೆ ಬಂದರು. ಕೆಲಕಾಲ ಅಲ್ಲಿಯ 
ಅರಮನೆಯಲ್ಲಿ ಪಾಠಪ್ರವಚನವನ್ನೂ ನಡೆಯಿಸಿದರು. ಇವರ ವೇದಶಾಸ್ತ್ರಪಾಂಡಿತ್ಯಕ್ಕಾಗಿ 
ಅರಮನೆಯಿಂದ ವರ್ಷಾಶನವು ದೊರೆಯುತ್ತಿತ್ತು. ಕೆಲಕಾಲದನಂತರ ನೀರಬೂದಿಹಾಳದಲ್ಲಿ 
ಅನುಷ್ಠಾನ ಕೈಕೊಂಡು ೧೨ ವರ್ಷ ತಪಶ್ವರ್ಯವನ್ನು ಮಾಡಿದರು. ಅನಂತರ ಭಾರತಾದ್ಯಂತ 
ತೀರ್ಥಯಾತ್ರೆಯನ್ನು ಮಾಡಿ ೧೯೪೧ರಲ್ಲಿ ಅಗಸನಕೊಪ್ಪಕ್ಕೆ ಬಂದು ದೇಹವನ್ನಿಟ್ಟರು. 
ತೆಲುಗು, ಹಿಂದೀ, ಇಂಗ್ಲೀಷಿನಲ್ಲಿಯೂ ಇವರಿಗೆ ಸಾಕಷ್ಟು ಪರಿಜ್ಞಾನವಿತ್ತು. ಇವರು 
ಸುಪ್ರಸಿದ್ದ ವಾಗ್ಠಿಗಳೂ ಆಗಿದ್ದರು. 


ಅಗಸನಕೊಪ್ಪದಲ್ಲಿ ಇವರ ಸಮಾಧಿ ಇದ್ದು ಪ್ರತಿವರುಷ ಭಾದ್ರಪದ ಶುದ್ಧ ಪಂಚಮಿಗೆ 
ಸ್ವಾಮಿಗಳ ಆರಾಧನೆ ನಡೆಯುತ್ತದೆ. 


ಗ್ರಂಥಗಳು : ಆತ್ಮಾನುಭವಪ್ರಕಾಶಿಕೆ (ನ.೧೯೦೨), ಜೀವನ್ಮುಕ್ತಿಗೀತಾ (ಶಂಕರಾಚಾರ್ಯ 
ಕೃತ ಗ್ರಂಥದ ಟೀಕೆ), (ನ.೧೯೦೪), ವಿಚಾರದೀಪಿಕೆ (ಬ್ರಹ್ಮಾನಂದಸ್ವಾಮಿ ಪರಮಹಂಸರ 
ಹಿಂದೀ ಗ್ರಂಥದ ಭಾಷಾಂತರ) (ನ.೧೯೦೨), ವಿಜ್ಞಾನನೌಕಾ (ಶಂಕರಾಚಾರ್ಯಕೃತ 
ಗ್ರಂಥದ ಟೀಕೆ), (ನ.೧೯೨೨), ವೇದಾಂತಯುಕ್ತಿಪ್ರಕಾಶ (ಹಿಂದೀ ಗ್ರಂಥದ ಭಾಷಾಂತರ), 
(ನ.೧೯೨೨), ವೇದಾಂತದೀಪಿಕೆ (ನ.೧೮೯೫), ಶ್ರಿಮದ್‌ಭಗವದ್ಗಿ ತಾ ಗೂಢಾರ್ಥದೀಪಿಕಾ 
(ಸಟೀಕಾ) ಭಾಗ ೧ (ನ.೧೯೧೩), ಭಾಗ ೨ (ನ.೧೯೧೬). 


ಹನುಮಂತಗೌಡ, ಸಿ. 
1 ಸು ೧೮೬೫ ಮ : (9) 
ಹೊಸಪೇಟೆ. ೧೮೮೨ರಲ್ಲಿ ಎಫ್‌.ಎ. ಪರೀಕ್ಷೆ ಪಾಸಾದರು. ಬಳ್ಳಾರಿಯ 
ಸರಸವಿನೋದಿನಿ ನಾಟಕಸಭೆಯ ಅಧ್ಯಕ್ಷರಾಗಿದ್ದ ಇವರು "ಕರ್ನಾಟಕ ನಾಟಕ ಭೂಷಣ' 
ಎಂಬ ಪ್ರಶಸ್ತಿಯನ್ನು ಪಡೆದಿದ್ದರು. ನಟರೂ, ನಾಟಕಕಾರರೂ, ಸಂಘಟಕರೂ ಆಗಿ 
ಕನ್ನಡ ರಂಗಭೂಮಿಗೆ ಬಹುವಿಧದ ಸೇವೆಯನ್ನು ಸಲ್ಲಿಸಿದರು. 


ಗ್ರಂಥಗಳು : ಉತ್ತರರಾಮಚರಿತ್ರೆ (ಆ), ಕಮಲಾಸುಂದರಿ (ಆ), ಪ್ರಚ್ಛನ್ನ ಪಾಂಡವೀಯ 
(ಆ), ಪ್ರಮೀಳಾರ್ಜುನೀಯ (ಆ), ಪ್ರಹ್ಲಾದಚರಿತ್ರರೂಪವಾದ ಭಕ್ತಿವಿಜಯ ನಾಟಕವು 
(ಆ), ವೇಣುಪುರಿಯ ವರ್ತಕ (ಆ), ಶ್ರೀ ವಿದ್ಯಾರಣ್ಯ ನಾಟಕವು (ಆ), 
ಸುಭದ್ರಾರ್ಜುನೀಯ (ಆ). '` 


೬ ಗ್ರಂಥಕರ್ತರ ಚರಿತ್ರಕೋಶ 


ಅನಂತನಾರಾಯಣಶಾಸ್ತ್ರೀ, ಸುಬ್ಬಾಶಾಸ್ತ್ರೀ, ನಂಜನಗೂಡು, ಆಸ್ಥಾ ನ ಎದ್ವಾನ್‌ 
ಜ: ೧೮೬೬ ಮ : ೧೮೯೮ 


ಸೂರು. ಸ ೦ಸ್ಕೃತ, ಕನ್ನಡ ಹಾಗೂ ಆಂಧ್ರಭಾಷಾವಿಶಾರದರು. ಅನೇಕ 
ಸ್ಪಮತಪ್ರಚಾರಕರಿಗೆ ಕನ್ನಡ ಬೋಧಕರಾಗಿದ್ದರು. ನಂಜನಗೂಡು ಶಿ ಶ್ರೀಕಂಠಶಾಸ್ತ್ರಿಗಳ 
ಅಣ್ಣಂ ೦ದಿರಾದ ಇವರು ಬಹಳ ಚಿಕ್ಕವಯಸ್ಸಿನಲ್ಲಿ ಯೇ ಕೂಡ 


ವಾಸುದೇವಾಚಾರ್ಯ, ಸ್ವಾಮಿರಾಚಾರ್ಯ, ಕೆರೂರ 
ಜ : ೧೮೬೬ ಮ :೧೧-೧-೧೯೨೧ 
ವಿಜಾಪುರ ಜಿಲ್ಲೆಯ ಬಾಗಿಲುಕೋಟೆ. ಸ್ವಾಮಿರಾಚಾರ್ಯರು ದಕ್ಷಿಣ ಭಾರತದ 
ಅಗ್ರಶ್ರೇಣಿಯ ವಿದ್ವಾಂಸರೆನಿಸಿಕೊಂಡವರು. ಮನೆಯಲ್ಲಿ ಪ್ರಾರಂಭಿಕ ಸಂಸ್ಕೃತ ಅಭ್ಯಾಸವನ್ನೂ 
ಧಾರವಾಡದಲ್ಲಿ ಮಾಧ್ಯಮಿಕ ಶಿಕ್ಷ ಣವನ್ನೂ ಮುಗಿಸಿ ವಾಸುದೇವಾಚಾರ್ಯರು ೧೮೮೪ರಲ್ಲಿ 
ಮ್ಯಾಟ್ರಿಕ್ಕುಲೇಶನ್‌ ಪಾಸಾದರು. ಪ್ರೌಢವ್ಯಾಸಂಗಕ್ಕಾಗಿ ಪುಣೆಯ ಫರ್ಗ್ಯುಸನ್‌ ಕಾಲೇಜು 
ಸೇರಿದರೂ, ಗೃಹಕೃತ್ಯದ ಅನಾನುಕೂಲತೆಯಿಂದ ಶಿಕ್ಷ 'ಇವನ್ನು ಅರ್ಧಕ್ಕೆ ನಲ್ಲಿ ಸಬೇಕಾಯಿತು. 
ಆ ಬಳಿಕ ಮನೆಯಲ್ಲಿಯೇ ಅಭ್ಯಾಸಮಾಡಿ ೧೮೮೮ರಲ್ಲಿ ಎಚ್‌-ಪಿ.ಪರೀಕ್ಷೆ ಪಾಸಾಗಿ 
ಬಾಗಿಲುಕೋಟೆಯಲ್ಲಿ ವಕೀಲರಾದರು. 


ಉದ್ದಾಮಪಂಡಿತರೂ ರಸಿಕಕಲಾವಿದರೂ ಪ್ರತಿಭಾನ್ವಿತ ಸಾಹಿತ್ಕಿಕರೂ ಆಗಿದ್ದ 
ವಾಸುದೇವಾಚಾರ್ಯರನ್ನು ಕನ್ನಡದ 'Sir Walter Scott! ಎಂದು ಅನೇಕರು 
ಕರೆದಿದ್ದಾರೆ. ಇವರು ಪ್ರಸಿದ್ದ ಪತ್ರಿಕಾಕರ್ತರೂ ತೀಕ್ಷ್ಮ ಟೀಕಾಕಾರರೂ ಆಗಿದ್ದರು. 
ಬಿಂದುರಾವ್‌ ಮುತಾಲೀಕ ದೇಸಾಯಿಯವರಿಂದ ಸಂಪಾದಿತವಾಗುತ್ತಿದ್ದ "ಸಚಿತ್ರ ಭಾರತ' 
(೧೯೧೩) ಮಾಸಪತ್ರಿಕೆಗೆ ಇವರು ಪ್ರಮುಖ ಲೇಖಕರಾಗಿದ್ದರು; ಹಾಗೂ. ನಾಲ್ಕು 
ವರ್ಷಗಳನಂತರ "ಶುಭೋದಯ'ವೆಂಬ ವಾರಪತ್ರಿಕೆಯನ್ನು ಸ್ವತಃ ಹೊರಡಿಸಿದರು. 


ಗ್ರಂಥಗಳು : ಇಂದಿರಾ (ಇ), ಗೀತಾರಹಸ್ಯ (ನ. ೧೯೧೯), ತೊಳೆದ ಮುತ್ತು 
(ಇ), ನಳದಮಯಂತಿ (ಆ), ನೀಳ್ಗತೆಗಳು (ಇ). ಪತಿವಶೀಕರಣ (Goldsmiths 
she stoops to conquer ನಾಟಕದ ಆಧಾರ), ಪೆ ಪ್ರೇಮವಿಜಯ (ಇ), ಬೆಳಗಿದ 
ದೀಪಗಳು (ಇ), ಭ್ರಾತೃಘಾತಕನಾದ ಔರಂಗಜೇಬ (ಇ), ಯದುಮಹಾರಾಜ (ಇ) 
ವಸಂತಯಾಮಿನಿ ಸ್ವಪ್ನ ಚಮತ್ಕಾರ (Shakespeare ಕೃತ A Midsummer 
Night's Dream ನಾಟಕದ ಭಾಷಾಂತರ), ವಾಲ್ಮೀಕಿ ವಿಜಯ (ಇ), ಸುರತನಗರದ 
ಶ್ರೇಷ್ಠಿ (Shakespeare ಕೃತ The Merchant of Venice ನಾಟಕದ 
ಭಾಷಾಂತರ). 


ಗ್ರಂಥಕರ್ತರ ಚರಿತ್ರಕೋಶ ೬೭ 


ಹಣಮಂತ, ವೆಂಕಟೇಶ, ಚಿನ್ನಮುಳಗುಂದ 
ಜ : ೧೮೬೬ ಮ: ೧೮-೨-೧೯೪೮ 
ಬೆಳಗಾವಿ ಜಿಲ್ಲೆಯ ಚಿನ್ನಮುಳಗುಂದ. ಬೆಳಗಾವಿ, ಧಾರವಾಡದಲ್ಲಿ ಪ್ರಾರಂಭಿಕ 
ಶಿಕ್ಷಣ. ಪುಣೆಯ ಡೆಕ್ಕನ್‌ ಕಾಲೇಜಿನಿಂದ ೧೮೮೬ರಲ್ಲಿ ಬಿ.ಎ. ಪದವೀಧರರಾಗಿ 
ಅರ್ನಾಲ್ಡ್‌ ಸ್ಕಾಲರ್‌ಶಿಪ್‌ ಪಡೆದರು. ೧೮೮೮ರಲ್ಲಿ ಎಲ್‌ಎಲ್‌. ಬಿ. ಪದವಿಯನ್ನು 
ಸಂಪಾದಿಸಿದರು. ೧೮೯೧ರ ವರೆಗೆ ಧಾರವಾಡದಲ್ಲಿ ವಕೀಲರಾಗಿದ್ದು, ಅನಂತರ 
ನ್ಯಾಯಾಧೀಶರಾಗಿ ೩೦ ವರ್ಷ ಕೆಲಸ ಮಾಡಿದರು. 


೧೯೨೪ರಲ್ಲಿ "ರಾವ್‌ಬಹಾದ್ದೂರ್‌' ಪ್ರಶಸ್ತಿ ಪಡೆದರು. ಪುಣೆಯಲ್ಲಿ ಫರ್ಗ್ಯುಸನ್‌, 
ವಾಡಿಯಾ ಮುಂತಾದ ಶಿಕ್ಷ ಣಸಂಸ್ಥೆ ಗಳ ವ್ಯವಸ್ಥಾಪಕ ಮಂಡಲದಲ್ಲಿದ್ದರು. ಲಿಬರಲ್‌ 
ಪಕ್ಷ, ಯಗ್ವೇದೀ ಬ್ರಾಹ್ಮಣ ಸಭೆ ಹಾಗೂ ಡೆಕ್ಕನ್‌ ಸಭೆಯ ಉಪಾಧ್ಯಕ್ಷರು. ಅಸ್ಟಲಿತ 
ಭಾಷಣಕಾರರು. 
ಗ್ರಂಥಗಳು : ಹಿಂದೂಧರ್ಮಶಾಸ್ತ್ರ ವು (ಧ.೧೮೯ ೬) 


ಅಣ್ಣಾ ಚಾರ್ಯ, ಭೀಮಾಚಾರ್ಯ, ಮಂಡಗಿ 
ಜ : ೧೮೬೭ ಮ: ೯-೯-೧೯೩೨ 
ಬೆಳಗಾವಿ. ಮೊದಲಿನಿಂದಲೂ ರಂಗಭೂಮಿಯ ಕಡೆಗೆ ಒಲವುಳ್ಳ ಇವರು 
ಶಿರಹಟ್ಟಿ, ಕೊಣ್ಣೂರ ಮುಂತಾದ ನಾಟಕ ಕಂಪನಿಗಳಲ್ಲಿ ದುಡಿದವರಲ್ಲದೆ ಬೆಳಗಾವಿ 
ಜಿಲ್ಲೆಯ ಹಲಸಿಗಿಯಲ್ಲಿ ಒಂದು ಸ್ವತಂತ್ರ ನಾಟಕ ಕಂಪನಿಯನ್ನು ಕೂಡ ಸ್ಥಾಪಿಸಿದ್ದರು. 
೮-೧೦ ನಾಟಕಗಳನ್ನು ರಚಿಸಿ-ರಂಗಭೂಮಿಯ ಮೇಲೆ ತಂದಿದ್ದರಂತೆ. ಆದರೆ ಯಾವುದೂ 
ಅಚ್ಚಾದಂತೆ ತೋರುವುದಿಲ್ಲ. 


ಕುಮಾರಸ್ವಾಮಿ, ಹಾನಗಲ್ಲ 
ಜ : ೧೮೬೭ ಮ: ೧೯-೨-೧೯೩೦ 
ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಜೋಯಿಸರ ಹರಳಳ್ಳಿ. 
ಇವರ ಪೂರ್ವಾಶ್ರಮದ ಹೆಸರು ಹಾಲಯ್ಯ. ಬಸವಯ್ಯ ಎಂಬುವರು ಇವರ ತಂದೆ. 
ಮುಲಕೀ ಪರೀಕ್ಷೆ ಪಾಸಾದ ಬಳಿಕ ಕುಮಾರಸ್ವಾಮಿಗಳು ಉಪಾಧ್ಯಾಯರಾದರು. 
ಅಲ್ಪಾವಧಿಯಲ್ಲಿಯೇ ಅದನ್ನು ಬಿಟ್ಟುಕೊಟ್ಟು ಮುಂದೆ ಹುಬ್ಬಳ್ಳಿಯ ಸಿದ್ಧಾರೂಢರ 
ಬಳಿಯಲ್ಲಿ ಕೆಲವು ಕಾಲ ವೇದಾಂತ ವ್ಯಾಸಂಗಮಾಡಿ ಎಳಂದೂರ ಬಸವಲಿಂಗಸ್ವಾಮಿಗಳ 
ಆಶ್ರಯದಲ್ಲಿ ಅಧ್ಯಯನ ಪ್ರಾರಂಭಿಸಿದರು. ನಿಜಗುಣಶಿವಯೋಗಿಗಳ ಷಟ್‌ಶಾಸ್ತ್ರ 


ಹಾಗೂ ಅಷ್ಟು ೦ಗಯೋಗದಲ್ಲಿ ಪಾರಂಗತರಾಗಿ ಹಾನಗಲ್ಲಮಠದ ಎರಕ್ತ ಪೀಠಾಧಿಕಾರವನ್ನು 
ಸ್ವೀಕರಿಸಿದರು. 


೬೮ ಗ್ರಂಥಕರ್ತರ ಚರಿತ್ರಕೋಶ 


ಮಠಾಧಿಕಾರಿಗಳಾಗಿ ಧರ್ಮಪ್ರಸಾರ ಹಾಗೂ ವೇದಾಂತಸಾಧನೆಯಲ್ಲಿ ತೊಡಗಿದಾಗ, 
ಇತ್ತ ಸಮಾಜಸಂಘಟನೆಯ ಇತರ ಲೌಕಿಕ ಮಾರ್ಗಗಳನ್ನು ಕುರಿತು ಯೋಜಿಸಿದರು. 
೧೯೦೪ರಲ್ಲಿ ಧಾರವಾಡದಲ್ಲಿ ನೆರೆದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಥಮ 
ಅಧಿವೇಶನದ ಅಧ್ವರ್ಯು ಇವರೇ. ವಿದ್ಯಾಪ್ರಸಾರದ ಅವಶ್ಯಕತೆಯನ್ನು ಮನಗಂಡು 
ಲಿಂಗಾಯತ ವಿದ್ಯಾವರ್ಧಕ ಫಂಡುಸ್ಥಾಪನೆಗೆ ಸ್ವಾಮಿಗಳು ಪ್ರೇರಕರಾದರು. ಅದರಂತೆಯೇ 
ಸಂಸ್ಕೃತದ ಮಹತ್ವವನ್ನು ಅರಿತು, ಅನಂತಪುರ, ಚಿತ್ತಾಪುರ, ಕೆಳದಿ, ನೀರಡಗುಂಭ, 
ಹಾವೇರಿ, ಹಾನಗಲ್ಲ, ಅಬ್ಬೀಗೇರಿ, ರೋಣ, ಇಲಕಲ್ಲ, ಹುನಗುಂದ ಇತ್ಯಾದಿ ಊರುಗಳಲ್ಲಿ 
ಪಾಠಶಾಲೆಗಳನ್ನು ಸ್ಥಾಪಿಸಿದರು; ಮತ್ತು ಹಲವು ಪಂಡಿತರ ಪ್ರೌಢವ್ಯಾಸಂಗಕ್ಕೆ ಪ್ರತ್ಯಕ್ಷ 
ಸಹಾಯ ಮಾಡಿದರು. ವೀರಶೈವಗುರುಕುಲವೂ, ಯೋಗಮಂದಿರವೂ, ಶಿವಾನುಭವಿಗಳ 
ಪವಿತ್ರಕ್ಷೇತ್ರವೂ ಆದ ಬಾದಾಮಿಯ ಶಿವಯೋಗಮಂದಿರವು ೧೯೦೮ರಲ್ಲಿ ಸ್ಥಾಪಿತವಾಗಿ 
ಕುಮಾರಸ್ವಾಮಿಗಳ ಶ್ರದ್ಧೆ ಹಾಗೂ ಕಾರ್ಯದಕ್ಷತೆಗೆ ಚಿರಂತನ ಸಾಕ್ಷಿಯಾಗಿ ನಿಂತಿದೆ. 
ಅಲ್ಲಿ ವಿಜಯ ಮಹಾಂತೇಶರ ಹೆಸರಿನಿಂದ ಗ್ರಂಥಾಲಯವೊಂದನ್ನು ಸ್ಥಾಪಿಸಿ, ಯೋಗ, 
ವೇದಾಂತ, ವೀರಶೃವ ಜಿಜ್ಞಾಸೆಗೆ ಸಂಬಂಧಿಸಿದ ಹೊತ್ತಗೆಗಳನ್ನು ಸಂಗ್ರಹಿಸಿದರು; 
ಅನೇಕ ಪ್ರಾಚೀನ ಗ್ರಂಥಗಳನ್ನು ಪರಿಷ್ಕರಿಸಿದರು. ಪ್ರಸಿದ್ಧ ಸಂಗೀತಜ್ಞರಾದ ಕೈ.ಪಂಚಾಕ್ಟ ರಿ 
ಗವಾಯಿಯವರಿಗೆ ಪ್ರೋತ್ಸಾಹ ನೀಡಿ, ನಾಡಿನಲ್ಲಿ ಸಂಗೀತ-ಕಲಾಪ್ರಚಾರಕ್ಕಾಗಿ ಯತ್ನಿಸಿದರು. 
ಸ್ವಾಮಿಗಳು ಆಯುರ್ವೇದ ಪಂಡಿತರಾಗಿದ್ದು, ಆಶ್ರಮದಲ್ಲಿ ಅನೇಕ ಬಗೆಯ ವನೌಷಧಿಗಳ 
ಪ್ರಯೋಗಶಾಲೆಯನ್ನು ಏರ್ಪಡಿಸಿದ್ದರು. 
ಗ್ರಂಥಗಳು : ನೀತಿಸಂಗ್ರಹ (ಧ.೧೯೨೮), ಬಸವಭಾಷೆ (ಧ.೧೯೨೬), ಭಜನಾವಳಿ 
(ಅ). 
ಗುರುನಾಥ, ವೆಂಕಟೇಶ, ಕಿತ್ತೂರ 

ಜ : ೧೮೬೭ ಮ: ಸು.೧೯೩೦ 
ಬೆಳಗಾವಿ ಜಿಲ್ಲೆಯ ಸಂಪಗಾಂವಿ. ಪದವೀಧರರಾಗಿ ಮುಂಬಯಿ ಸರಕಾರದ 


ಶಿಕಣ ಶಾಖೆಯನ್ನು ಸೇರಿದರು. ಕೆಲಕಾಲ ಅಸಿಸ್ಟೆಂಟ್‌ ಡೆಪ್ಯೂಟಿ ಎಜ್ಯುಕೇಶನಲ್‌ 
ಇನ್‌ಸ್ಪೆಕ್ಟರರೂ ಆಗಿದ್ದರು. ಸಂಸ್ಕೃತ-ಕನ್ನಡ ಪಂಡಿತರು. 


ಗ್ರಂಥಗಳು: ಕಾಲಿದಾಸಚರಿತ್ರೆ (ಥ-ಚ.೧೯ ೧೨), ಆರ್ಯವಿದ್ಯಾದರ್ಶವು (ಬ.೧೯ 0೪) 


ರಾಮಶೇಷಶಾಸ್ತ್ರೀ, ಸಾಂಬಶಾಸ್ತ್ರೀ, ಮೋಟಗಾನಹಳ್ಳಿ, ಆಸ್ಥಾ ನವಿದ್ವಾನ್‌ 
ಜ : ೧೮-೯-೧೮೬೭ ಮ : ೧೬-೨-೧೯೩೪ 
ಮೈಸೂರುಸಂಸ್ಥಾನದ ಮಾಗಡಿ ತಾಲೂಕಿನ ಮೋಟಗಾನಹಳ್ಳಿ. ಚಿಕ್ಕಂದಿನಲ್ಲಿ 
ವಿದ್ಯಾಭ್ಯಾಸದ ಅನುಕೂಲವಿಲ್ಲದ್ದರಿಂದ ೨೦ನೆಯ ವಯಸ್ಸಿನ ನಂತರ ಬೆಂಗಳೂರಿಗೆ 
ಬಂದು, ವಿದ್ಯಾನಿಧಿ ವಾಸುದೇವಶಾಸ್ತ್ರೀ, ಪಂಡಿತರತ್ನಂ ಸೀತಾರಾಮಶಾಸ್ತ್ರೀ, 


` ಗ್ರಂಥಕರ್ತರ ಚರಿತ್ರಕೋಶ ೬೯ 


ಸೊಂಡೇಕೊಪ್ಪದ ನಾರಾಯಣಶಾಸ್ತ್ರೀ, ಗಂಗಾಧರಶಾಸ್ತ್ರೀ, ಚಪ್ಪಲ್ಲ ವೀರೇಶ್ವರಶಾಸ್ತ್ರೀ 
ಮೊದಲಾದ ವಿದ್ವಾಂಸರ ಬಳಿಯಲ್ಲಿ ಇದ್ದು ತರ್ಕ, ವ್ಯಾಕರಣ, ಸಾಹಿತ್ಯಾದಿಗಳಲ್ಲಿ 
ಪಾರಂಗತರಾಗಿ, ಅಲ್ಲಿಯೇ ಆರ್ಯಬಾಲಿಕಾ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾಗಿಯೂ 
ಅನಂತರ ಬಾಲಕರ ಪಾಠಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿಯೂ ಕೆಲಸಮಾಡಿದರು. 
ಅಲ್ಲದೆ United Theological College ಹಾಗೂ ನಾರ್ಮಲ್‌ ಸ್ಕೂಲಿನಲ್ಲಿ ' 
ಕೆಲಕಾಲ ಇದ್ದು ೧೯ ೧೯ರಲ್ಲಿ ಮೈಸೂರು ಮಹಾರಾಣೀ ಕಾಲೇಜಿನಲ್ಲಿ ಸಂಸ್ಕೃತ ಕನ್ನಡ 
ಪ್ರಾಧ್ಯಾಪಕರಾಗಿ ನಿಯಮಕ ಹೊಂದಿ ೧೯೨೬ರಲ್ಲಿ ಸೇವಾನಿವೃತ್ತರಾದರು. ಇವರು 
ಕೆಲವು ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ಪಂಡಿತರೂ ಆಗಿದ್ದರು. 
೧೯೧೮ರಲ್ಲಿ "ಆಸ್ಥಾನವಿದ್ವಾನ್‌' ಪ್ರಶಸ್ತಿ ಪಡೆದರು. ಸೇವಾನಿವೃತ್ತಿ ಪಡೆದ 
ನಂತರ ರಾಜಗುರುಗಳಾಗಿ ಶ್ರೀ ಜಯಚಾಮರಾಜರಿಗೆ ಸಂಸ್ಕೃತ-ಕನ್ನ ಡ ಪಾಠ ಹೇಳುತ್ತಿ ದ್ದ ರು. 
ಶಿವಗಂಗಾಕ್ಷೇತ್ರದಿಂದ ಹೊರಡುತ್ತಿದ್ದ "ಶಾರದಾ'ಎಂಬ ಮಾಸ ಪತ್ರಿಕೆಗೆ ಸಂಪಾದಕರಾಗಿದ್ದರು 
(೧೯೧೫). ೧೯೨೪ರಲ್ಲಿ ಮೈಸೂರು ಅರಮನೆಯಲ್ಲಿ ನಡೆದ ಆಶುಕವಿತಾ ಸ್ಪರ್ಧೆಯಲ್ಲಿ 
ಮಹಾರಾಜರಿಂದ ಇವರಿಗೆ ವಿಶೇಷ ಬಹುಮಾನವು ಲಭಿಸಿತು.ಇವರು ಪ್ರತಿಭಾಶಾಲಿಯಾದ 
ವಾಗ್ಗೇಯಕಾರರಾಗಿದ್ದರು. | 


ಗ್ರಂಥಗಳು : ಕನ್ನಡ : ಕರ್ನಾಟಕ ಹಿತೋಪದೇಶಂ, ಬಾಲಿಕಾಗೀತಾವಳಿ (ಅ), 
ಮುಕುಂದಾನಂದ ಭಾಣದ ಕನ್ನ ಡ ಅನುವಾದ, ಮುದ್ರಾರಾಕ್ಟಸನಾಟಕಂ (ಭಾಷಾಂತರ) 
(ಆ.೧೯೦೮), ಯಕ್ಷ ಗಾನ ಸಾನಂದಗಣೇಶನ ಕಥೆ (ಅ. ೧೮೯ ೧), ಎಪ್ರಲಂಭಾದ್ಭುತ 
ಪ್ರದರ್ಶಿನಿ ಎಂಬ ಪರಸ್ಪರ ದ್ರವ್ಯಸಹಾಯದ ಕಂಪನಿ ನಾಟಕಂ (ಆ ೧೮೯೦), 
ಶ್ರೀಭಾಗವತ ಪುರಾಣ (ಟೀಕಾತಾತ್ಪ ರ್ಯಸಹಿತ). 


ಸಂಸ್ಕೃತ : ಜಗದ್ಗುರುವಿಜಯಂ. 
ಅಪ್ರಕಟಿತ : ಪ್ರಬೋಧಚಂದ್ರೋದಯ, ವಾಮನವಿಜಯ, ವಿಚಾರಸಾಗರ. 
ವೆಂಕಟರಮಣಯ್ಯ, ಚೆನ್ನರಾಯಪಟ್ಟಣಂ 
ಜ : ೧೮೬೭. ಮ : ೧೬-೭-೧೯೪೭ 
'ಇವರು ಬೆಂಗಳೂರು ಚಾಮರಾಜೇಂದ್ರ ಸಂಸ್ಕೃತ ಮಹಾಪಾಠಶಾಲೆಯ 
ಮುಖ್ಯಾಧ್ಯಾಪಕರೂ, ಹಲವು ವರ್ಷ ಸಂಸ್ಕೃತ ಶಾಲಾ ಇನ್‌ಸ್ಪೆಕ್ಟರರೂ ಆಗಿದ್ದರು. 
ಗ್ರಂಥ : ನೀತಿಧರ್ಮಸಂಗ್ರ ಹ 


ನ ಕನ್ನಡದಲ್ಲಿ ರಂಗಮಂಟಪವನ್ನು ಕುರಿತ ಒಂದು ಗ್ರಂಥವನ್ನೂ, ಸಂಸ್ಕೃತದಲ್ಲಿ ಹಲವಾರು ಗ್ರಂಥಗಳನ್ನೂ 
ಬರೆದಿರುವರಂತೆ (ಕ. ನು. ೨೬-೭-೧೯೪೭). 


೭೦ ಗ್ರಂಥಕರ್ತರ ಚರಿತ್ರಕೋಶ 


ಸುಬ್ಬರಾಯ, ಬಾಪು 
ಜ : ೧೮೬೭ ಮ : ೧೯೨೧ 
ಮೈಸೂರು. ಮಹಾರಾಜಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಬಿ.ಎ. 
ಪದವೀಧರರಾದರು. ಮುಂದೆ ಅದೇ ಕಾಲೇಜಿನಲ್ಲಿ ಚರಿತ್ರೆಯ ಪ್ರಾಧ್ಯಾಪಕರಾಗಿ 
ಕೊನೆಯವರೆಗೂ ಕೆಲಸ ಮಾಡಿದರು. 'ವಿದ್ಯಾದಾಯಿನಿ' ಎಂಬ ಮಾಸಪತ್ರಿಕೆಯ 
ಸಂಪಾದಕರಾಗಿದ್ದರು. "ಕರ್ನಾಟಕ ಗ್ರಂಥಮಾಲೆ'ಯ (೧೮೯೩) ಸಂಪಾದಕರಾಗಿ ಅನೇಕ 
ಗ್ರಂಥಗಳನ್ನು ಪ್ರಕಟಿಸಿದರು. ಮೈಸೂರಿನ, "ಗ್ರಾಜ್ಯುಏಟ್ಸ್‌ ಟ್ರೇಡಿಂಗ್‌ ಅಸೋಶಿಯೇಶನ್‌'ನ 
ಸದಸ್ಯರು. 
ಗ್ರಂಥಗಳು : ಅರೇಬಿಯನ್‌ ನೈಟ್ಸ್‌ ಅಥವಾ ಯವನಯಾಮಿನೀ ವಿನೋದಗಳಲ್ಲಿ 
ಒಂದಾದ ಸಿಂದಬಾದ ನಾವಿಕ (ಇ.೧೯ ೦೧), ಚಂಡಮಾರುತ (ಇ), ನಿರ್ಭಾಗ್ಯ ಮುರಾದ 
(ಇ). 
ಅಣ್ಣಾಜಿ, ಕೃಷ್ಣ, ವರ್ಣಾರು 
ಜ : ೨೦-೭-೧೮೬೮ ಮ : ೨೫-೧ -೧೯೨೭ 
ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ಬಳಿಯ ಹಂಗ್ಳೂರು ಗ್ರಾಮ. ಇವರು 
ಸಂಸ್ಕೃತ, ಕನ್ನಡ -ಭಾಷಾವಿಶಾರದರೂ, ಗಣಿತ, ಜ್ಯೋತಿಷ್ಯ ಮುಂತಾದ ಶಾಸ್ತ್ರಗಳಲ್ಲಿ 
ಪ್ರವೀಣರೂ ಆಗಿದ್ದರು. ಪಂಚಾಂಗಗಳನ್ನು ಸಿದ್ಧಪಡಿಸಿ ಕೆಲವು ವರ್ಷ ಪ್ರಕಟಿಸಿದರು. 
ಗ್ರಾಮಪುರೋಹಿತರಾಗಿದ್ದು ವೈದಿಕವ್ಯವಸಾಯವನ್ನು ಇವರು ಅವಲಂಬಿಸಿದ್ದರು. 


ಗ್ರಂಥಗಳು : ಪದ್ಧಾಕ್ಷನ ಕಾಳಗವು (ಅ. ೧೮೯೯), ಸೀತಾ ಉದಯವು (ಅ. ೧೮೯೯),. 
ಮದನಸುಂದರೀ ಸ್ವಯಂವರವು (ಅ. ೧೯೦೦) (ಮೂರೂ ಕೃತಿಗಳ ಕಥಾವಸ್ತು 
ಆನಂದರಾಮಾಯಣದಿಂದ ಆಯ್ದುಕೊಂಡದ್ದು). 


ಅಪ್ರಕಟಿತ : ಕನ್ನಡ : ಚಂಪಕಾಸ್ವಯಂವರ (ಅ), ದ್ವಿಜಾಧಮ ಚರಿತ್ರೆ (ಅ). 


ಸಂಸ್ಕೃತ ಪ್ರಯೋಗಭಾಸ್ಕರ, ಸುಬೋಧಗಣಿತಂ. 


ನಾರಾಯಣರಾವ್‌ ಎಚ್‌., ರಾವ್‌ಬಹಾದ್ದೂ ರ್‌ 
ಜ : ೧೮೬೮ ಮ: (?) 
ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು. ಬಂಟವಾಳ, ಮೂಡಬಿದರೆ, 
ಮಂಗಳೂರು ಮುಂತಾದ ಕಡಗೆ ಪ್ರಾರಂಭಿಕ ಶಿಕ್ಷಣ; ೧೮೯೬ರಲ್ಲಿ ಮದ್ರಾಸ್‌ ಕ್ರಿಶ್ಚನ್‌ 
ಕಾಲೇಜಿನಿಂದ ಎಂ.ಎ ಪದವೀಧರರಾದರು: ಶಿಕ್ಷ ಣಶಾಖೆಯಲ್ಲಿ ಕೆಲಸ ಮಾಡಿ ೧೯೨೩ರಲ್ಲಿ 
ಸೇವಾನಿವೃತ್ತರಾದರು. ಇವರು ಬೆನಗಲ್ಲ ರಾಮರಾಯರ ಭಾವಮೈದುನ. ಜೀವನ 
ತತ್ವ್ವಜ್ಞಾನವಿಷಯಕವಾದ ಒಂದು ಪುಸ್ತಕವನ್ನು ಬರೆದಿರುವರಾಗಿ ತಿಳಿಯುತ್ತದೆ. 


ಗ್ರಂಥಕರ್ತರ ಚರಿತ್ರಕೋಶ ೭೧ 


ಗ್ರಂಥ : ಭೂಮಿಶಾಸ್ತ್ರ (ರು.೧೯ ೦೦) 


ವೀರಪ್ಪಶಾಸ್ತ್ರಿ, ಸಾವರದಪ್ಪ, ಮಾಗಡಿ 
ಜ: ೧೮೬೮ ಮ: ೭-೨-೧೯೨೬ 
ಬೆಂಗಳೂರು ಜಿಲ್ಲೆಯ ಮಾಗಡಿ. ಅಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು, 
ಸಿದ್ಧಗಂಗಾಕ್ಸೇತ್ರದ ವೇದಪಾಠಶಾಲೆಯಲ್ಲಿ ಸಾಹಿತ್ಯ, ವ್ಯಾಕರಣ, ಅಲಂಕಾರ, ಜ್ಯೋತಿಷ್ಯ, 
ವೀರಶೈವಸಿದ್ಧಾಂತ ಇತ್ಯಾದಿ ವಿಷಯಗಳಲ್ಲಿ ಪ್ರೌಢವ್ಯಾಸಂಗವನ್ನು ಮುಗಿಸಿ, ೧೯೧೮ 
ರಲ್ಲಿ ಬೆಂಗಳೂರು ಗಂಜಾಂ ಮಠದ ಪಾಠಶಾಲೆಯಲ್ಲಿ ಅಧ್ಯಾಪಕರಾದರು. 


ವೀರಶೈವ ಧರ್ಮ ಹಾಗೂ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಇವರು ತುಂಬ 
ಶ್ರಮಿಸಿದರು. "ವೀರಶೈವಾನಂದಿನಿ' (೧೯೦೬-೧೯೦೭) ಎಂಬ ಮಾಸಪತ್ರಿಕೆಯನ್ನು 
ಪ್ರಾರಂಭಿಸಿ ಅದರ ಮುಖಾಂತರ "ಅಮೃತೇಶ್ವರಭಾಷ್ಕ', "ದೀಕ್ಷಾಬೋಧೆ', 
"ಸಿದ್ಧೇಶ್ವರಮಹಿಮೆ' ಎಂಬ ಗ್ರಂಥಗಳನ್ನು ಪ್ರಕಟಿಸತೊಡಗಿದರು. ಕಾಲಾಂತರದಲ್ಲಿ 
ಆ ಪತ್ರಿಕೆಯು ನಿಂತುಹೋಯಿತು. ಮುಂದೆ ೧೯೨೩ರಲ್ಲಿ "ವೀರಶೈವಧರ್ಮಸಂಗ್ರಹ' 
ಎಂಬ ಬೇರೊಂದು ಮಾಸಪತ್ರಿಕೆಯನ್ನು ಪ್ರಾರಂಭಿಸಿ, "ಶರಣಚಾರಿತ್ರ್ಯ', 
"ಕವಿಕರ್ಣರಸಾಯನಂ', "ಸೋಮನಾಥಭಾಷ್ಠಂ' ಎಂಬ ಗ್ರಂಥಗಳನ್ನು ಕ್ರಮಶಃ ಅದರಲ್ಲಿ 
ಪ್ರಕಟಿಸಿದರು. ಇದಾದರೂ ಕೆಲವೇ ದಿನಗಳಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡಿತು. 


ಗ್ರಂಥಗಳು : ಅಷ್ಟುವರಣವಿಚಾರದರ್ಪಣ (ಧ), ಕೋಳೂರು ಕೊಡಗೂಸಿನ ಕಥೆ 
(ಅ), ಗುರುಭಜನ (ಅ), ಜಯದೇವಭಜಕಾನಂದಿನಿ (ಅ), ವೇಮನಾರಾಧ್ಯಕಥೆ 
(ಅ), ಶಿವಗೀತೆ (ಅ), ಶಿವಾಧಿಕ್ಕ (ಧ), ಸಿದ್ಧಲಿಂಗೇಶ್ವರ ಕಥೆ (ಅ). 


ಪರಿಷ್ಕೃತ : ರಾಘವಾಂಕನ ಕಾವ್ಯ (ಚಿಕ್ಕನಂಜಾರ್ಯಕ್ಕ ತ), ವೀರಶೈವಾಮೃತ ಮಹಾಪುರಾಣ 
(ಗುಬ್ಬಿ ಮಲ್ಲ ಣಾರ್ಯಕೃತ) 


ಸಂಸ್ಕೃತ : ಸಿದ್ಧಲಿಂಗೇಶ್ವರ ಸ್ತೋತ್ರ. 


ಸೀತಾರಾಮಶಾಸ್ತ್ರೀ, ಗುಂಡಾವಧಾನಿ, ಮೈಸೂರು 
i ಜ: ೨೬-೧೦-೧೮೬೮ ಮ : ೨೦-೧೨-೧೯೩೩ 
ಮೈಸೂರು ಹಳ್ಳದಕೇರಿಯಲ್ಲಿ ಜನ್ಮ ಹಾಗೂ ಬಾಲ್ಯ. ಗುಂಡಾವಧಾನಿಗಳು 
ಅರಮನೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಪೂಜೆಯ ಸಮಯದಲ್ಲಿ ಸಹಸ್ರನಾಮಪಾರಾಯಣ 
ಮಾಡುತ್ತಿ ದ್ದರು. ಪ್ರಾಥಮಿಕ ಸಂಸ್ಕೃತಾಭ್ಯಾಸವಾದ ಬಳಿಕ ಸೀತಾರಾಮಶಾಸ್ತ್ರಿ ಗಳು ಅದೇ 
ನಗರದ ಕತ್ತವಾಡಿಪುರ ಅಗ್ರಹಾರದಲ್ಲಿ ದೊಡ್ಡಪುರ ವೇ॥ಚಂದ್ರಶೇಖರಶಾಸ್ತ್ರಿಗಳಲ್ಲಿ 
ಕಾವ್ಯವ್ಯಾಸಂಗವನ್ನು ಪೂರೈಸಿದರು. ಅದರೊಂದಿಗೆ ಕನ್ನಡ ಸಾಹಿತ್ಯದ ಅಭ್ಯಾಸವನ್ನೂ 
ಮಾಡಿ ಮೈಸೂರು ಸದ್ದಿದ್ಯಾಪಾಠಶಾಲೆಯಲ್ಲಿ ಉಪಾಧ್ಯಾಯರಾದರು. ಕೆಲವು ಕಾಲದನಂತರ 


೭೨ ಗ್ರಂಥಕರ್ತರ ಚರಿತ್ರಕೋಶ 


ಗವರ್ನಮೆಂಟ್‌ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿ ಚನ್ನಪಟ್ಟಣ, ಕೋಲಾರ, ಮೈಸೂರು 
ಮುಂತಾದ ಕಡೆಗೆ ಕೆಲಸ ಮಾಡಿದರು. ಕೊನೆಗೆ ಟ್ರಿ ನಿಂಗ್‌ "ಕಾಲೇಜಿನ ಪಾ ್ರಧ್ಯಾಪಕರಾಗಿ 
ವರ್ಗಾಯಿಸಲ್ಪಟ್ಟು, ೧೯೨೯ರಲ್ಲಿ ಸೇವಾನಿವೃತ್ತಿಯನ್ನು ಪಡೆದರು. 


"ಮೈಸೂರು ದೇಶಾಭ್ಕುದಯ' ಎಂಬ ವಿಷಯವಾಗಿ ಶ್ರೀಮನ್ಮ ಹಾರಾಜರು ಏರ್ಪಡಿಸಿದ 
ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನವನ್ನೂ "ಆಸ್ಥಾನಮಹಾವಿದ್ವಾನ್‌' ಎಂಬ ಪ್ರಶಸ್ತಿಯನ್ನೂ 
ಪಡೆದವರಾಗಿದ್ದ ರು. 


ಗ್ರಂಥಗಳು : ಇಂದ್ರಕೀಲವಿಜಯ (ಆ), ಕರ್ಣಾಟಕ ಮಹೀಶೂರ ದೇಶಾಭ್ಯುದಯ, 
ಕರ್ಣಾಟ ಸ್ನುಷಾವಿಜಯಂ, ಕರ್ಣಾಟ ವಿಕ್ರಮಾರ್ಕಚರಿತಂ, ಕುಚೇಲೋಪಾಖ್ಯಾನ, 
ಕೃಷ್ಣಸಂಧಾನ, ಕೃಷ್ಣರಾಜವಂಶಾವಳಿವಿಜಯ, ಗೋಪಿಕಾಗೀತೆ (ಅ), ಗಂಗಾಶಂತನುವಿಲಾಸೆ, 
ಚತುರ್ದಶಮಂಜರಿ ತ ತರಂಗಿಣೀ, ನವರತ್ನದರ್ಪಣ (ರು), ಪದ್ಯಕದಂಬ 
(ಅ), ಪ್ರತಿಮಾನಾಟಕ, ಪ ಪ್ರಶ್ನೊ ತ್ತರಭಗವದ್ಗೀತಾ, ಪಾರ್ವತಿ ಪರಿಣಯ ನಾಟಕ 
(ಆ), ಪಂಚತಂತ್ರ, ಪಂಚಲಿಂಗಸ್ತು ಬಾಲರಾಮಾಯಣ, 'ಭಕ್ತವಿಜಯ (ಮಹಿಪ ಪತಿ 
ವಿರಚಿತ ಮರಾಠಿ ಗ್ರಂಥದ ಭಾಷಾಂತರ), ಭಜಗೋವಿಂದ ಸ್ತೋತ್ರ (ಅ), 
ಭಾರತೋಪಾಖ್ಯಾನ, ಲಲಿತಾಸಹಸ್ರನಾಮಚಂದ್ರಿಕೆ, ಎಕ್ಸ ಮಾರ್ಕ ಚರಿತೆ, 
ವೇಣೀಸಂಹಾರನಾಟಕ, ಶಬ್ದಬೋಧಿನಿ, ಶಿವಾನಂದಲಹರಿ, ಸುದಾಮಚರಿತ್ರೆ, ಸೂಕ್ತಿಮಂಜರಿ 
(ಅ), ಸೂಕ್ತಿಮಾಲೆ, ಸೂಕ್ತಿತಾರಾವಳಿ, ಸಂಗೀತಸೂಕ್ತಿ ವಿಜಯ (ಅ), ಹಾಲಾಖ್ಯಮಹಾತ್ಮೆ. 
ಸಂಸ್ಕೃತ : ಕೃಷ್ಣೂ ೀದಾಂತತರಂಗಿಣೀ, ಕೃಷ್ಣರಾಜವಂಶಾವಳಿವಿಜಯ,ಮೈಸೂರುದೇಶಾಭ್ಕುದಯ, 
ಲಕ್ಷ್ಮೀನರಸಿಂಹಪೂಜಾ, ಶಿವವತ್ತರಾವಳಿ, ಶ್ರೀಕೃಷ್ಣರಾಜೇಂದ್ರಶೀರ್ನವರತ್ನ ಮಾಲಿಕಾ, 
ಸರಸ್ವತೀ ನಕ್ಟತ್ರಮಾಲಿಕಾ, ಸೀತಾರಾವಣಸಂವಾದರುುರಿ, ಸೂಕ್ತಿಸುಧಾಮಂಜರಿ. 


ಪರಿಷ್ಕೃತ ಕ ಶ್ರೀಮದ್ಭಗವದ್ಗಿ ತಾ ಮತ್ತು ಶ್ರೀವಿಷ್ಣು ಸಹಸ್ರನಾಮ. 


ವರದಾಚಾರ್ಯ, ಎ.ವಿ. 
ಜ: ೨-೨-೧೮೬೯ ಮ : ೪-೪-೧೯೨೬ 
ಮೈಸೂರು ಸಂಸ್ಥಾನದ ಚಿತ್ರದುರ್ಗ. ಮಾಧ್ಯಮಿಕ ಶಿಕ್ಷಣವನ್ನು ಅಲ್ಲಿಯೇ 
ಮುಗಿಸಿ ಬೆಂಗಳೂರು ಸೆಂಟ್ರಲ್‌ ಕಾಲೇಜನ್ನು ಸೇರಿವರು. ಆದರೆ ಮನೆತನದ 
ಅನಾನುಕೂಲತೆಯ ಮೂಲಕ ಶಿಕ್ಷಣವನ್ನು ಅರ್ಧಕ್ಕೆ - ನಿಲ್ಲಿಸಿ ಮೈಸೂರು ಸರಕಾರದ 
ಆರೋಗ್ಯಶಾಖೆಯಲ್ಲಿ ಗುಮಾಸ್ತರಾದರು. ಕೆಲಕಾಲ ಬೆಂಗಳೂರು ರೆಸಿಡೆಂಟ್‌ 
ಕಚೇರಿಯಲ್ಲಿಯೂ ಕೆಲಸಮಾಡಿದರು. ಜನ್ಮತಃ ಪ್ರತಿಭಾವಂತ ನಟರಾದ ವರದಾಚಾರ್ಯರು, 
ಹಲವು ಸ್ನೇಹಿತರ ನೆರವಿನಿಂದ "ಬೆಂಗಳೂರು ಯೂನಿಯನ್‌' ಎಂಬ ಸಂಸ್ಥೆ ಯನ್ನು 
ಪಾ ್ರರಂಭಿಸಿ ರಂಗಭೂಮಿಯ ಸೇವೆಗೆ ಉಪಕ್ರಮಿಸಿದರು. ಮುಂದೆ ೧೯೦೨ರಲ್ಲಿ ಸುಪ ಸಿದ್ಧ 
"ರತ್ನಾವಳೀ ನಾಟಕ ಸಭೆ'ಯನ್ನು ಮೈಸೂರಿನಲ್ಲಿ ಸ್ಥಾಪಿಸಿತಾವು ಅದರ ವ್ಯವಸ್ಥಾ ) ಪಕರಾದರು. 


ಗ್ರಂಥಕರ್ತರ ಚರಿತ್ರಕೋಶ ೭೩ 


ವರದಾಚಾರ್ಯರ ಪ್ರತಿಭೆಯೂ ಕಲಾಪ್ರೌಢಿಮೆಯೂ ಕನ್ನಡ ರಂಗಭೂಮಿಯ 
ಇತಿಹಾಸದಲ್ಲಿ ಅವರಿಗೆ ಒಂದು ಚಿರಂತನವಾದ ಸ್ಥಾನವನ್ನು ಕಲ್ಪಿಸಿವೆ. ಆಗಿನ ಕಾಲದಲ್ಲಿ 
ವರದಾಚಾರ್ಯರ ಹೆಸರು ಪರಪ್ರಾಂತಗಳಲ್ಲಿಯೂ ಮನೆಮಾತಾಗಿತ್ತು. ೧೯೧೦ರಲ್ಲಿ 
ಮೈಸೂರು ನಾಗರಿಕರು ಸರದಾರ್‌ ಎಂ.ಕಾಂತರಾಜ್‌ ಅರಸರ ಅದ್ಯಕ್ಷ ತೆಯಲ್ಲಿ ಸಾರ್ವಜನಿಕ 
ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿ "ವರನಟ' ಎಂಬ ಬಿರುದನ್ನೂ, ರತ್ನ ಖಚಿತವಾದ 
ಕೃಗಡಗವನ್ನೂ ಅರ್ಪಿಸಿದರು. ಅದರಂತೆ ೧೯೧೯ರಲ್ಲಿ ಶಿ ಶ್ರೀಮತಿ ಆನಿಬೇಸೆಂಟರ 
ಅಧ್ಯಕ್ಷತೆಯಲ್ಲಿ ತಿರುಚನಾಪಳ್ಳಿಯಲ್ಲಿ ಸತ್ಕಾರ ನಡೆದು EA ಎಂಬ 
ಪ್ರಶಸ್ತಿಯು ಮಾನಪತ್ರದೊಂದಿಗೆ ಸಮರ್ಪಿಸಲ್ಪಟ್ಟಿತು. 


ಗ್ರಂಥಗಳು : ಇಂದಿರಾನಂದ (ಆ), ಕಾಮಪಾಲ (Reynold's ಕೃತ The 
Kenneth ಕಾದಂಬರಿಯನ್ನ ವಲಂಬಿಸಿದ ನಾಟಕ); -ಕಾಂತಿಮತಿ (ಆ), 
ವಲೀಮುಖಿಪರಿಣಯ (ಆ), ವಿಮಲಾವಿಜಯಂ (ಆ). 


ವೆಂಕಟೇಶ, ತಿರಕೋ, ಕುಲಕರ್ಣಿ (ಗಳಗನಾಥ) 
ಜ : ೫-೧-೧೮೬೯ ಮ: ೨೨-೪-೧೯೪೨ 
ಧಾರವಾಡ ಜಿಲ್ಲೆಯ ಗಳಗನಾಥ ಎಂಬ ಗ್ರಾಮದವರು. ಮುಲಕೀ ಪರೀಕ್ಷೆ 
ಆದ ಬಳಿಕ ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯವನ್ನು ಸೇರಿದರು. ಆಗಲೇ ಧೋಂಡೋ 
ನರಸಿಂಹ ಮುಳಬಾಗಲ ಅವರ ಕಣ್ಣರಿಕೆಯಲ್ಲಿ ಕನ್ನಡ ಸಾಹಿತ್ಯದ ವಿಶೇಷವಾದ 
ವ್ಯಾಸಂಗಮಾಡಿದರು. ಶಿಕ್ಷಣ ಪೂರೈಸಿದ ಬಳಿಕ ಅಧ್ಯಾಪನ ವೃತ್ತಿಯನ್ನು ಸ್ವೀಕರಿಸಿ, 
ಶಿರಗುಪ್ಪಿ, ನರೇಂದ್ರ, ಬಂಕಾಪುರ, ಉಪ್ಪಿನ ಬೆಟಗೇರಿ, ಗುತ್ತಲ ಮುಂತಾದ ಊರುಗಳಲ್ಲಿ 
ಮುಖ್ಯೋಪಾಧ್ಯಾಯರೆಂದು ಕೆಲಸಮಾಡಿ ಧಾರವಾಡಕ್ಕೆ ಬಂದು "ಪ್ರ್ಯಾಕ್ಟಿ "ಸಿಂಗ್‌ ಸ್ಕೂಲ್‌' 
ಮತ್ತು ಶಿಕ್ಷಣಮಹಾವಿದ್ಯಾಲಯಗಳಲ್ಲಿ ಕೆಲದಿನ ಅಧ್ಯಾಪಕರಾದರು. ನರೇಂದ್ರದಲ್ಲಿದ್ದಾಗಲೇ 
ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಹುಮಾನಕ್ಕಾಗಿ "ಪ್ರಬುದ್ಧ ಪದ್ಧನಯನೆ' ಎಂಬ 
ಕಾದಂಬರಿಯನ್ನು ರಚಿಸಿ ಸಾಹಿತ್ಯಕ್ಷೇತ್ರದಲ್ಲಿ ಕಾಲಿರಿಸಿದ್ದರು (೧೮೯೮). ಮಹಾರಾಷ್ಟ್ರದ 
ಪ್ರಸಿದ್ಧ ಕಾದಂಬರಿಕಾರರಾಗಿದ್ದ ಹರಿನಾರಾಯಣ ಆಪ್ರೆಯವರ ಐತಿಹಾಸಿಕ ಕಾದಂಬರಿಗಳ 
ಅನುವಾದದಿಂದ ಇವರ ಸಾಹಿತ್ಯ ಸಂಪತ್ತು ಸಮೃ ದ್ಧಿಗೊಂಡಿತು. ೧೯೦೫ರಿಂದ ೧೯೦೭ರ 
ವರೆಗೆ. ಮುಂಬಯಿ ಕರ್ನಾಟಕದ ಪಠ್ಯಪುಸ್ತಕ ಸಮಿತಿಯಲ್ಲಿ ರಾ.ಬ.ಕರಂದೀಕರರ 
ಜೊತೆಗೆ ಸಭಾಸದರಾಗಿದ್ದರು. ಅದೇ ವರುಷ ಸೇವಾನಿವೃತ್ತಿ ಯನ್ನು ಪಡೆದು ಧಾರವಾಡ 
ಜಿಲ್ಲೆಯ ಅಗಡಿ ಗ್ರಾಮದಲ್ಲಿ ವೈದಿಕವಿದ್ಯಾಪ್ರಸಾರಕ್ಕಾಗಿ ಗುರುಕುಲಾಶ್ರಮವೊಂದನ್ನು 
ಸ್ಥಾಪಿಸಿದರು. ಅದರೊಂದಿಗೆ ಶೇಷಾಚಲ ಮುದ್ರಣಾಲಯವನ್ನು ಪ್ರಾರಂಭಿಸಿ 
“ಸದೊ ಫೀಧಚಂದ್ರಿ ಕ' ಎಂಬ ಮಾಸಪತ್ರಿ ಕೆಯನ್ನು ಹೊರಡಿಸಿದರು (೧೯೧೦ ಏಪಿ ಲ್‌). 
೧೯೨೨ರಲ್ಲಿ ಕಾರಣಾಂತರದಿಂದ ಅಗಡಿಯ ಆಶ್ರ ಮವನ್ನು ತ್ಯಜಿಸಿ, ಹಾವೇರಿಗೆ ಬಂದು 


೭೪ ಗ್ರಂಥಕರ್ತರ ಚರಿತ್ರಕೋಶ 


ನೆಲೆಸಿ ಬೇರೊಂದು ಮುದ್ರ ಣಾಲಯವನ್ನೂ "ಸದ್ದುರು' ಎಂಬ ಮಾಸಪತ್ರಿ ಕೆಯನ್ನೂ 
ಪ್ರಾರಂಭಿಸಿದರು. ಆಶ್ರಮ, ವೈದಿಕ ಪಾಠಶಾಲೆಗಳು ಇಲ್ಲಿಯೂ ಸ್ಥಾಪಿತವಾದವು. 
ಕೆಲವು ಸಮಯದನಂತರ ಆರ್ಥಿಕ ಕಾರಣಗಳಿಗಾಗಿ ಈ ಸಂಸ್ಥೆಗಳೂ ಕ್ಷಿ ಕ ಣಗೊಂಡು 
ಗಳಗನಾಥರ ಮೇಲೆ ಸಾಲದ ಭಾರವನ್ನು ಮಾತ್ರ ಹೆಚಿ ಸೈ ಸಿದವು. ಸಂಸ್ಕೃತಿಪ್ರ ಪ್ರಚಾರ 
ಹಾಗೂ ವಾಜ್ಯಯ ಸೇವೆಯ ಹವ್ಯಾಸದಿಂದ ನನಾ ಹೆಣಗಾಡಿ, ವ್ಯವಹಾರದಲ್ಲಿ 
ನಷ್ಟ ನಟಿಸು "ನಮ್ಮ ಸಾಲ ತೀರಿಸುವ ಸ್ಪಕಗಳು' ಎಂಬ ಗ ಸಂಥಮಾಲೆಯನ್ನೇ 
ಕೊನೆಗೆ ಇವರು ಆರಂಭಿಸಬೇಕಾಯಿತು. Ri ಸ್ವಾಭಿಮಾನ ಜಾಗೃತಿಗಾಗಿ ಅತ್ಯ ೦ತ 
ಕಳಕಳಿಯಿಂದ ದುಡಿದ ಇವರು ಕನ್ನಡ ಕಾದಂಬರಿಕಾರರಲ್ಲಿ ಅಗ ಸ್ರಗಣ್ಣರೆನಿಸಿಕೊಂಡರು. 


ಗ್ರಂಥಗಳು : ಅದ್ಭುತಶೌರ್ಯ (ಇ), ಅನುಕರಣೀಯ ದಾಂಪತ್ಯ (ಇ), ಆನಂದ 
ರಾಮಾಯಣ (ಧ), ಈಶ್ವರೀಸೂತ್ರ (ಇ)ಉತ್ತರರಾಮಚರಿತಸಾರ (ಧ), ಕನ್ನಡಿಗರ 
ಕರ್ಮಕಥೆ (ಇ), ಕಣ್ಣಸಂಹಿತೆ (ಧ ಧ) ಕಮಲಕುಮಾರಿ, ಕಲಿಕುಠಾರ, ಕುಟುಂಬ (ಈ), 
ಕುಮುದಿನಿ, ಕುರುಕ್ಷೇತ್ರ ತ್ರ, ಗಿರಿಜಾಕಲ್ಯಾಣ (ಇ), ಗೀತಾವಲೋಕನೆ (ನ), ಗುರುಪ್ರಸಾದ, 
ಗೃಹಕಲಹ, ಚಿದಂಬರಚರಿತ್ರೆ (ಧ-ಚ). ಛತ್ರಪತಿ, ತಿಲೋತ್ತ ಮೆ, ತುಲಸೀ ರಾಮಾಯಣ, 
ದತ್ತ ಕಥಾಮೃ ತ (ಧ), ದುರ್ಗದ ಬಿಚ್ಚು ಗತ್ತಿ-ಭಾಗ ೧-೨, ಧರ್ಮರಹಸ್ಕ, ಧಾರ್ಮಿಕ 
ತೇಜ (ಇ), ನಳಚರಿತ್ರೆ (ಇ. ೧೯೩೮), ನಿಬಂಧಶಿಕ್ಷಣ, ನಿರ್ಯಾಣಮಹೋತ್ಸವ, 
ಪ್ರಬುದ್ಧಪದ್ಮನಯನೆ ( ಇ. ೧೮೯೮), ಪುನರ್ಜನ್ಮ ( ಇ) ಫಕೀರೇಶ್ವರಪುರಾಣ (ಧ), 
ಭಕ್ತಿವಿಜಯ (ಧ), ಮರಾಟರ ಅಭ್ಯು ದಯ, ಮುಧವಕರುಣಾವಿಲಾಸ, ci 
ರಾಣಾರಾಜಸಿಂಹ, ರಾಣೀ ಮೃಣಾಲಿನಿ ( ಇ), ವರ್ಣಾಶ್ರಮಧರ್ಮ (ಧ) ವೀರಪ್ರ 

(ಇ. ೧೯೪೯), ವೆಂಕಟೇಶ ಮಹಾತ್ರೈ (ಧ), ವೈಭವ, ಶಿವಪ್ರಭುವಿನ ಪುಣ್ಯ, ಕಿ ಭವ 
(ಇ), ಶ್ರೇಷ್ಠ ಸದುಪದೇಶ, ಸಾ ಸಚಿತ್ರ ಭಾಗವತಾಮೃತ, ಸಚಿತ್ರ 
ಮಹಾಭಾರತಾಮೃತ- ಆದಿಪರ್ವ, ಸಭಾಪರ್ವ, ಸತ್ತ್ವಸಾರ, ಸತ್ತ್ವ್ವಾದರ್ಶ (ಇ), 
ಸದ್ಗು ಣಸಂಭ್ರಮ ಅಥವಾ ಭಗವತೀ ಕಾತ್ಕಾಯಿನೀ, ಸದ್ದುರುಪ ಭಾವ. ಸಂಸಾರಸುಖ, 
ಸ್ವರಾಜ್ಯಸುಗಂಧ, ಸಾಧು ಸದಾಶಿವಲೀಲೆ (ಧ). ಸುಂದರಲೇಖನಸ ಮುಚ್ಚಯ, ಹಿಂದೂ 
ಸಮಾಜವ್ಯವಸ್ಥೆ, ಕ್ಲಾತ್ರ ತೇಜ. 


ಅಹ್ರಿಕಟಿತ : ಆಧ್ಯಾತ್ಮರಾಮಾಯಣ, ಕಲಿಕುಠಾರ ಭಾಗ ೨, ದುರ್ಗದ ಬಿಚ್ಚುಗತ್ತಿ 
ಬಾಗ ೨, ನಿಬಂಧಲೇಖನ, ಮಹಾಭಾರತ-ವನಪರ್ವ, ವಿರಾಟಪರ್ವ, ಉದ್ಯೋಗಪರ್ವ, 
ಭೀಷ್ಮಪರ್ವ, ದ್ರೋಣಪರ್ವ, ಕರ್ಣಪರ್ವ, ಶಲ್ಯಪರ್ವ, ಸೌಪ್ತಿಕಪ ರ್ವ, ಸ್ತ್ರಿ ಪರ್ವ, 
ಶಾಂತಿಪರ್ವ, ಅನುಶಾಸನಪರ್ವ, ಅಶ ಶಮೇಧಪರ್ವ, ಆಶ್ರ ಮವಾಸಿ ಪರ್ವ, ಮಹಾ 
ಪ್ರಾಸ್ತಾನಿಕಪರ್ವ, ಸ್ಪರ್ಗಾರೋಹಣಪರ್ವ. 


ಶಿವರುದ್ರಪ್ಪ, ಸೋಮಪ್ಪ, ಕುಲಕರ್ಣಿ 


ಬ) 


ಜ: ೧೮೬೯ ಮ: ೧೯೧೮ 


ಧಾರವಾಡ ಜಿಲ್ಲೆಯ ಹಾವೇರಿ ತಾಲೂಕಿನ ಮಲ್ಲೂರಿನವರು. ೧೮೯೦ರಲ್ಲಿ 
ಧಾರವಾಡ ಶಿಕ್ಷಣಮಹಾವಿದ್ಯಾಲಯದಿಂದ ಮೂರನೆಯ ವರುಷದ ಪ್ರಶಸ್ತಿ ದೊರಕಿಸಿ 


ಗ್ರಂಥಕರ್ತರ ಚರಿತ್ರಕೋಶ ೭೫ 


ಆ ಜಿಲ್ಲೆಯಲ್ಲಿ ಉಪಾಧ್ಯಾಯರಾಗಿ ಅನೇಕ, ಊರುಗಳಲ್ಲಿ ಕೆಲಸಮಾಡಿದರು. ಕನ್ನಡದಲ್ಲಿ 
ಸ್ವತಂತ್ರ ಸಣ್ಣ ಕತೆಗಳನ್ನು ರಚಿಸಿದವರಲ್ಲಿ ಇವರೇ "ಮೊದಲಿಗರು ಎಂಬ “ಒಂದು 
ಅಭಿಪ್ರಾ ಯವೂ ಉಂಟು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ 
ಕೆಲವು ವರ್ಷ ಕೆಲಸ ಮಾಡಿದರು. "ಗೌರೀಶಂ' ಎಂಬುದು ಇವರ ಕಾವ್ಯನಾಮ. 


ಗ್ರಂಥಗಳು : 'ನನ್ನ ತಾಯಿ (ಇ ೧೯೨೦), ನಾಡನೆಲೆಗಾರ (ಇ), ಬೇನಿಗರ 
ಲಘುಚಿಂತಾಮಣಿ (ಢ.೧೯೧೫), ಹಿತೋಪದೇಶ-ಭಾಗ ೧, ಭಾಗ ೨(ಧ). 


ಅಪ್ರಕಟಿತ : ನನ್ನ ತಂದೆ, ನನ್ನ ಅಜ್ಜಿ, ಬೃಹತ್‌ ಚಿಂತಾಮಣಿ. 


ಮಂಜಯ್ಯ, ಕಾಮತ, ಕಲ್ಲಿ ಕೋಟೆ 
ಜ: (9) ಮ: ಸು. ೧೮೭೦ 
ಕೇರಳ ಪ್ರಾಂತದ ಕಲ್ಲೀಕೋಟೆ. ಇವರು ಅಲ್ಲಿಯ ಕಲೆಕ್ಟರ್‌ ಕಚೇರಿಯಲ್ಲಿ 
ಶಿರಸೆ ಲ ದಾರರಾಗಿದ್ದರು. ಆದರೂ ದಕ್ಷಿಣ ಕನ್ನ ಡದಲ್ಲಿಯ' ತಮ್ಮ” ಜ್ಞಾತಿಬಾಂಧವರ 
ಸಂಪರ್ಕದಿಂದ ಕನ್ನ ಡವನ್ನು ಕಲಿತು. ಕನ್ನ ಡದಲ್ಲಿ ಹಲವು ಪ್ರಾರ್ಥನಾಗೀತಗಳನ್ನು 
ರಚಿಸಿರುವರು. ಅಲ್ಲದೆ ಕೊಂಕಣಿ, ಮಲೆಯಾಳಿ ಭಾಷೆಯಲ್ಲಿಯೂ ಕವಿತೆಗಳನ್ನು 
ಹೆಣೆದಿರುವರು. 


ಇವರ ಕೃತಿಗಳು ಪ್ರಕಟವಾದಂತೆ ತೋರುವುದಿಲ್ಲ. 


ಕಬೀರದಾಸ 
ಜ: ಸು ೧೮೭೦ 
ಹುಬ್ಬಳ್ಳಿ. ಚಿಕ್ಕ ವಯಸ್ಸಿನಲ್ಲಿ ಸಿದ್ಧಾರೂಢ ಸ್ವಾಮಿಗಳ ಆಶ್ರಿತರಾಗಿ ಸಾಧನೆ 
ಮಾಡಿದರು. “ಮಠದಲ್ಲಿ ದಿನಾಲು "ನೇದಾಂತಪ ವಚನ" ಮಾಡುತ್ತಿದ್ದರು. 


ಗ್ರಂಥ : ಸಿದ್ಧಾರೂಢ ಕಥಾಮೃತ (ಶಿ.ಲ.ಚೆಂದ್ರಗಿರಿಯವರಿಂದ ಮರಾಠಿಯಲ್ಲಿ ಪರಿವರ್ತಿತ) 
(ಧ.೧೯೧೦). 
ಕೃಷ್ಣಶಾಸ್ತ್ರೀ ಜಂಗಮ ಕೋಟೆ, 


೪ 
ಜ : ಸು. ೧೮೭೦ ಮ: ೭-೧-೧೯೩೩ 
ಬೆಂಗಳೂರು. ಮೈಸೂರು ಬಿದಾ ಇಲಾಖೆಯಲ್ಲಿ ಉಪಾಧ್ಯಾಯರಾಗಿ ಹಾಸನ 
ಮುಂತಾದ ಕಡೆಗೆ ಕೆಲಸ ಮಾಡಿದರು. 'ಸಾಹಿತ್ಯಸರಸ್ನ ತಿ, "ವಿದ್ಯಾಭೂಷಣ' ಇತ್ಯಾದಿ 
ಪ್ರಶಸ್ತಿ ಗಳನ್ನು ಪಡೆದವರು. 


ಗ್ರಂಥಗಳು : ಉತ್ತಮ (ಇ), ಉನ್ಮತ್ತೆ (ಇ), ಕಿಂಡರ್‌ಗಾರ್ಟನ್‌ ಕಥೆಗಳು (ಬ. 
೧೯೨೩), ಕೀರ್ತಿಕುಮಾರ (ಇ), ಕುದುರೆಯ ಕಥೆ, ಜಪಾನ್‌ ಸಾಮ್ರಾಜ್ಯ, ನಡೆವಳಿ 
(೧೯೨೩), ನೀಲಗಿರಿಯೂ ಅಲ್ಲಿಯ ನಿವಾಸಿಗಳೂ, ಬೋಧನಕ್ರಮಸಂಗ್ರಹ (೧೯೨೩), 
ರಾಮಕೃಷ್ಣವಚನಾಮೃತ, ರಾಮಚಂದ್ರ (ಇ. ೧೯೨೮), ಸಾಗರಪ್ರಪಂಚ. 


೭೬ ಗ್ರಂಥಕರ್ತರ ಚರಿತ್ರಕೋಶ 


ಗದಿಗೆಯ್ಯಾ, ಹುಚ್ಚಯ್ಯಾ, ಹೊನ್ನಾಪುರಮಠ 
ಜ : ೧೮೭೦ ಮ : ೭-೧-೧೯೩೩ 
ಧಾರವಾಡ. ಅಲ್ಲಿಯೇ ಶಿಕ್ಷಣ. ಮುಂದೆ ವಕೀಲಿಯ ವ್ಯವಸಾಯವನ್ನು ಕೈಕೊಂಡು 
ಸಾರ್ವಜನಿಕ ಜೀವನದ ಸ್ವಾತಂತ್ರ್ಯವನ್ನೂ ಪಡೆದರು. ಅಂದಿನ ಕಾಲದಲ್ಲಿ ಉತ್ತರ 
ಕರ್ನಾಟಕದಲ್ಲಿ ನಾಡು-ನುಡಿಯ ಜಾಗೃತಿಗಾಗಿ ವಿವಿಧ ರಂಗಗಳಲ್ಲಿ ಶ್ರಮಿಸಿದ ಪ್ರಮುಖ 
ಎ... ಇವರೂ ಒಬ್ಬರು. ಹುಚ್ಚಯ್ಯನವರು "ಚಂದ್ರೋದಯ' ಎಂಬ 
ಪತ್ರಿಕೆಯನ್ನು ಶಿಲಾಮುದ್ರಣದಿಂದ ೧೮೭೩ರಿಂದಲೇ ಹೊರಡಿಸುತ್ತಿದ್ದರು. 
ಗ ನವರು ರ ೦೬ರಲ್ಲಿ "ವಾಗ್ಗೆ "ವಿ' ಎಂಬ ಮಾಸಪತ್ತಿ ತ್ರಿಕೆಯನ್ನು ಪ್ರಾರಂಭಿಸಿದರು. 
೧೯೧೬ರಲ್ಲಿ ಅದು "ಚಂದ್ರೊ ೀದಯ” ಎಂಬ ಮಾಸ ಪತ್ರಿಕೆಯಲ್ಲಿ ರೂಪಾಂತರ ಹೊಂದಿ, 
೫-೬ ತಿಂಗಳಲ್ಲಿ ಯೇ ಮತ್ತೆ ವಾರಪತ್ರಿಕೆಯಾಯಿತು. "ಇವರು ಧಾರವಾಡ ನಗರಸಭೆ, 
ಜಿಲ್ಲಾ ಬೋರ್ಡು ಮುಂತಾದ ಸ್ಥಾನಿಕ ಸಂಸ್ಥೆಗಳ ಸದಸ್ಯರಾಗಿಯೂ, ಇತರ ಅನೇಕ 
ಸಾಂಸ್ಕೃತಿಕ ಸಂಘ-ಸಂಸ್ಥೆಗಳ ಕಾರ್ಯಕರ್ತರಾಗಿಯೂ ದುಡಿದರು. ಅ.ಭಾ. ವೀರಶೈವ 
ಮಹಾಸಭೆಯ ಸಂಸ್ಥಾಪಕರಲ್ಲಿ ಒಬ್ಬರೂ ೧೯೦೮ರಲ್ಲಿ ಆ ಸಂಸ್ಥೆಯ ಸ್ಟ್ಯಾಂಡಿಂಗ್‌ 

ಕಮಿಟಿಯ ಕಾರ್ಯದರ್ಶಿಗಳೂ ಆಗಿದ್ದರು. 


ಗ್ರಂಥಗಳು : ಅದ್ಭುತಪ್ರೇಮ, ಅಬ್ರಹಾಮ್‌ ಲಿಂಕನ್‌, ಅಲ್ಲಾವುದ್ದೀನ ಮತ್ತು ಒಂದು 
ಸೋಜಿಗದ ಕಥೆ (ಇ), ಚಿಲ್ಲಾಳ ಚರಿತ್ರೆ, ತ್ರಾಟಿಕಾ ನಾಟಕ, ಧ್ರುವ ಚರಿತ್ರೆ (ಧ-ಚ), 
ನೀತಿಮಂಜರಿ, ಪ್ರಹ್ಲಾದಚರಿತ್ರೆ (ಧ-ಚ), ಬಾಲಭಾಗವತ (ಧ), ಬಾಲಭಾರತ, 
ಬಾಲರಾಮಾಯಣ, ಮೋಹಿನಿ ಅಥವಾ ನಿಂದಕರ ನಡಾವಳಿ (ಆ), ವೀರವಿದುಲಾ 
(ಆ), ಶ್ರೀಕೃಷ್ಣಚರಿತ್ರೆ (ಧ-ಚ), ಶ್ರೀಬಸವೇಶ್ವರಚರಿತ್ರೆ, ಶ್ರೀರಾಮಕೃಷ್ಣ ಪರಮಹಂಸರ 
ಸತ್ಯಥೆಗಳು, ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳ ಚರಿತ್ರೆ, ಶ್ರೀ ಸ್ವಾಮಿ 
ರಾಮತೀರ್ಥಚರಿತ್ರ, ಶ್ರೀ ಶನಿಮಹಾತ್ಮೆ (ಧ), ಶ್ರೀ ಶಿವಲೀಲಾಮೃತ ಕಥೆಗಳು (ಧ), 
ಸಾವಿತ್ರಿ ಚರಿತ್ರೆ (ಧ-ಚ), ಸುದಾಮಚರಿತ್ರೆ (ಧ-ಚ). 


ಗುಡ್ಡೊ . ಮುಕುಂದ, ಉದಗಟ್ಟಿ » ಹಿ.ಇ.,ಎಸ್‌ಟಿ.ಸಿ. 


ಜ : ಸು. ೧೮೭೦ 
ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮ. ಬೆಳಗಾವಿಯ ಸರದಾರ್‌ ಹೈಸ್ಕೂಲಿನಲ್ಲಿ 
ಕೆಲಕಾಲ ಅಧ್ಯಾಪಕರಾಗಿದ್ದ ರು. 
ಗ್ರಂಥ :  ಮಾನಸಶಾಸ್ತ್ರ * (ಫ. ೧೯೦೮) 
ಗುರುಲಿಂಗಮ್ಮಾ, ಸಿದ್ಧಮಲ್ಲಪ್ಪಾ, ಬಾಗೇವಾಡಿ 1 
ಜ : ಸು. ೧೮೭ರ 


ಬೆಳಗಾವಿಯ ಬಳಿ ಹೊಸಟ್ಟಿಯವರು, ಇವರು ಕೀರ್ತನೆ ಹೇಳುವುದರಲ್ಲಿ 
ಪ್ರಸಿದ್ಧರಾಗಿದ್ದು "ಕೀರ್ತನಸರಸ್ವತಿ' ಎಂಬ ಪ್ರಶಸ್ತಿಯನ್ನು ಪಡೆದವರಾಗಿದ್ದರು. 


* ಕರ್ನಾಟಕ ವಿದ್ಯಾವರ್ಧಕ ಸಂಘಡಿರೆದ ಬಹುಮಾನ ಪಡೆದಿದೆ. 


ಗ್ರಂಥಕರ್ತರ ಚರಿತ್ರಕೋಶ ೭೭ 


ಗ್ರಂಥಗಳು : ಪದ್ಯರೂಪಾವಲಿ (ಅ.೧೯೧೬), ಶಿರಸಂಗಿ ದೇಸಾಯರ ಚರಿತ್ರೆ (ಅ). 


ಚಿದಂಬರಯ್ಯ, ಹೊಸಕೆರೆ 
ಜ : ೧೮೭೦ ಮ: ೧೭-೪-೧೯೩೮ 

ತಿರುಮಕೂಡಲು ನರಸೀಪುರ. ಚಿಕ್ಕಂದಿನಲ್ಲಿ ಶಾಲಾಭ್ಯಾಸಕ್ಕೆ ತಕ್ಕ ಅನುಕೂಲತೆ 
ದೊರೆಯದ್ದರಿಂದ ಕೇವಲ ಸ್ವಪ್ರ ಯತ್ನ ಬಲದಿಂದಲೇ ಕನ ; ಡ-ಸಂಸ್ಕೃತದಲ್ಲಿ ಪಾಂಡಿತ್ಯ 
ಸಂಪಾದಿಸಿದರಲ್ಲದೆ ತಕ್ಕಮಟ್ಟಿಗೆ ಇಂಗ್ಲಿ €ಷಿನ ಪರಿಚಯವನ್ನೂ ಮಾಡಿಕೊಂಡರು. 
ಅನೇಕ ವರ್ಷ ಮೈಸೂರು “ರಹುರದ ವಿದ್ಯಾಭ್ಯಾಸದ ಇಲಾಖೆಯಲ್ಲಿ ಉಪಾಧ್ಯಾ ಯರಾಗಿದ್ದು, 
ಅನಂತರ ಮದ್ರಾಸ್‌ ಕ್ರಿಶ್ಚನ್‌ ಕಾಲೇಜಿನಲ್ಲಿ ಕನ್ನ ಡಪಂಡಿತರಾದರು. "ನಿವೃತ್ತರಾದ 
ಬಳಿಕ ಡಾ. ಕುರ್ತಕೋಟಿ ಶಂಕರಾಚಾರ್ಯರ 'ಪರಿವಾರದಲ್ಲಿ ಕೆಲಕಾಲ ಇದ್ದು, "ಆನಂತರ 
ಧಾರವಾಡದ ಕರ್ನಾಟಕ ರಾಷ್ಟ್ರೀಯ ಶಾಲೆಯಲ್ಲಿ' ಅಧ್ಯಾಪಕರೂ (೧೯೨೪),'ಪ ಪರಮಾರ್ಥ, 
“ಭಕ್ತ ಬಂಧು' ಮಾಸಪತ್ರಿಕೆಗಳ ಸಂಪಾದಕರೂ ಆಗಿದ್ದ ರು. ಧಾರವಾಡದ "ಸ್ವಧರ್ಮ' 
ಪತ್ರಿಕೆಯ ಸಂಪಾದಕ ಮಂಡಲದಲ್ಲಿ ಒಬ್ಬರಾಗಿದ್ದರು. "ಕರ್ನಾಟಕ ಕವಿರತ್ನ' ಎಂಬ 
ಪ್ರಶಸ್ತಿಯನ್ನು ಪಡೆದಿದ್ದರು. 


ಗ್ರಂಥಗಳು : ಅನುಭವಾಮೃತ, ಆತ್ಮಶಕ್ತಿಯ ತೇಜಸ್ಸು (ಪ) ಆರ್ಯಧರ್ಮಪ್ರದೀಪ 
(ಧ), ಉಪದೇಶಪಂಚಕ (ಧ), ಉಪಾಧ್ಯಾಯರ ಯೋಗ್ಯತೆಗಳು (ಬ), ಕೃಷ್ಣಮಹೇಶ್ವರಿ 
(ಆ. ೧೯೧೦), ಕೀರ್ತನಕಂಠಾಭರಣ (ಧ), ಕೆಲವು ಉಪಾಖ್ಯಾನಗಳು (ಧ), 
ಗಣಿತಾಬ್ಜಭಾಸ್ಕರ (ಬ) ಗೀತಾರ್ಥಚಂದ್ರಿಕೆ (ನ), ಗೀತಾರ್ಥವಿವರಣೆ "(ನ). ಗೀತೆಯ 
ಕೈಗನ್ನಡಿ (ನ), ಗೀತೆಯ ತಿರುಳು (ನ), ಗುಣನಿರೂಪಣೆ (ಧ), ಚರಿತ್ರಚೂಡಾಮಣಿ 
(ಧ-ಚ), ಚೂಡಾಲೆ (ಇ), ಜೀವನ್ನುಕ್ತಿ ವಿವೇಕ (ಪ), ತಾರಾನಾಥ (ಧ-ಚ), ನೀತಿಗಳ 
ನೆಲೆಗಟ್ಟು, ಭಾಗ ೧, ೨, ೩ (ಧ), ನೀತಿಸಾರ (ಅ), ಪಂಚದಶೀ ತತ್ವಾರ್ಥ 
(ಪ), ಬ್ರಹ್ಮಸೂತ್ರಗಳ ಬೆಳಕು (ಪ), ಬೋಧನಕ್ರಮ (ಬ), ಭಗವದ್ಗಿ ಹಾಸಾರವೆಾರ 
(ನ), ಭರತಖಂಡದ ಜೀವಜ್ಯೋತಿಗಳು, ಭಾಗ ೧, ೨ (ಧ-ಚ), ಭರತನ ಬಂಧುಪ್ರೆ 

(ಇ), ಭಾಗವತದ ಕೆಲವು ಕತೆಗಳು (ಇ), ಭಾರತದ ಕೆಲವು ಕಥೆಗಳು ( ಇ), ವ 
ಕೈಗೀತೆ (ನ), ಮನಸ್ಸಿಗುಪದೇಶ (ಪ), ಮಾಧವರಾವ್‌ ಸಿಂಧ್ಯೆ (ಮ-ಚ), 
ಮಾಂಡೂಕ್ಕಸ ವಾದ ( ಪ), ರಾಜಭಕ್ತಿ, ರಾಮನಾಮದ ೬.216 ಪ), ವಿ ದ್ಯಾರಣ್ಯಕಾವ್ಯ, 
ವೇದಾಂತದ ಜೀವಾಳ, ಶಂಕರ ಕಥಾಮೃತ (ಧ), ಶ್ರೀ ಶಂಕರಾಚಾರ್ಯರ ಆಖ್ಯಾನ 
(ಧ- ಚ), ಷಟ್ರದಿರೇಂಕಾರ, ಸ್ತ್ರೀಧರ್ಮಸಂಗ್ರಹ (ಧ್ರ). ಸುಶೀಲಾಪರಿಣಯ (ಆ). 


ನರಸಿಂಹಾಚಾರ್ಯ, ಭೀಮಾಚಾರ್ಯ, ಪುಣೇಕರ ಕಾವ್ಯಾನಂದ 
ಜ : ೨೭-೯-೧೮೭೦ ಮ : ೬-೮-೧೯೨೯ 
ಬೆಳಗಾವಿ ಜಿಲ್ಲೆಯ ಕಿತ್ತೂರು. ಹೆಚ್ಚಿನ ಶಿಕ್ಷಣ ಪಡೆಯುವ ಅನುಕೂಲತೆ 
ಇರಲಿಲ್ಲವಾದರೂ ಸ ಸಂಸ್ಕಾರಬಲದಿಂದಲೂ ಸ್ವಂತಪ ಪರಿಶ್ರ ಮದಿಂದಲೂ ಸಂಸ್ಕೃತ-ಕನ್ನ ಡದಲ್ಲಿ 


ಪಾಂಡಿತ್ಯ ಸಂಪಾದಿಸಿ ಕಾವ [ರಚನಾಸಾಮರ್ಥ್ಯವನ್ನು ಬೆಳೆಸಿಕೊಂಡರು. ಜ್ಯೋತಿಷ್ಯ 
ಹಾಗೂ ವೈದ್ಯಶಾಸ್ತ್ರ ದಲ್ಲಿ ಇವರಿಗೆ ವಿಶೇಷ ಪರಿಶ್ರ ಮವಿದ್ದಿತು. 


೭೮ ಗ್ರಂಥಕರ್ತರ ಚರಿತ್ರಕೋಶ 


ಚಚಡಿ. ಯರಗಟ್ಟ ದೇಸಾಯರಲ್ಲಿ ಕೆಲವು ವರ್ಷ ಕಾರಭಾರಿಯಾಗಿಯೂ 
ಅನಂತರ ಧಾರವಾಡ 'ವಿಕ್ಟೊ ೀರಿಯಾ ಹೈಸ್ಕೂಲ್‌, ರಾಷ್ಟ್ರೀಯ ಶಾಲೆಗಳಲ್ಲಿ 
ಅಧ್ಯಾಪಕರಾಗಿಯೂ ಕೆಲಸ ಮಾಡಿದರು. "ಒಕ್ಕ ಲಿಗರೂ ಒಕ [ಲತನವೂ' (ಧಾರವಾಡ, 
೧೯೧೧), ಮಾಸಪತ್ರಿಕೆಯ ಸಹಸಂಪಾದಕರು. "ಕ್ಲೀಮಸಮಾಚಾರ' (ಧಾರವಾಡ, 
೧೯೧೨), ವಾರಪತ್ರಿಕೆಯನ್ನು ಎರಡು ವರ್ಷ ನಡೆಸಿದರು. ೧೯೧೯ರಲ್ಲಿ ಬೆಳಗಾವಿಯಲ್ಲಿ 
ಸ್ಥಾಪಿತವಾಗಿದ್ದ ಕನ್ನಡಿಗರ ಕೂಟದ ಪ್ರಮುಖ ಕಾರ್ಯಕರ್ತರಲ್ಲೊಬ್ಬರು. ಕಲಕತ್ತೆಯ 
ನಿಖಲಭಾರತ ಸಾಹಿತ್ಯಸಂಘದವರಿಂದ 'ಸಾಹಿತ್ಯರತ್ನಾ ಕರ', "ಎದ್ಯಾವಾಚಸ್ಪ ತಿ' ಎಂಬ 
ಪ್ರಶಸ್ತಿಗಳನ್ನು ಪಡೆದಿದ್ದರು. "ಸಮಸ್ಯಾಪೂರ್ತಿ'ಯು ಇವರ ಕಾವ್ಯರಚನೆಯ 
ವೈಶಿಷ್ಟ್ಯವಾಗಿದ್ದಿ ತು. 
ಗ್ರಂಥಗಳು : ಕಲಿವಿಲಾಸ, ಗರುಡಚೂರ್ಣಮಹಾತ್ಮೆ, ಗೃಹವೈದ್ಯಕ, ಗೃಹಿಣೀಭೂಷಣ, 
ಚಾಣಕ್ಕಶತಕ, ಧನವಂತನೇ ಬಲವಂತನು, ಪ್ರಶ್ನೋತ್ತರಮಾಲಿಕಾ, ಬಾಲರಂಜನ, 
ಮಗನಿಗೆ ತಂದೆಯ ಪತ್ರ, ಮದ್ಯಪಾನನಿಷೇಧ, ಮೃತ್ತಿಕಾವೃಷಭಪೂಜಾ, ಸತ್ಯನಾರಾಯಣ 
ಕಥೆ, ಸಭಾರಂಜನಶತಕ, ಸಾದೀಸುಭಾಷಿತಶತಕ. 
ಪುಟ್ಟಯ್ಯ, ಬಿ. 

ಜ: ೧-೬-೧೮೭೦ ಮ : ೧೯-೧೨-೧೯೪೪ 

ಬೆಂಗಳೂರು. ಮದ್ರಾಸ್‌ ವಿಶ್ವವಿದ್ಯಾಲಯದ ಬಿ.ಎ. ಪದವಿಯನ್ನು ಸಂಪಾದಿಸಿದ 
ಇವರು ೧೯೧೨ರಲ್ಲಿ ಮೈಸೂರು ಸರಕಾರದ ವಿದ್ಯಾರ್ಥಿವೇತನ ಪಡೆದು, ಮುದ್ರಣಶಾಸ್ತ್ರದಲ್ಲಿ 
ಪೌಢವ್ಯಾಸಂಗ ಮಾಡಲು ಪಾಶ್ಚಾತ್ಯ ದೇಶಕ್ಕೆ ತೆರಳಿದರು. ಮರಳಿ ಬಂದನಂತರ 
ಮೈಸೂರು ಸರಕಾರದ ಮುದ್ರಣಾಲಯದಲ್ಲಿ ಅಧಿಕಾರಿಯಾದರು. ೧೯೨೪ರಿಂದ ೩೪ರ 
ವರೆಗೆ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತರಾದರು. ಅನಂತರ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಅಚ್ಚುಕೂಟದ ಮೇಲ್ವಿಚಾರಕರೂ ಸಲಹೆಗಾರರೂ ಆಗಿದ್ದರು. ಅಲ್ಲದೆ 
ಮೈಸೂರು ವಿಶ್ವವಿದ್ಯಾನಿಲಯ ಸಮಿತಿ, ಬೆಂಗಳೂರು ಅಶಕ್ತಪೋಷಕ ಸಭೆ, "ಸಿವಿಕ್‌ 
ಮತ್ತು ಸೋಶಲ್‌ ಪ್ರೋಗ್ರೆಸ್‌ ಅಸೋಸಿಯೇಶನ್‌', 'ನ್ಯಾಶನಲ್‌ ವಾರ್‌ ಫ್ರಂಟ್‌', 
ಇಂಗ್ಲೀಷ್‌ -ಕನ್ನಡ ನಿಘಂಟು ಸಮಿತಿ ಮುಂತಾದ ವಿವಿಧ ಸಂಸ್ಥೆಗಳಿಗೆ ಸೆ ಸೇವೆ ಸಲ್ಲಿಸಿದರು. 
೧೯೦೭- ೮ರಲ್ಲಿ ಒಕ್ಕ ಲಿಗರ ಸಂಘದ ಕಾರ್ಯದರ್ಶಿಯಾಗಿದ್ದರು. ಕೆಲಕಾಲ "ಒಕ್ಕ ಲಿಗ' 
ಪತ್ರಿಕೆಯ ಕಾರ್ಯವೂ "ಇವರ ಮೇಲಿತ್ತು. 


ಗ್ರಂಥಗಳು : ಅಭಿವೃದ್ಧಿಸಂದೇಶ (ರ. ೧೯೨೧), ಮುದ್ರಣ ಕಸಬು (ಣ. ೧೯೧೫). 
ಲಕ್ಷ್ಮೀನಾರಣಪ್ಪ, ತಮ್ಮಯ್ಯ,ನಂದಳಿಕೆ (ಮುದ್ದಣ) 

ಜ : ೨೪-೧-೧೮೭೦ ಮ:೧೫-೨-೧೯೦೧ 

ಉಡುಪಿ ತಾಲೂಕಿನ ನಂದಳಿಕೆ. ಅಲ್ಲಿಯೇ ವಿದ್ಯಾಭ್ಯಾಸ ಪ್ರಾರಂಭವಾದದ್ದು. 


ಗ್ರಂಥಕರ್ತರ ಚರಿತ್ರಕೋಶ ೭೯ 


ಆರ್ಥಿಕ ಅನಾನುಕೂಲತೆಯಿಂದ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಉಡುಪಿಯ ಬೋರ್ಡ್‌ 
ಸ್ಕೂಲಿನಲ್ಲಿ ೧೮೮೯ (ಮೇ ತಿಂಗಳು)ರಲ್ಲಿ ವ್ಯಾಯಾಮ ಶಿಕ್ಷಕರಾಗಿ ಕೆಲಸಕ್ಕೆ ಸೇರಿದರು. 
ಚಿಕ್ಕಂದಿನಿಂದಲೂ ಕಾವ್ಯವ್ಯಾಸಂಗದಲ್ಲಿ ಆಸಕ್ತಿ ಯುಳ್ಳವರಾದ ಇವರು ಹಳೆಗನ್ನ ಡ ಸಾಹಿತ್ಯದ 
ಜೊತೆಗೆ ಸಂಸ್ಕೃತ, ಮಲೆಯಾಳಿ, ಮರಾಠಿ ಹಾಗೂ ಇಂಗ್ಲೀಷ್‌ ಭಾಷಾಭ್ಯಾಸವನ್ನೂ 
ಸ್ವಪರಿಶ್ರಮದಿಂದ ಮಾಡಿದರು. ೧೮೯೨ರಿಂದ ಎರಡು ವರ್ಷ:ಕುಂದಾಪುರದಲ್ಲಿದ್ದು 
ಮತ್ತೆ ಉಡುಪಿಗೆ ಬಂದು ಕ್ರಿಶ್ಚನ್‌ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿ ೧೮೯೯ 
(ಫೆಬ್ರುವರಿ)ರವರೆಗೆ ಕೆಲಸ ಮಾಡಿದರು. 


೧೮೯೪ರಲ್ಲಿ "ಮುದ್ದಣ' ಕಾವ್ಯನಾಮದಿಂದ ಬರೆದು ಕಳುಹಿದ 
"ರಾಮಾಶ್ವಮೇಧ ವೆಂಬ ಅಸದೃಶವಾದ ಪ್ರೌಢಗದ್ಧಕಾವ್ಯ "ಕರ್ನಾಟಕ ಕಾವ್ಯಕಲಾನಿಧಿ'ಯಲ್ಲಿ 
ಕ್ರಮಶಃ ಪ್ರಕಟವಾಗಿ ನಂದಳಿಕೆಯವರಿಗೆ ಕನ್ನಡ ಸಾಹಿತ್ಯಚರಿತ್ರೆಯಲ್ಲಿ ಚಿರಂತನವಾದ 


ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿತು. 


ಇವರು ಕ್ಹಯರೋಗಕ್ಕೆ ಬಲಿಯಾಗಿ ತಮ್ಮ ಪೂರ್ವ ವಯಸ್ಸಿನಲ್ಲಿಯೇ ಮರಣ 
ಹೊಂದಿದರು. ಮರಣದ ಪೂರ್ವದಲ್ಲಿ "ಗೋದಾವರಿ' ಎಂಬ ಕಾದಂಬರಿಯನ್ನು 
ಬರೆಯಲು ಪ್ರಾರಂಭಿಸಿದ್ದರಂತೆ. 


ಗ್ರಂಥಗಳು : ಅದ್ಭುತರಾಮಾಯಣಂ (ಅ), ಕುಮಾರವಿಜಯ (ಅ), ಭಗವದ್ಗೀತೆ 
(ಅ), ರತ್ನಾವಳಿಕಲ್ಯಾಣ (ಅ), ರಾಮಾಶ್ವಮೇಧ, ಶ್ರೀರಾಮಪಟ್ಟಾಭಿಷೇಕಂ, 
ಶೇಷರಾಮಾಯಣ (ಅ). 


ಶಾಮಾಶಾಸ್ತ್ರೀ, ಆರ್‌., ಪಿಎಚ್‌.ಡಿ. ಎಂ.ಆರ್‌.ಎ.ಎಸ್‌ ; 
ಜ : ೧೮೭೦ ಮ: ೨೩-೧-೧೯೪೪ 
ಮೈಸೂರು ಸಂಸ್ಥಾನದ ರುದ್ರಪಟ್ಟಣ. ಮೈಸೂರು ಮಹಾರಾಜಾ ಸಂಸ್ಕೃತ 
ಕಾಲೇಜಿನಲ್ಲಿ ಪ್ರೌಢವ್ಯಾಸಂಗಮಾಡಿ ೧೮೯೯ರಲ್ಲಿ ಬಿ.ಎ. ಪದವೀಧರರಾದರು. 
ಪ್ರಾರಂಭದಲ್ಲಿ ಅಂದಿನ ದಿವಾಣರಾಗಿದ್ದ ಕೆ.ಶೇಷಾದ್ರಿ ಅಯ್ಯರರ ಕಾರ್ಯದರ್ಶಿಗಳಾಗಿದ್ದು 
ತುಸು ದಿನಗಳಲ್ಲಿಯೇ ವಿಶ್ವವಿದ್ಯಾಲಯದ ಅಧ್ಯಾಪಕ ವರ್ಗವನ್ನು ಸೇರಿದರು. ಮುಂದೆ 
ಗವರ್ನಮೆಂಟ್‌ ಓರಿಯೆಂಟಲ್‌ ಲೈಬ್ರರಿಯಲ್ಲಿ . ಸಂಶೋಧಕರಾದ ಬಳಿಕ ಇವರ ಪಾಂಡಿತ್ಯ 
ಪ್ರಭಾವವು ದೇಶವಿದೇಶಗಳಲ್ಲಿ ಪ್ರಚಾರಗೊಂಡಿತು. ೧೯೨೧ರಲ್ಲಿ ಕೌಟಿಲೀಯ 
ಅರ್ಥಶಾಸ್ತ್ರವನ್ನು ಇಂಗ್ಲೀಷಿಗೆ ಭಾಷಾಂತರಿಸಿ ಅಮೋಘವಾದ ಕಾರ್ಯವನ್ನು 
ನಿರ್ವಹಿಸಿದರು.ತಮ್ಮ ವಿದ್ವತ್ಪೂರ್ಣವಾದ ಅನೇಕ ಲೇಖನಗಳಿಂದ ಪ್ರಾಚೀನ ವೈದಿಕ 
ವಾಬ್ಬಯದ ಮೇಲೆ ಹೊಸಬೆಳಕು ಬೀರಿದರು. ರಾಯಲ್‌ ಏಶಿಯಾಟಿಕ್‌ ಸಂಘದ 
ಕ್ಯಾಂಬೆಲ್‌ ಸುವರ್ಣ ಪದಕವನ್ನೂ ಕ ಅರ್ಥಶಾಸ್ತ್ರ ವಿಶಾರದ, ಎದ್ಯಾಲಂಕಾರ ಇತ್ಯಾದಿ 
ಪ್ರಶಸ್ತಿಗಳನ್ನೂ ಇವರು ಸಂಪಾದಿಸಿದ್ದರು. ಡಾ. ಶಾಮಾಶಾಸ್ತ್ರಿಗಳು ಕಲಕತ್ತಾ 


೮೦ ಗ್ರಂಥಕರ್ತರ ಚರಿತ್ರಕೋಶ 


ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಬೋಧಕರೂ, ಬೆಂಗಳೂರು ಗವರ್ನಮೆಂಟ್‌ 
ಕಾಲೇಜಿನ ಮುಖಾ ್ಯಧ್ಯಾಪಕರೂ, ಪ್ರಾಚ್ಯವಿದ್ಯಾಶಾಖೆಯ ಮುಖ್ಯಾಧಿಕಾರಿಗಳೂ ಆಗಿ 
ಕೆಲಸಮಾಡಿದರು. 


ಗ್ರಂಥಗಳು : ಪರಿಷ್ಕೃತ: ಅಕ್ರೂರಚರಿತ್ರೆ (ಸೋಮನಾಥ ವಿಕೃತ; ೧೯೨೩), ಉದ್ಭಟಕಾವ್ಯ 
(ಸೋಮರಾಜ ಕವಿಕೃತ; ೧೯೨೧), ಕನ್ನಡ ಮಹಾಭಾರತ- ವಿರಾಟಪರ್ವ (ಕುಮಾರವ್ಯಾಸ 
ಕವಿಕೃತ; ೧೯೨೨), ಕನ್ನಡ ಮಹಾಭಾರತ-- ಉದ್ಯೋಗಪರ್ವ (ಕುಮಾರವ್ಯಾಸ ಕವಿಕೃತ; 
೧೯೨೦), ಕಂಠೀರವ ನರಸರಾಜವಿಜಯ (ಗೋವಿಂದವೈದ್ಯ ಕವಿಕೃತ, ೧೯೨೬), 
ಕೆಳದಿನೃಪವಿಜಯಂ (ಲಿಂಗಣ್ಣ ಕವಿಕೃತ; ೧೯೨೧), ಜಗನ್ನಾ ಥವಿಜಯ (ರುದ್ರಭಟ್ಟ 
ಕಎಕೃತ; ೧೯೨೩), ಧರ್ಮಾಮೃತಂ- ಭಾಗ ೧ (ನಯಸೇನಕವಿಕೃತ, ೧೯೨೪), 
ಧರ್ಮಾಮೃತಂ- ಭಾಗ ೨ (ನಯಸೇನ ಕವಿಕೃತ; ೧೯೨೬). 


ಜ: ಸು. ೧೮೭೦ 


ಗೋಕಾಕ ತಾಲೂಕಿನ ಕೊಣ್ಣೂರ. ಪುಣೆಯ ಡೆಕ್ಕನ್‌ ಕಾಲೇಜಿನಲ್ಲಿ ವ್ಯಾಸಂಗ 
ಮುಗಿಸಿ ಮುಂಬೈ ಸರಕಾರದ ವಿದ್ಯಾಖಾತೆಯನ್ನು ಸೇರಿದರು. ಬೆಳಗಾವಿ, ವಿಜಾಪುರ 
ಮೊದಲಾದ ಕಡೆಗೆ ಮಾಧ್ಯಮಿಕಾಲಾಶಕ ಕರಾಗಿ ಕೆಲಸಮಾಡಿದರು. "ಭಾಷಾಸೇವಕ' 
(ವಿಜಾಪುರ) ಎಂಬ ಮಾಸಪತ್ರಿ ಕೆಯನ್ನು. ಕೆಲಕಾಲ ನಡೆಸಿದರು. 


ಶೇಷಗಿರಿ, ಜನಾರ್ದನ, ಕೊಣ್ಣೂ ಶ್ರ. ಬಿ.ಎ. 


ಗ್ರಂಥ ಕೇಡು ತಂದ ಉಂಗುರ (ಕಾಲಿದಾಸ ಕವಿಯ 'ಶಾಕುಂತಲ' ನಾಟಕದ ರೂಪಾಂತರ; 
(ಇ. ೧೯೨೦) 


ವೆಂಕಟನಾರಣಪ್ಪ ಬೆಳ್ಳಾವೆ, ಎಂ.ಎ. 
ಜ: ೧೮೭೧ ಮ : ೩-೮-೧೯೪೩ 
ಬೆಂಗಳೂರು. ವಿಜ್ಞಾನಶಾಸ್ತ್ರದ ಅಧ್ಯಾಪನವು ಇವರ ವೃವಸಾಯಕ್ಷೇತ್ರವಾಗಿದ್ದರೂ, 
ತಮ್ಮ ಕನ್ನ ಡನಿಷ್ಠೆ ಹಾಗೂ ಕರ್ತವ್ಯಬುದ್ದಿ ಯಿಂದ ಹೊಸಗನ್ನ ಡದ ಪ್ರಗತಿಗಾಗಿ ಬಹುಮೂಲ್ಯ 
ಸೇವೆಯನ್ನು ಸಲ್ಲಿಸಿದರು.೧೯೧೮ರಲ್ಲಿ ನಂಗಪುರ. ವೆಂಕಟೇಶಅಯ್ಯಂಗಾರ್‌ ಅವರ 
ಸಹಾಯದಿಂದ "ವಿಜ್ಞಾನ' ಎಂಬ ಮಾಸಪತ್ರಿಕೆಯನ್ನು ಕೆಲಕಾಲ ನಡೆಸಿದರು. ಇವರು 
ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನ ಕರ್ನಾಟಕ ಸಂಘದ ಪ್ರಥಮ ಅಧ್ಯಕ್ಷರು; ಅಲ್ಲದೆ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲಿ ಒಬ್ಬರೂ ಆಗಿದ್ದರು. ಕೋಶಾಧಿಕಾರಿ, 
ಕಾರ್ಯದರ್ಶಿ, ಪರಿಷತ್‌ ಪತ್ರಿಕೆಯ ಸಂಪಾದಕ ಮುಂತಾದ ಸ್ಥಾನಗಳಲ್ಲಿ ಕೆಲಸಮಾಡಿ 
ಪರಿಷತ್ತಿನ ಬಲವನ್ನು ಹೆಚ್ಚಿ ಸಿದರು. ಪಠ್ಯಪುಸ್ತಕ ಸಮಿತಿ, ವಿಶ್ವವಿದ್ಯಾನಿಲಯ ಸಿನೇಟ್‌, 
ವಿಶ್ವವಿ ವಿದ್ಯಾ ನಿಲಯ ಗ. ಸಥ ಪ್ರಕಟನ ಸಮಿತಿಗಳಲ್ಲಿ ಅನೇಕ ವರ್ಷ ಸಭಾಸದಸ್ಯರಾಗಿದ್ದರು. 
ಶ್ರೀರಾ ರಾಮಕೃಷ್ಣ ವಿದ್ಯಾರ್ಥಿನಿಲಯ, ಬಸವನಗುಡಿ ಕಂದಾಯದಾರರ ಸಂಘ, ಸಹಕಾರಿ 


ಗ್ರಂಥಕರ್ತರ ಚರಿತ್ರಕೋಶ ೮೧ 


ಸಂಘ ಹಾಗೂ ಇನ್ನಿತರ ಕೆಲವು ಧರ್ಮದರ್ಶಿ ಸಮಿತಿಗಳ ಅಧ್ಯಕ್ಷ ರಾಗಿದ್ದರು. ಬಸವನಗುಡಿ 
ಯೂನಿಯನ್‌ ವಿಹಾರಸಂಸ್ಥೆಗೆ ಅನೇಕ ವರ್ಷ ಕಾರ್ಯದರ್ಶಿಗಳಾಗಿದ್ದರು. ಅಲ್ಲಿಯ 
ಮಲ್ಲಿಕಾರ್ಜುನ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಹತ್ತಾರು ವರ್ಷ ಶ್ರಮಿಸಿದರು. 
ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ-ಇಂಗ್ಲೀಷ್‌ಕೋಶದ ಪ್ರಧಾನ ಸಂಪಾದಕರು 
(೧೯ ತ -೪೩). ಬೆಂಗಳೂರಿನ ಸಾರ್ವಜನಿಕರು ತಾ॥ ೧-೧೧-೧೯೪೧ರಂದು ಮಾನಪತ್ರವನ್ನು 
ಸಮರ್ಪಿಸಿ ಇವರನ್ನು ಗೌರವಿಸಿದರು. ಇವರು ಕನ್ನಡ ಸಾಹಿತ್ಯ ಸಮ್ಮೇಲನದ ೨೩ನೇ 
ಅಧಿವೇಶನದ (ಜಮಖಂಡಿ, ೧೯೩೭) ಅಧ್ಯಕ್ಷರಾಗಿದ್ದರು. 


ಗ್ರಂಥಗಳು : ಗುಣಸಾಗರ (ಇ, ೧೯೩೧), ಜೀವವಿಜ್ಞಾನ (ಜ) 


ಪರಿಷ್ಕೃತ : ಪಂಪಭಾರತ, ಪಂಪರಾಮಾಯಣ, ಶಬ್ದಮಣಿದರ್ಪಣ, ಸೋಮೇಶ್ವರಶತಕ, 
ಕುಸುಮಾವಳಿ. 


ಈಶ್ವರಭಟ್ಟ, ಜತ್ತಿ 
ಜ : ೧೮೭೨ ಮ: ೧೯೪೫ 


ದಕ್ಷಿಣ ಕನ್ನಡ ಜಿಲ್ಲೆಯ ಬಾಯಾರು. ಇವರು ಯಕ್ಷಗಾನವಿಶಾರದರೂ 
ಹರಿಕಥಾವಿದ್ವಾಂಸರೂ ಆಗಿದ್ದರು. 


ಗ್ರಂಥಗಳು : ಕೀರ್ತನತರಂಗ (ಅ. ೧೯೩೮), ವರಾಹ ಚರಿತ್ರಮ್‌ (ಅ,೧೯೪೦), 
ಸಂಪೂರ್ಣ ರಾಮಾಯಣ (ಧಾ.೧೯೩೮). 


ಕರಿಬಸವಶಾಸ್ತ್ರೀ, ರುದ್ರಶಾಸ್ತ್ರೀ, ನಂಜನಗೂಡು, ಆಸ್ಥಾ ನ ವಿದ್ವಾನ್‌ 
ಜ : ೧೮೭೨ ಮ : ೯-೫-೧೯೨೩ 
ಮೈಸೂರು ಜಿಲ್ಲೆಯ ನಂಜನಗೂಡು. ಚಿಕ್ಕಂದಿನಲ್ಲಿಯೇ ಪಿಶ್ಚವಿಯೋಗವಾಗಿ 
ಮೈಸೂರಿಗೆ ಬಂದು ಯಜಮಾನ ವೀರಸಂಗಪ್ಪನವರ ಸಂಸ್ಕೃತ ಪಾಠಶಾಲೆಯಲ್ಲಿ 
ವಿದ್ಯಾಭ್ಯಾಸ ಮಾಡಿ ಕೊನೆಯ ಕೆಲವು ವರ್ಷಗಳನ್ನು ಭಾಷೋಜ್ಜಿ ವಿನಿ ಪಾಠಶಾಲೆಯಲ್ಲಿ 
ವಿದ್ಯಾರ್ಥಿಯಾಗಿ ಕಳೆದರು. ಶಿಕ್ಷಣ ಮುಗಿದೊಡನೆ, ವೀರಸಂಗಪ್ಪನವರೇ ಹೊರಡಿಸಿದ 
"ಮೈಸೂರ್‌ ಸ್ಟಾರ್‌' (೧೮೮೮) ಪತ್ರಿಕೆಯ ಉಪಸಂಪಾದಕರಾದರು. ಪ್ರಾಚೀನ 
ಗ್ರಂಥಪ್ರಕಾಶನದ ಉದ್ದೇಶದಿಂದ "ವೀರಶೈವ ಗ್ರಂಥ ಪ್ರಕಾಶಿಕಾ' ಎಂಬ ಮಾಸಪತ್ರಿಕೆಯನ್ನು 
ಪ್ರುರಂಭಿಸಿಯೂ, "ವೀರಶೈವ ಗ್ರಂಥ ಪ್ರಸಾರಕ ಮಂಡಲ'ದ ಪ್ರಮುಖ ಸಭಾಸದರಾಗಿಯೂ 
ವಿಶೇಷ ಕಾರ್ಯ ಮಾಡಿದರು. 


ಗ್ರಂಥಗಳು :ಕರ್ನಾಟಕ ಶಬ್ದಮಂಜರಿ (ವಿರಕ್ತ ತೋಂಟದಾರ್ಯ ಕೃತ ಗ್ರಂಥಕ್ಕೆ ಟೀಕೆ) 
(ದ. ೧೮೯೧) ಚನ್ನ ಬಸವೇಶವಿಜಯಂ (ವಿರೂಪಾಕ್ಷ ಪಂಡಿತ ಕೃತ ಚನ್ನ ಬಸವಪುರಾಣದ 
ಗದ್ಯಾನುವಾದ) (ಧ, ೧೯೦೬), ಪಂಡಿತಾರಾಧ್ಯ ಚರಿತ್ರೆ (ಗುರುರಾಜಕವಿಕೃತ ಸಂಸ್ಕೃತ 


ಲಿ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥಕ್ಕೆ ಟೀಕೆ) (ಧ.ಚ-೧೯೦೮) ಬಸವರಾಜವಿಜಯಂ (ಷಡಕ್ಷರಿಕೃತ ವೃಷಭೇಂದ್ರವಿಜಯ 
ಹಾಗೂ ಭೀಮಕವಿಕೃ ತ ಬಸವಪುರಾಣದ ಗದ್ಯಾನುವಾದ) (ಧ-ಚ), ಬಸವೇಶ ಜನನ 
(ಧ-ಚ), ವೀರಶೈವ ಪೂಜಾವಿಧಿ (ಧ), ಶತಕತ್ರಯಂ (ಅ), ಸ್ತುತಿಮುಕ್ತಾವಳಿ 
(ಪ್ರಾಚೀನ ಕವಿಗಳ ಪ್ರಾರ್ಥನಾಗೀತ ಸಂಗ್ರಹ) (ಅ. ೧೯೦೮). 

ಪರಿಷ್ಕೃತ : ಕನ್ನಡ : ಕೊಟ್ಟೂರು ಬಸವೇಶಪುರಾಣವು (೧೮೯೪), ತತ್ವಪ್ರಕಾಶಿಕಾ, 
ದೇವೀಕಾಲೋತ್ತರಾಗಮದ ಜ್ಞಾನಾಚಾರಬೋಧಕ ಪಟಲವು, ಪಾಲ್ಕುರಿಕೆ ಸೋಮೇಶ್ವರ 
ಪುರಾಣ, ರಕ್ಷಾಶತಕಂ, ರೇವಣಸಿದ್ದೆ ಶ್ವರ ಪುರಾಣ, ಶತಸೂತ್ರರತ್ನ, ಶಂಕರಲಿಂಗಕಂದಂ, 
ಶಿವಯೋಗಪ್ರ ದೀಪಿಕಾ, ಸಟೀಕ ವೃಷಭೇಂದ್ರವಿಜಯ, ಸೌಂದರಪುರಾಣ (೧೯೦೯). 


ಪರಿಷ್ಕೃತ : ಸಂಸ್ಕೃತ : ವೀರಶೈವ: ಕ್ಬಾವಿಧಿ, ವೀರಶೈವಧರ್ಮಶಿರೋಮಣಿ (೧೯ 0೮). 


ಕೃಷ್ಣ ಸ್ವಾಮಿ ಅಯ್ಯಂಗಾರ್‌, ರಾಘವಾಚಾರ್ಯ, ದೇವನಹಳ್ಳಿ 
ಜ : ೧೮೭೨ ಮ: ೧೯೨೦ 
ಬೆಂಗಳೂರು. ಸಂಸ್ಕೃತದ ಪರಿಚಯವನ್ನು ಮನೆಯಲ್ಲಿಯೇ ಮಾಡಿಕೊಂಡು 
ಹಾಯಸ್ಕೂಲು ಸೇರಿ "ಮ್ಯಾಟ್ರಿಕ್ಕುಲೇಶನ್‌' ಪರೀಕ್ಷೆಯವರೆಗೆ ಕಲಿತರು. ಅಭಿನಯ 
ನಿಪುಣರಾಗಿದ್ದ ಇವರು ಮೈಸೂರು ಚಾಮರಾಜೇಂದ್ರ ನಾಟಕ ಸಂಘದಲ್ಲಿ ಪ್ರಧಾನ 
ಪಾತ್ರ ವಹಿಸುತ್ತಿದ್ದರು. ಹಾಗೂ ಚಾಮರಾಜ ಒಡೆಯರೊಂದಿಗೆ ಕಲಕತ್ತೆಗೆ ಹೋಗಿದ್ದ 
(೧೮೯೪) ನಾಟಕ ಮಂಡಲಿಯಲ್ಲಿ ಪ್ರಮುಖರಾಗಿದ್ದರು. ಅನಂತರ ಸರಕಾರೀ ನೌಕರಿಯಲ್ಲಿ 
ಸೇರಿ "ಎಕ್ಸೈಜ' ಇಲಾಖೆ, ಮುನ್ಸೀಫ ಕೋರ್ಟುಗಳಲ್ಲಿ ಕೆಲಸಮಾಡಿದರು. 
ನೌಕರಿಯಲ್ಲಿದ್ದಾಗಲೂ ವರದಾಚಾರ್ಯರ ಕಂಪನಿಯಲ್ಲಿ ಆಗಾಗ್ಗೆ ರತ್ನಾ ವಳಿ, ಶಕುಂತಲಾ, 
ಗುಲೇಬಕಾವಲಿ ಮುಂತಾದ ನಾಟಕಗಳಲ್ಲಿ ಪಾತ್ರವಹಿಸುತ್ತಿದ್ದರು. ಆಯುರ್ವೇದವು 
ಇವರ ಪ್ರೀತಿಯ ಶಾಸ್ತ್ರವಾಗಿದ್ದು ಮೈಸೂರಿನಲ್ಲಿ ಅನೇಕ ವರ್ಷಗಳವರೆಗೆ ಆಯುರ್ವೇದ 
ಔಷಧಾಲಯವೊಂದನ್ನು ನಡೆಸಿದ್ದರು. ನಂಜನಗೂಡಿನ ಸುಪ್ರಸಿದ್ಧ ದಂತಮಂಜನವನ್ನು 
ಪ್ರಚಾರಕ್ಕೆ ತಂದವರು ಇವರೇ. 


ಗ್ರಂಥಗಳು : ಗಣಿತಸಂಜೀವಿನಿ (ಖ.೧೯೦೩). 
ಅಪ್ರಕಟಿತ : ತಾರಾಶಶಾಂಕ, ಸ್ವರ್ಣಲತ. 
ಜಗದೀಶಶಾಸ್ತ್ರೀ, ವೀರೇಶ್ವರಸ್ವಾಮಿ, ನಾಲ್ವಾರ 
ಜ : ೧೮೭೨ 
ಕಲಬುರ್ಗಿ ಜಿಲ್ಲೆಯ ನಾಲ್ವಾರ ಗ್ರಾಮ. ಹುಟ್ಟೂರಲ್ಲಿಯೇ ಪ್ರಾರಂಭಿಕ 
ವಿದ್ಯಾಭ್ಯಾಸ. ಕೆಲಕಾಲ ಕಲಬುರ್ಗಿ, ಬಳ್ಳಾರಿಯಲ್ಲಿ ಕನ್ನಡ-ಸಂಸ್ಕೃತವನ್ನಭ್ಯಸಿಸಿ, ಬೆಂಗಳೂರು 
ಮಾಮೂಲ್‌ಪೇಟೆಯ ಗಂಜಾಂ ಮಠದಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳ ಬಳಿಯಲ್ಲಿ 
ಪ್ರೌಢವ್ಯಾಸಂಗಕ್ಕೆ ನಿಂತರು. ೧೮೯೬ರಲ್ಲಿ ಕಾಶಿಗೆ ತೆರಳಿ ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ ದಲ್ಲಿ 


ಗ್ರಂಥಕರ್ತರ ಚರಿತ್ರಕೋಶ ೮೩ 


1 


ಬು 


ರ್ರಶಸ್ತಿ ಪಡೆದು ನಾಲ್ಕು ವರ್ಷಗಳ ನಂತರ ಸೊಲ್ಲಾಪುರದ ವೀರಶೈವ ವಾರದ 
ಸಂಸ್ಕೃತಪಾಠಶಾಲೆಯಲ್ಲಿ ಪ್ರಧಾನಾಧ್ಯಾಪಕರಾದರು. ತಾರೀಖು ೧೧-೨-೪೩ರಿಂದ ಅಲ್ಲಿಯೇ 
ನ ವೀರ ಶಿವಾಚಾರ್ಯ ರಿಂದ ಸ್ಥಾಪಿತವಾದ ವೀರಶೈವ ಗುರುಕುಲದ 


"ಸಾಹಿತ್ಯರತ್ನ', "ಕವಿಪತಿ', "ಕವಿಕಂಠೀರವ', "ಶಿವಾದ್ವೈತ ವಿದ್ಯಾ ಭೂಷಣ' 
ಇತ್ಯಾದಿ ಪ್ರಶಸ್ತಿಗಳನ್ನು ಪಡೆದ ಶಾಸ್ತ್ರಿಗಳ ೮೦ನೆಯ ವರ್ಷದ ಹುಟ್ಟುಹಬ್ಬವು ಸಾರ್ವಜನಿಕಗಿ 
ಸೊಲ್ಲಾಪುರದಲ್ಲಿ ನೆರವೇರಿತು. ಇವರು ಕಾಶೀಮಹಾಪೀಠದ ಆಸ್ಥಾನವಿದ್ವಾಂಸರು. 
ಗ್ರಂಥಗಳು : ಶ್ರೀಮಜ್ಜಗದ್ಗುರು ಶಿದ್ಧಲಿಂಗವಿಜಯಮಹಾಪುರಾಣ (ಅ), ಶ್ರೀಮದ್ವಾರದ 
ಮಲ್ಲಪ್ಪಾರ್ಯರ ಅಷ್ಟೋತ್ತರಶತನಾಮಾವಲಿ (ಅ), ಶ್ರೀರುದ್ರಸೂಕ್ತ (ಧ). 
ಸಂಸ್ಕೃತ : ಶ್ರೀರುದ್ರ, ಸಂಕ್ಷಿಪ್ತಶಿವಪೂಜಾವಿಧಿ, ಚನ್ನ ಬಸವವಿಜಯ, ಶ್ರೀಮಜ್ಜಗದ್ಗುರು 
ಶಿದ್ದಲಿಂಗಶಿವಾಚಾರ್ಯ ಅಷ್ಟೋತ್ತರಶತನಾಮಾವಳಿ. 


ಮರಾಠಿ : ಶ್ರೀರೇಣುಕವಿಜಯ, ವೀರಶೈವಾಂಚೆ ಸ್ಥಿತಿ, ಶ್ರೀಸಿದ್ಧ ರಾಮೇಶ ಶೈರಪುರಾಣ. 
ಅಪ್ರಕಟಿತ : ಶ್ರೀಶೈಲಮಹಾತ್ಮೆ, ಶ್ರೀಶರಣಬಸವೇಶ್ವರವಿಜಯ. 


ನಾರಾಯಣ, ರಾಮಪ್ಪ, ಕಾಮತ, ಬಂಗ್ಲೇಕರ 
ಜ: ೧-೩-೧೮೭೨ ಮ : ೫-೬-೧೯೧೮ 
ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ. ಸಮಾಜಸುಧಾರಕರಾದ ಇವರು ಸಾರಸ್ವತ 
ಬ್ರಾಹ್ಮಣರ ಐಕ್ಯವೃದ್ಧಿಗಾಗಿ ಬಹು ಪರಿಶ್ರಮಿಸಿದರು. ಕನ್ನಡ ಸಾಹಿತ್ಯದ ವ್ಯಾಸಂಗದ 
ಜೊತೆಗೆ ಇಂಗ್ಲೀಷ್‌, ಮರಾಠಿಭಾಷಾಪರಿಚಯವನ್ನು ಮಾಡಿಕೊಂಡರು. 


ಸ್ವತಂತ್ರ ನಾಟಕ ಮಂಡಲಿಯೊಂದನ್ನು ಏರ್ಪಡಿಸಿ ತಾವು ರಚಿಸಿದ ನಾಟಕಗಳನ್ನು 
ರಂಗಭೂಮಿಯ ಮೇಲೆ ತರುತ್ತಿದ್ದರು. ಕೋಕಿಲಕಂಠರೆಂದು ಜಿಲ್ಲೆಯ ಖ್ಯಾತಿವೆತ್ತ 
ಗಾಯಕರಾದ ಇವರೇ ಎಲ್ಲ ನಾಟಕಗಳಲ್ಲಿಯೂ ಮುಖ್ಯಪಾತ್ರಧಾರಿ. ಕನ್ನಡ, 
ಕೊಂಕಣಿಯಲ್ಲಿ ಅದ್ಭುತ ಭಾಷಣಕಾರರು. ಮಹಾರಸಿಕರೂ ಶ್ರೀಮಂತ ಕುಲದವರೂ 
ಆದ ಇವರು ಶ್ರೀ ಮಂಜೇಶ್ವರ ಗೋವಿಂದ ಪೈ ಅವರ ಭಾವ. 


ಗ್ರಂಥಗಳು: ಸಂಗೀತಚಂದ್ರಹಾಸ, ಸಂಗೀತದೌಪದೀವಸ್ತ್ರಹರಣ, ಸಂಗಿತಧ್ರುವಚರಿತ್ರ, 
ಸಂಗೀತನಳದಮಯಂತಿ, ಸಂಗೀತಪ್ರಹ್ಲಾದ ಚರಿತ್ರ, ಸಂಗೀತಪಾರ್ವತೀಪರಿಣಯ, 
ಸಂಗೀತಹರಿಶ್ಚಂದ್ರ (ಎಲ್ಲವೂ ನಾಟಕಗಳು). 


ಅಪ್ರಕಟಿತ : ಹಲವು ದೇವರನಾಮಗಳು. 


೮೪ ಗ್ರಂಥಕರ್ತರ ಚರಿತ್ರಕೋಶ 


ರಾಘವೇಂದ್ರ, ಸುಬ್ಬರಾವ್‌, ಮೂಡಕಟ್ಟೆ 
ಜ : ೧೮೭೨ ಮ: ೧೯೩೪ 
ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಕಟ್ಟೆ. ಬಿ.ಎ. ಪದವೀಧರರಾಗಿ ಕಂದಾಯ 
ಶಾಖೆಯನ್ನು ಸೆ ಸೇರಿದರು. ಉತ್ತರಕರ್ನಾಟಕದ. ಜಿಲ್ಲೆಗಳಲ್ಲಿ ಬೇರೆಬೇರೆ ಹುದ್ದೆಯಲ್ಲಿ 
ಕಲಸಮಾಡಿ ಕೊನೆಗೆ ಮಾಮಲೇದಾರರಾದರು. ಮರಾಠಿಭಾಷಾಪ್ರವೀಣರು. ಇವರು 
ರಚಿಸಿದ "ಕನ್ನಡ ಜ್ಞಾನೇಶ್ವರಿ'ಗೆ ಮೈಸೂರು ಮಹಾರಾಜರಿಂದ ೫೦೦ ರೂ. ಬಹುಮಾನ 
ದೊರೆತಿದೆ. 


ಗ್ರಂಥಗಳು : ಗುರುಚರಿತ್ರೆ (ಅ), ಸಾರ್ಥ ಕನ್ನಡ ಜ್ಞಾನೇಶ್ವರಿ. (ಮರಾಠಿ ಗ್ರಂಥದ 
ಭಾಷಾಂತರ) (ನ.೧೯೩೨), ಹಿತೋಪದೇಶ (ಅ). 


ವೆಂಕಟಾಚಾರ್ಯ, ತಿರುಮಲೆ, ವಿದ್ವಾನ್‌ . 
ಜ : ೧೮೭೩ ಮ : ೧೯೧೮ 


ಸಾ ಪುರ. ಅಲ್ಲಿಯ ಸಂಸ್ಕೃತ ಪಾಠಶಾಲೆಯ ಅಧ್ಯಕ್ಷರೂ, ಘನವಿದ್ವಾಂಸರೂ, 


ಉದ್ದಾಮ ' ಆ 3 ಇಗಿದ್ದ ರಾಜಗೋಪಾಲಾಚಾರ್ಯರು ಇವರ ತಂದೆ” ಅವರ 
ಬಳಿಯ `ದ ಸಂಜ್ಯತ ಇವಸಂಗಮಾಡಿ, ಅದೇ ಪಾಠಶಾಲೆಯಲ್ಲಿ ಎರಡು ವರ್ಷ 
ಮುಖ್ಯೋ. : ಸಿಯರಾಗಿದ್ದು ೧೪೨೭೫ ಸುಮಾರಿಗೆ ಬೆಂಗಳೂರಿನ ಸಿದ್ದಿಕಟ್ಟೆಯ 


ಬನ ಪಾಠಶಾಲಯಲ್ಲಿ ಉಪಾಧ್ಯ ರಾದರು. ಹಾಗೂ ಅದೇ ಸಮಯದಲ್ಲಿ 
ಸ್ಥಾಪಿತವಾಗಿದ್ದ ನಾಟಕಶಿರೋಮಣಿ ಎರದಾಚ ರರ "ಬೆಂಗಳೂರು ಯೂನಿಯನ್‌" 
ಎಂಬ ನಾಟಕಸ ಸಂಘವನ್ನು ಸೇರಿ, ನಟರೂ ಚಿತ್ರಕಾರರೂ ಕವಿಗಳೂ ಆಗಿ ಕೆಲಸಮಾಡಿದರು. 
ಗ್ರಂಥಗಳು : ಅನಸೂಯೆ (ಆ), ಕಲಾನಾಥ (ಇ), ಕೃಷ್ಣಲೀಲೆ (ಆ), ಗಾನರಾಮಾ ಯಣ, 
ಚಂದ್ರಾವಳಿ (ಆ), ಪ್ರಹ್ಲಾದಚರಿತ್ರೆ (ಆ), ಭೋಜಪ್ರಬಂಧ (ಆ).* 


ಕೃಷ್ಣ ರಾಯ, ಹನುಮಂತರಾಯ, ಮುದವೀಡು 
ಜ: ೨೪-೭-೧೮೭೪ ಮ : ೭-೯-೧೯೪೭ 
ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು. ತಮ್ಮ ಏಳನೆಯ ವರ್ಷದಲ್ಲಿ ವಿಜಾಪುರ 
ಜಿಲ್ಲೆಯ ಸಿಂದಗಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿ ಕೆಲಕಾಲದನಂತರ 
ಕಾರವಾರಕ್ಕೆ ಹೋಗಿ ಮಾಧ್ಯಮಿಕ ಶಾಲೆಯನ್ನು ಪ್ರವೇಶಿಸಿದರು. ಪರಿಸ್ಥಿತಿಗನುಗುಣವಾಗಿ 
ಆಗಲೇ ಮರಾಠಿಯನ್ನೂ ಕಲಿಯಬೇಕಾಯಿತು. ಸಾರ್ವಜನಿಕ ಕಾರ್ಯದ ಹುಮ್ಮಸ್ಸು ಳ್ಳವರಾದ 
ಇವರು ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟುಕೊಟ್ಟು ಸುಮಾರು ೧೮೯೨ರಿಂದ ಧಾರವಾಡದಲ್ಲಿ 


* ಶಿರಹಟ್ಟಿಯ ಮಹಾಲಕ್ಷ್ಮೀ ಪ್ರಾಸಾದಿಕ ನಾಟಕ ಮಂಡಳಿಯವರು ಮೈಸೂರು ಮಹಾರುಜರ ಸಮ್ಮುಖದಲ್ಲಿ 
ಅಭಿನಯಿಸಿದಾಗ ಈ ನಾಟಕಕ್ಕೆ ೨೦೦೦ ರೂಪಾಯಿಗಳ ಗೌರವಧನ ದೊರೆಯಿತು. 


ಗ್ರಂಥಕರ್ತರ ಚರಿತ್ರಕೋಶ ೨೫ 


ಸಾರ್ವಜನಿಕ ರಂಗಕ್ಕಿಳಿದರು. ಲೋಕಮಾನ್ಯ ಟಿಳಕರ ಅನುಯಾಯಿಯಾದುದರಿಂದ 
ಸಾರ್ವಜನಿಕ ಗಣೇಶೋತ್ಸವದ ಉತ್ಪಾಹಿಕೆಲಸಗಾರರಾದರು. “ಧಾರವಾಡವೃತ್ತ' ವೆಂಬ 
ಮರಾಠಿ ಪತ್ರಿಕೆಗೆ ಕೆಲದಿನ ಸಂಪಾದಕರಾಗಿದ್ದರು. 'ಕರ್ನಾಟಕವೃತ್ತ', 'ಧನಂಜಯ' 
ಮುಂತಾದ ಪತ್ರಿಕೆಗಳ ಮುಖಾಂತರ ಸುಮಾರು ೧೮೯೭ರಿಂದ ೧೯೨೯ರವರೆಗೆ ಕನ್ನಡ 
ಪತ್ರಿಕಾಪ್ರಪಂಚದಲ್ಲಿ ದುಡಿದರು. ವ್ಯಾಯಾಮ, ರಂಗಭೂಮಿ ಇತ್ಯಾದಿ ರಂಗದಲ್ಲಿಯೂ 
ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಧಾರವಾಡ "ಭರತಕಲೋತ್ತೇಜಕ ಮಂಡಲ'ದ 
ಕಾರ್ಯದರ್ಶಿ (೧೯೦೫-೭). ನಾಟ್ಕವಿಲಾಸಿಯಾಗಿ ಅನೇಕ ನಾಟಕಗಳಲ್ಲಿಯೂ "ಚಿರಂಜೀವಿ 
ಎಂಬ ಕನ್ನಡ ವಾಕ್ಚಿತ್ರದಲ್ಲಿ "ಚಿತ್ರಗುಪ್ತ' ಭೂಮಿಕೆಯಲ್ಲಿಯೂ ಅಭಿನಯಿಸಿದವರು. 
ರಾಷ್ಟ್ರೀಯ ಚಳವಳಿಯಲ್ಲಿ ಹಲವಾರು ಸಲ ಕಾರಾಗೃ ಹವಾಸವನ್ನು ಅನುಭವಿಸಿದರಲ್ಲದೆ 
ಕನ್ನಡನಾಡು-ನುಡಿಯ ಜಾಗೃತಿಗಾಗಿ ಸಂತತವಾಗಿ ಪರಿಶ್ರಮಿಸಿ "ಕನ್ನಡದ ಕೃಷ್ಟರಾಯ'ರು 
ಎಂಬ ಪ್ರಸಿದ್ಧಿ ಪಡೆದರು. ಶ್ರೇಷ್ಠ ವಾಗ್ಠಿ ಯೆಂದೂ, ಬರಹಗಾರರೆಂದೂ ಅಖಿಲ 
ಕರ್ನಾಟಕಕ್ಕೆ ಇವರು ಪರಿಚಿತರಾಗಿದ್ದರು. ಕರ್ನಾಟಕ ಏಕೀಕರಣದ ಅಂದೋಲನದ 
ಪ್ರಮುಖ ಕಾರ್ಯಕರ್ತರಲ್ಲೊಬ್ಬರು. ಬೆಳಗಾವಿಯಲ್ಲಿ ನಡೆದ ೨೪ನೆಯ ಕನ್ನಡ 
ಸಾಹಿತ್ಯ ಸಮ್ಮೆ ಳನದ ಅಧ್ಯಕ್ಷರು (೧೯೩೯). 


ಗ್ರಂಥಗಳು : ಚಿತ್ತೂರ ಮುತ್ತಿಗೆ (ಇ, ೧೯೦೫), ಪ್ರೇಮಭಂಗ ("ಜಯಕರ್ನಾಟಕ' 
ಮಾಸಪತ್ರಿಕೆಯಲ್ಲಿ ಕ್ರಮಶಃ) (ಆ. ೧೯೨೪). 


ಚನ್ನಕವಿ, ಬಸವಯ್ಯ, ಕಳಕೇ ಒಡೆಯರ ಮಠ 
ಜ : ೧೮೭೪ ಮ: ೫-೩-೧೯೪೬ 
ಕೊಪ್ಪಳ ಜಿಲ್ಲೆಯ ದ್ಯಾಂಪುರ. ಗದಗ ತಾಲೂಕು ನಾರಾಯಣಪುರದಲ್ಲಿ 
ಸೋದರಮಾವನ ಬಳಿಯಲ್ಲಿ ಶಿಕ್ಷಣವಾಯಿತು. ಸ್ವಪರಿಶ್ರಮದಿಂದ ಸಂಸ್ಕೃತ, ಮರಾಠಿ 
ಹಾಗೂ ಉರ್ದು ಕಲಿತರು. ಕ್ರಿ.ಶ. ೧೮೮೮ರಿಂದ ಕ್ರಿ.ಶ.೧೯೦೨ರ ವರೆಗೆ ದ್ಯಾಂಪುರ, 
ಮ್ಯಾಗೇರಿ, ಸಂಗನಹಾಳ, ಕುಕನೂರ ಮುಂತಾದ ಸ್ಥ ಳಗಳಲ್ಲಿ ಉಪಾಧ್ಯಾಯರಾಗಿದ್ದರು. 
ತದನಂತರ ಶಿವಯೋಗಮಂದಿರದ ಕುಮಾರಸ್ವಾಮಿಗಳ ಬಳಿಯಲ್ಲಿ ವೀರಶೈವ ತತಾ ಫ್ವಧ್ಯಯನ 
ಮಾಡಿ, ಕೀರ್ತನೆ, ಪುರಾಣಪ್ರವಚನದ ಮುಖಾಂತರ ಧರ್ಮಪ್ರಚಾರದಲ್ಲಿ ತೊಡಗಿದರು. 
ಧಾರವಾಡದ ಮುರುಘರಾಜೇಂದ್ರ ಬೆಳ್ಳಿಯ ಹಬ್ಬದ ಸಮಯದಲ್ಲಿ ಇವರಿಗೆ "ಕವಿರತ್ನ 
ಪ್ರಶಸ್ತಿಯು ಅರ್ಪಿತವಾಯಿತು. 


ಗ್ರಂಥಗಳು : ಅನ್ನದಾನೀಶ್ವರ ಜೋಗುಳ ಪದ, ಇಲಕಲ್ಲ ಮಹಾಂತಸ್ವಾಮಿಗಳು 
ಚರಿತ್ರೆ, ಕಲ್ಲಿನಾಥಶತಕ, ಕಾಲಕಾಲೇಶ್ವರಶತಕ, ಕುಮಾರೇಶ್ವರಶತಕ, ಕೊಟ್ಟೂರೇಶ್ವರ 
ಶತಕ, ಕಂಬಳಿಹಾಳ ದೊಡ್ಡ ಬಸವೇಶ್ವರಪುರಾಣ, ಗವಿಸಿದ್ದೇಶ್ವರ ಮಂಗಲಗೀತೆಗಳು, 
ನಲ್ನುಡಿ, ನಾಲ್ವತ್ತವಾಡ ವೀರೇಶ್ವರಪುರಾಣ, ಬಸವತ್ರಿವಿಧಿ, ಬೀಗಿತ್ತಿಯರ ಹಾಡು, 
ಮನೋಬೋಧೆ, ಮುಳಗುಂದ ಬಾಲಲೀಲಾಮಹಾಂತೇಶ್ವರಪುರಾಣ ( ಆ), ಮಂತ್ರರಹಸ್ಯ, 


೮೬ ಗ್ರಂಥಕರ್ತರ ಚರಿತ್ರಕೋಶ 


ಶಿರಹಟ್ಟಿ ಫಕೀರಸ್ವಾಮಿಗಳ ಚರಿತ್ರೆ, ಸದಾಶಿವಲೀಲೆ, ಹಾನಗಲ್ಲ ಕುಮಾರಸ್ವಾಮಿಗಳ 
ಪುರಾಣ, ಹಾಲಕೆರೆ ಅನ್ನದಾನಿ ಮಹಾಸ್ವಾಮಿಗಳ ಪುರಾಣ, ಹುಚ್ಚೇಶ್ವರ ಪುರಾಣ, 
ಹೇಮರಡ್ಡಿ ಮಲ್ಲಮ್ಮನ ಪುರಾಣ. 


ಜೀವಾಜಿ, ವಿಷ್ಣು, ಗೋಠೆ 
ಜ : ೧೬-೧೨-೧೮೭೪ 
ಧಾರವಾಡ ಜಿಲ್ಲೆಯ ನರಗುಂದ. ಮಾಧ್ಯಮಿಕ ಶಿಕ್ಷಣವು ಮುಗಿದನಂತರ 
ಗೋಕಾವಿಯ ಮುನಿಸಿಪಾಲಿಟಿ ಕಚೇರಿಯಲ್ಲಿ ಕೆಲಕಾಲ ಕಾರ್ಯದರ್ಶಿಯಾಗಿದ್ದರು. 
ಅನಂತರ ಶಿಕ್ಷ ಣಶಾಖೆಯನ್ನು ಸೇರಿ ದಕ್ಷಿಣಭಾಗದ ಶಿಕ್ಷಣಾಧಿಕಾರಿಗಳ ಮುಖ್ಯಕರಣಿಕರಾಗಿ 
ನಿವೃತ್ತರಾದರು. 


ಗ್ರಂಥಗಳು : ಒಡವೆಯ ಪಾಠ, ಮಾತೃಪೆ ರ್ರೇಮ, ರಾಮರಕ್ಷಾಸ್ತೋತ್ರ ( ಧ.೧೯೩೪), 
ರಾಸೆಲಾಸ್‌,* ವಿಶ್ವ್‌ (ಜ.೧೯೦೨), ಸಸರ ಕರ್ತವ್ಯ,* "ಹಾಸ್ಯ ಹೆಣ್ಣು ಮಕ್ಕಳ 


ಆರೋಗ್ಯವಿಚಾರ 


ಅಪ್ರಕಟಿತ : ಹ್ಯಾಮ್ಸೆಟ್‌ ನಾಟಕ, ದಾದಾಭಾಯಿಯವರ ಚರಿತ್ರೆ, ಮಂಜುಳಾ, 
ಮಹಾಯುದ್ಧದ ಸಂಕ್ಷಿಪ್ತ ಇತಿಹಾಸ. 


ನರಸಿಂಹ, ಲಕ್ಷ್ಮಣ, ನಾಯಕ 
ಜ : ೮-೧೧-೧೮೭೪ ಮ : ೧೨-೪-೧೯೪೫ 
ದಕ್ಷಿಣ ಕನ್ನಡ ಜಿಲ್ಲೆಯ ಕುಂಬಳೆಯ ಒಂದು ಶ್ರೀಮಂತ ಕುಟುಂಬದವರಾದ 
ಇವರು ಪ್ರತಿಭಾವಂತ ಲೇಖಕರಾಗಿದ್ದರು. ಕುಂಬಳೆ ಗ್ರಾಮದ ಪಟೇಲಿಕೆಯೊಂದಿಗೆ 
ಕೆಲವು ವರ್ಷ ಅಡಿಕೆ ಹಾಗೂ ದವಸದ ವ್ಯಾಪಾರದಲ್ಲಿ ತೊಡಗಿದ್ದರು. ಕೊನೆಗೆ 
ನೂಲುವ-ನೇಯುವ ವ್ಯವಹಾರವನ್ನು ಪ್ರಾರಂಭಿಸಿ, ಅದರಲ್ಲಿ ಸೋತು. ಮುಂಬಯಿಗೆ 
ತೆರಳಿ ಕೊನೆಯವರೆಗೆ ಅಲ್ಲಿಯೇ ನೆಲೆಸಿದ್ದರು. 


ಗ್ರಂಥಗಳು: : ಗಜೇಂದ್ರ ಮೋಕ್ಷ ("ಪ್ರಭಾತ' ಮಾಸಪತ್ರಿಕೆಯಲ್ಲಿ), ಜನಾರ್ದನ 
ಕಾಳಗ ಅಥವಾ ಶಿನ್ನ ದಂತಾಪಹಾರ, ಪಾದುಕಾಪ್ರಹಾರ ಅಥವಾ ನರಸಯ್ಯನ ಮಾನಭಂಗ 
(ಆ), ಭಗವದ್ಗೀತೆಯ ಅನುವಾದ (ನ), ರಂಭಾ-ಶುಕಸಂವಾದ (ಇ), ಸತ್ಯನಾರಾಯಣ 
ಕಥೆ, ಹರಿಶ್ಚಂದ್ರೋಪಾಖ್ಯಾನ. 


ಕೊಂಕಣಿ : ಕೃಷ್ಣಸಂಧಾನ, ಸಂಗೀತಸಾವಿತ್ರಿ, ಸಂಗೀತಮಾನಸಚರಿತ್ರೆ. 


ಲಣ 


* ಕರ್ನಾಟಕ ವಿದ್ಯಾವರ್ಧಕಸಂಘದಿಂದ ಬಹುಮಾನ ಪಡೆದ ಗ್ರಂಥಗಳು. 


ಗ್ರಂಥಕರ್ತರ ಚರಿತ್ರಕೋಶ ೮೭ 


ಮಂಗೇಶರಾವ್‌, ಪಂಜೆ (ಕವಿಶಿಷ್ಯ) 
ಜ : ೧೮೭೪ ಮ: ೨೫-೧೦-೧೯೩೭ 
ಮಂಗಳೂರು ಜಿಲ್ಲೆಯ ಬಂಟವಾಳದವರು. ಬಾಲ್ಕದಲ್ಲಿ ಅತ್ಯಂತ ಕಷ್ಟದಿಂದ 
ವಿದ್ಯಾರ್ಜನೆ ಮಾಡಿದರು. ಬಿ.ಎ. ಪದವೀಧರರಾದನಂತರ ಮಂಗಳೂರಿನ ಗವರ್ನಮೆಂಟ್‌ 
ಕಾಲೇಜಿನಲ್ಲಿ ಅಧ್ಯಾಪಕರಾದರು. ಅನಂತರ ಎಲ್‌.ಟಿ. ಪರೀಕ್ಷೆಯಲ್ಲಿ ಯಶಸ್ವಿ ಆಗಿ 
ಮಂಗಳೂರು ರೇಂಜಿನಲ್ಲಿ ಡೆಪ್ಯೂಟಿ ಎಜ್ಯುಕೇಶನಲ್‌ ಇನ್‌ಸ್ಪೆಕ್ಟರಾಗಿಯೂ, ಕೆಲಕಾಲ 
ಮಂಗಳೂರು ಟ್ರೇನಿಂಗ್‌ ಕಾಲೇಜ್‌ ಹಾಗೂ ಮಡಿಕೇರಿಯ ಸರಕಾರಿ ಹೈಸ್ಕೂಲಿನಲ್ಲಿ 
ಮುಖ್ಯಾಧ್ಯಾಪಕರಾಗಿಯೂ ಕೆಲಸಮಾಡಿದರು. ಗಮಕಕಲೆ, ಶಿಶುಸಾಹಿತ್ಯಗಳಲ್ಲಿ "ವಶೇಷ 
ಆಸ್ಸೆಯುಳ್ಳ ಪಂಜೆಯವರು ಮಂಗಳೂರು ಬಾಲಸಾಹಿತ್ಯ ಮಂಡಲದ ಸ್ಥಾ ಪಕರಲ್ಲೊ ಬ್ಬರಾಗಿ, 
ಕನ್ನಡ ಶಿಶುಸಾಹಿತ್ಯ ಹಾಗೂ ಸಣ್ಣಕತೆಯ ಜನಕರಲ್ಲೊಬ್ಬರಾಗಿ, ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯಪ್ರಚಾರವನ್ನು ಬಹುನಿಷ್ಠೆಯಿಂದ ಮಾಡಿದರು. ಕನ್ನಡ 
ಸಾಹಿತ್ಯಸಮ್ಮೆ ಲನದ ೨೦ನೇ ಅಧಿವೇಶನದ (ರಾಯಚೂರು, ೧೯ ೩೪) ಅಧ್ಯಕ್ಷರಾಗಿದ್ದರು. 


ಗ್ರಂಥಗಳು: ಐತಿಹಾಸಿಕ ಕಥಾವಳಿ (ಇ. ೧೯೩೫), ಒಡ್ಡನ ಓಟ (ಊ), ಕನ್ನಡದಲ್ಲಿ 
ಸುಧಾರಣೆಗಳು, ಕೊಕ್ಕೊಕ್ಕೋಳಿ (ಊ), ಕೋಟಿಚೆನ್ನಯ (ಇ. ೧೯೨೪), ಗುಡುಗುಡು 
ಗುಮ್ಮಟದೇವರು (ಊ), ಪ್ರಾಣಿಗಳೂ ಪ್ರದೇಶಗಳೂ (ಊ), ಮೂಲವ್ಯಾಕರಣ, 
(ಹೇನು ಸತ್ತು ಕಾಗೆ ಬಡವಾಯಿತು.) (ಊ). | 


ಸಿದ್ದರಾಮಪ್ಪ, ದುಂಡಪ್ಪ, ಪಾವಟೆ 
ಜ: ೧೮೭೪ ಮ: ೧೯೩೯ 
ಗೋಕಾಕತಾಲೂಕಿನ ಮಮದಾಪುರ. ಕಾರವಾರ ಹಾಗೂ ಬೆಳಗಾವಿಯಲ್ಲಿ 
ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಪೂರ್ತಿಮಾಡಿ ಸರದಾರ್‌ ಹೈಸ್ಕೂಲಿನಿಂದ ಮ್ಯಾಟ್ರಿಕ್‌ 
ಪಾಸಾದರು. ಪುಣೆಯಲ್ಲಿ ಪ್ರೌಢಶಿಕ್ಷ ಣವನ್ನು ಪಡೆದು ೧೮೯೯ರಲ್ಲಿ ಎ. ಪರೀಕ್ಷೆ "ಯಲ್ಲಿ 
ಪ್ರಥಮವರ್ಗದಲ್ಲಿ ಪಾಸಾದರು. ಇದಕ್ಕಾಗಿ "ಇವರಿಗೆ ಸಂಸ್ಕೃತ ವಿಷಯದಲ್ಲಿ ಶಿಷ್ಯವೃತ್ತಿಯು 
ದೊರೆಯಿತು. ಮುಂದೆ ವಕೀಲಿ ಅಭ್ಯಾಸಮಾಡಿ ಉತ್ತರ ಕರ್ನಾಟಕದ. ವೀರಶೆ ವರಲ್ಲಿ 
ಪ್ರಥಮ ಎಲ್‌ಎಲ್‌. ಬಿ. ಪದವೀಧರರುಗಿ ಜ್ಯುಬಿಲಿ ಮೆಡಲ್‌ ಬಹುಮಾನ ಪಡೆದರು. 
ಹುಬ್ಬಳ್ಳಿಯಲ್ಲಿ ವಕೀಲಿ ವ್ಯವಸಾಯವನ್ನು ಕೈಕೊಂಡು ಅದರೊಂದಿಗೆ ವೀರಶೈವಸಿದ್ಧಾ ತ್ರ 
ತತ ತ್ರಜ್ಞಾ ನದ ಜಿಜ್ಞಾಸುವಾಗಿಯೂ ಹಲವಾರು ಬಗೆಯ ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ 
ಚಟುವಟಿಕೆಗಳಲ್ಲಿ ಮುಂದಾಳುವಾಗಿಯೂ ಕಾಯ" ಮಾಡಿದರು. 


೧೯೨೨ರಲ್ಲಿ ಮದ್ರಾಸದಲ್ಲಿ ಕೂಡಿದ ಸರ್ವಧರ್ಮ ಪರಿಷತ್ತಿನಲ್ಲಿ 


ವೀರಶೈವಧರ್ಮದ ಪ್ರತಿನಿಧಿಗಳಾಗಿದ್ದರು. ೧೯೩೩ರಲ್ಲಿ ಹುಬ್ಬಳ್ಳಿಯಲ್ಲಿ ನೆರೆದ ಕನ್ನಡ 
ಸಾಹಿತ್ಯ ಸಮ್ಮೇಲನದ ಸ್ವಾಗತಾಧ್ಯಕ್ಷರು. 


೫೮ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥಗಳು : ಚನ್ನಬಸವತೈಜಸ (ಧ), ಬಸವಭಾನು (ಧ), ವೃಷಭೇಂದ್ರ ಭೂಷಣ, 
ಶ್ರೀಮದಲ್ಲಮವ್ಯೋಮ (ಧ), ಸುಪ್ರಭೇದಪ್ರ ಭಂಜನ (ಧ). 


ಪರಮೇಶ್ವ ರಯ್ಯ, ಬಡಕಬೈಲು 
ಜ : ಸು.೧೮೭೫ 
ದಕ್ಷಿಣ ಕನ್ನಡದ ಸುಪ್ರಸಿದ್ಧ ಶಿ ಹರಿಕಥಾವಿದ್ವಾಂಸರು. ಯಕ್ಚಗಾನವಿಶಾರದರೂ 
ಆಶುಕವಿಯೂ ಆಗಿದ್ದರು. 


ಗ್ರಂಥಗಳು : ಆಲಿ ಸಹೋದರರು, ಕನ್ನಡ ಭಜಗೋವಿಂದ(ಅ.೧೯೧೬). 


ಶಂಕರ, ಅಣ್ಣಾ ಜಿ, ಕುಲಕರ್ಣಿ 
ಬ್ರ ಸು.೧೮೭೫ ಮ: ಸು.೧೯೨೯ 
ಧಾರವಾಡ ಜಿಲ್ಲೆಯ ಗಜೇಂದ್ರಗಡ. ಕನ್ನಡ ಶಾಲೆಯ ಉಪಾಧ್ಯಾಯರಾಗಿ 
ಆ ಜಿಲ್ಲೆಯ ಅನೇಕ ಊರುಗಳಲ್ಲಿ ಕೆಲಸ ಮಾಡಿದರು. ಸಂಸ್ಕೃತ, ಮರಾಠಿ, ಬಂಗಾಲಿ 
ಭಾಷೆಗಳನ್ನು ಬಲ್ಲವರಾಗಿದ್ದರು. 


ಗ್ರಂಥಗಳು : ಅರುಂಧತಿ (ಇ), ಕರ್ನಾಟಕಸಿಂಹಾಸನಸ್ಥಾಪನೆ, ಗಂಗಾಲಹರಿ (ಅನುವಾದ), 
ಗುರುಗೋವಿಂದಸಿಂಹ, ಜಕಣಾಚಾರ್ಯ (ಇ), ಜಯಪರಾಜಯ (ಇ.) ತುಳಸೀದಾಸ 
(ಇ), ಪನ್ನಾಮತಿ (ಇ), ಬೇಗಮ ಸಮರು (ಇ), ಭಯಂಕರಕೊಲೆ (ಇ. ೧೯೩೦) 
ಭಾಮಿನಿ (ಇ), ಮಹಾರಾಣಾ ಪ್ರತಾಪಸಿಂಹ, ಮೋಜಿನ ಮರಣ (ಇ. ೧೯೩೦), 
ರಾಷ್ಟ್ರಸಭೆಯ ಇತಿಹಾಸ (ಯ-ಘ), ವಿಕಾರವಿನಾಶ, ವಿಚಿತ್ರವಿವಾಹ (ಇ) ಸತೀಶಿರೋಮಣಿ 
(5), ಸಾಧ್ವೀಹೃದಯ (ಇ), ಸ್ವಾಮಿ ಶ್ರದ್ಧಾನಂದ, ಹರ್ಷಸಾಮ್ರಾಜ್ಯ (ಇ). 


ರ. ಲ 
ಸುಂದರಶಾಸ್ತ್ರೀ, ಜಾನು 

ಬ: ಸು.0ಲ೭೫ ಮ: (9) 
ಬಂಗಳೊರು. ಮದ್ರಾಸ್‌ ಎಶ್ವವಿದ್ಯಾನಿಲಯದ ಎದ್ವಾನ್‌ ಪರೀಕ್ಷೆ ಯಲ್ಲಿ 
'ಇಚ್ಛ್ಚವರ್ಗದಲ್ಲಿ ಪಾ ಸಾಪನಂತರ ಕೆಲವು ವರ್ಷ ಬೆಂಗಳೂರಿನ ಸೇಂಟ್‌ ಜೋಸೆಫ್‌ 
ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿದ್ದರು. ಮುಂದೆ ೧೯೧೬ರಲ್ಲಿ ಅನಂತಪುರದ ಸರಕಾರೀ 
ಕಾಲೇಜನ್ನು ಸೇರಿದರು. ೧೯೨೦ರಲ್ಲಿ ಮದ್ರಾಸ್‌ ಗವರ್ನಮೆಂಟ್‌ ಓರಿಯೆಂಟಲ್‌ 
ಲೈಬ್ರ ರಿಯಲ್ಲಿ ಉಪ ಪಗ್ರಂಥಾಲಯಾಧಿಕಾರಿಯಾದರು. ಶೃಂಗೇರಿಯ ಶಿವಗಂಗಾ ಸಂಸ್ಥಾನದಿಂದ 
ಸಾಹಿತ್ಯರತ್ನ" ಎಂಬ ಪ್ರಶಸ್ತಿಯನ್ನು ಪಡೆದಿದ್ದರು. “ಭಾಸಕವಿಯ ಹಲವು ನಾಟಕಗಳನ್ನು 

ಕನ್ನಡಿಸಿರುವರು. 


ಗ್ರಂಥಗಳು : ಅಭಿಷೇಕನಾಟಕ, ಊರುಭಂಗ (ಆ. ೧೯೨೩), ಕರ್ಣಭಾರ, ದೂತವಾಕ್ತ 
ದೂತಘಟೋತ್ಕಜ ಪಂಚರಾತ್ರ, ಪುರಾಣನಾಮಚೂಡಾಮಣಿ (ಧ-ಏ. ೧೯೪೧; ಬೆನಗಲ್ಲ 
ರಾಮರಾಯರೊಂದಿಗೆ), ಬಾಲಚರಿತ, ಶಿವತತ್ವರತ್ನಾಕರ (ಧ-ಏ), ಹಿತೋಪದೇಶ. 


(ಸಿ 
ಇ 


ಗ್ರಂಥಕರ್ತರ ಚರಿತ್ರಕೋಶ 


ಚಿದಂಬರಪಂಡಿತ, ಲಕ್ಷ್ಮೀನಾರಾಯಣಪಂಡಿತ, ತರೀಕೆರೆ 
ಜ : ೧೧-೮-೧೮೭೬ 
ತರೀಕೆರೆ. ಯಗ್ಗೆ "ದ, ಸಂಸ್ಕೃತ ಸಾಹಿತ್ಯ, ಧರ್ಮಶಾಸ್ತ್ರ, ತರ್ಕಶಾಸ್ತ್ರ ನ್ರಗಳಲ್ಲಿ 
ಪ್ರನೀಣರೂ ಆಯುರ್ವೇದ ಪಂಡಿತರೂ ಆಗಿದ್ದ ಲಕ್ಷ್ಮಿ ಇಾರಾಯಣಪಂಡಿತರ 
ಬಳಿಯಲ್ಲಿ ಯೇ ಚಿದಂಬರಪಂಡಿತರ ಅಧ್ಯಯನ ಪ್ರಾರಂಭವಾಯಿತು. ಹತ್ತುವರ್ಷದವರಾದ 
ಬಳಿಕ ಕಾಶೀಭಟ್ಟ ರ ಸೀತಾರಾಮಭಟ್ಟ ರಲ್ಲಿ ಪಂಚದಶಸಂಸ್ಕಾ ರಗಳಿಗೆ ಹಾದ ಯಗ್ವೇ ದ 
ಮಂತ್ರಗಳನ್ನೂ ಸಾತ್ವಿಕ ರಾಮಾಚಾರ್ಯರಿಂದ ರುದ್ರಚಮಕ, ನಕ್ಷತ್ರೇಷ್ಟಿ ಹಾಗೂ 
ಉಪನಿಷತ್ತುಗಳನ್ನೂ ಕಲಿತುಕೊಂಡರು. ಹಾಗೆಯೇ ಕುಂಭಕೋಣದ ಯಜ್ಞದೀಕ್ಷಿತರಾದ 
ಸುಬ್ರಹ್ಮಣ್ಯ ದೀಕ್ಷಿತರಲ್ಲಿಯೂ ಮೈಸೂರು ಸಂಸ್ಕೃತಪಾಠಶಾಲೆಯಲ್ಲಿ ಬಗ್ಗೇದ 
ಉಪಾಧ್ಯಾಯರಾಗಿದ್ದ ಘನಪಾಠಿ ಕೃಷ್ಣಾ ವಧಾನಿಗಳಲ್ಲಿಯೂ ಕೆಲಕಾಲ ಎದ್ಕಾ ರ್ಜನೆಮಾಡಿ 
ತಮ್ಮ ೨೬ನೇ ವಯಸ್ಸಿನಲ್ಲಿ ಇಂಗ್ಲೀಷು ಶಾಲೆಯನ್ನು ಸೇರಿ ಬ ವರ್ಷದ 
ವ್ಯಾಸಂಗದಿಂದ ಲೋವರ್‌ ಸೆಂಕಡರಿ ಪರೀಕ್ಷೆ ಯಲ್ಲಿ ತೇರ್ಗಡೆ ಹೊಂದಿದರು. 


೧೯೦೫ರಿಂದ ೧೯೩೦ರವರೆಗೆ ಬಿರೂರಿನಲ್ಲಿ ವೈದ್ಯವ್ಯವಸಾಯದಲ್ಲಿ ದ್ದು ಅನಂತರ 
ಅದನ್ನು ಬಿಟ್ಟುಕೊಟ್ಟ ರು. ಕೆಲವು ಸಮಯ ಕೂಡಲಿ-ಶ್ವಂಗೇರಿ ಜಗದ್ಗುರುಗಳ ಪರಿವಾರದಲ್ಲಿ 
ಪಂಡಿತರೂ, ಐದು ವರ್ಷ ಮೈಸೂರು ಮಹಾರಾಣಿಯವರ ಸನ್ನಿಧಾನದಲ್ಲಿ ಆಯುರ್ವೇದ 
ಪಂಡಿತರೂ ಆಗಿದ್ದರು. 


"ಕರ್ನಾಟಕ ಕಥಾಸರಿತ್ಸಾ ಗರ' (೧೯ ೨) ಬಿರೂರು), "ಎಚಾರತರಂಗಿಣಿ' (೧೯ ೩೦, 
ತರೀಕೆರೆ) ಎಂಬ ಮಾಸಪತ್ರಿಕೆಗಳು ಇವರ ಸಂಪಾದಕತ್ವದಲ್ಲಿ ಹೊರಟಿದ್ದವು. 


ಗ್ರಂಥಗಳು : ಕರ್ನಾಟಕ ಕಥಾಸರಿತ್ತಾಗರ (೧-೭ ಲಂಬಕ) (ಇ). ಕರ್ಣಾಟಕ 
ಧರ್ಮಸಿಂಧುಸಾರ (ಧ). 


ಅಪ್ರಕಟಿತ : ಕಥಾಸರಿತ್ಸಾಗರ (ಉಳಿದ ಭಾಗ), ಗ್ರಹಲಾಘವ, ಜ್ಯೊತಿಸ್ಸಿದ್ದಾ ಬದ್ಧಾಂತಸಾರ 


ಸಂಗ್ರಹ, ಭಾವಪ್ರಕಾಶ, ಮಾಲತೀಮಾಧವ, ಸುಶ್ರುತಿಸಂಹಿತಾ- ಸೂತೃಸ್ಥ ಸ್ಥಾನ, 


ತಾತಾಚಾರ್ಯ, ರಾಜಕವಿ, ಎಂ.ಎ., ಎಲ್‌.ಟಿ. 
ಜ : ೧೮೭೬ ಮ : ೩೦-೧೨-೧೯೩೨ 
ಎ.ವಿ.ವರದಾಚಾರ್ಯರಿಗೆ ಅನೇಕ ನಾಟಕಗಳನ್ನು ಬರೆದುಕೊಟ್ಟ ತಿರುಮಲೆ 
ವೆಂಕಟಾಚಾರ್ಯರು ಇವರ ತಂದೆ. ಪದವೀಧರರಾಗಿ ಮದ್ರಾಸ್‌ ವಿದ್ಯಾಇಲಾಖೆಯನ್ನು 
ಪ್ರವೇಶಿಸಿ ಕೆಲಕಾಲ ರಾಜಮಹೇಂದ್ರಿ ಗವರ್ನಮೆಂಟ್‌ ಕಾಲೇಜಿನಲ್ಲಿ ಪ್ರಾಧ್ಯಾಪಕರೂ, 
ಅನಂತರ ಮದ್ರಾಸ್‌ ಟೀಚರ್ಸ್‌ ಟ್ರೇನಿಂಗ್‌ ಕಾಲೇಜಿನ ವೈಸ್‌- -ಪ್ರಿನ್ಸಿಪಾಲರೂ ಆಗಿ 
ಕೆಲಸಮಾಡಿದರು. ಮುಂದೆ ೧೯೨೦ರ ಸುಮಾರಿಗೆ ಜಿಲ್ಲಾ ವಿದಾ ಧಿಕಾರಿಗಳಾದರು. 
ಜೈನ, ವೀರಶೈವ ತತ್ತ್ವ ಶಾಸ್ತ್ರ ಗಳಲ್ಲಿ ಇವರಿಗೆ ಗಾಢವ್ಯಾಸಂಗವಿತ್ತು. ಕನ್ನಡ ಸಾಹಿತ್ಯ 


೯೦ ಗ್ರಂಥಕರ್ತರ ಚರಿತ್ರಕೋಶ 


ಸಮ್ಮೇಲನದ ೧೩ನೆಯ ಅಧಿವೇಶನದ (ಮಂಗಳೂರು, ೧೯೨೭) ಅಧ್ಯಕ್ಷರಾಗಿದ್ದರು. 


ಗ್ರಂಥಗಳು : ಗಿರಿಮಲ್ಲಿಕಾರ್ಜುನಶತಕಂ (ಅ. ೧೯೨೩), ಗುರುದತ್ತರಾಯನ ಚರಿತ್ರ 
(ನಯಸೇನವಿರಚಿತ "ಧರ್ಮಾಮೃತ'ದಲ್ಲಿಯ ಒಂದು ಕಥೆ), (ಧ-ಚ. ೧೯೧೯), 
ಮರುನ್ನಂದನಶತಕ (ಅ). 


ಬಸವಾರ್ಯ, ಚನ್ನ ಬಸವಾರ್ಯ, ರೇಮಠ 
ಜ : ೧೮೭೬ ಮ: ೧೯೨೧ 


ಬೆಳಗಾವಿ ಜಿಲ್ಲೆಯ ಪಾರಿಶ್ವಾಡ. ಧಾರವಾಡ ಶಿಕ್ಷಣಮಹಾವಿದ್ಯಾಲಯದಲ್ಲಿ 
ಮೂರು ವರ್ಷ ಶಿಕ್ಷಣ ಪಡೆದು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ 
ಮುಖ್ಯೋಪಾಧ್ಯಾಯರಾಗಿದ್ದ ರು. ಇವರು ಅನೇಕ ಹಾಡುಗಳನ್ನೂ "ಮಂಟೂರ ಲಾವಣಿ', 
"ತ್ಯಾಗವೀರ ಶಿರಸಂಗಿ ಲಿಂಗರಾಜರ ಸ್ಪವನ' ಮುಂತಾದ ಹಾಡುಗಬ್ಬಗಳನ್ನೂ ರಚಿಸಿದ್ದಾ ರೆ. 
ಸಮಾಜಸುಧಾರಣೆಯ ಉದ್ದೇಶದಿಂದ ಬರೆದ ಹಲವು ಲೇಖನಗಳು ಸಮಕಾಲೀನ 
ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ. ಕೆ. ಬಸವಾರ್ಯ ಎಂಬ ಕಾವ್ಯನಾಮದಿಂದ ಇವರು 
ಕೃತಿರಚನೆ ಮಾಡಿದ್ದಾರೆ. 


ಗ್ರಂಥಗಳು : ಅಪ್ರಕಟಿತ : ಚಂದ್ರಿಕಾ (ನಾಟಕ), ಸಮಾಜಾದರ್ಶ (ಖಂಡಕಾವ್ಯ). 


ರಾಮರಾವ್‌, ಮಂಜುನಾಥಯ್ಯ, ಬೆನಗಲ್ಲ 
ಜ : ೩-೪-೧೮೭೬ ಮ : ೧೯೪೩ 
ಮಂಗಳೂರು. ಮೂಲ್ಕಿ, ಮಂಗಳೂರು, ಪುತ್ತೂರಲ್ಲಿ ಶಾಲೆಯ ಶಿಕ್ಷಣವೂ 
ಮಂಗಳೂರು ಗವರ್ನ್‌ಮೆಂಟ್‌ ಕಾಲೇಜು ಹಾಗೂ ಮದ್ರಾಸ್‌ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 
ಪ್ರೌಢವ್ಯಾಸಂಗವೂ ಆಯಿತು. ೧೮೯೬ರಲ್ಲಿ ಇಡಿಯ ಮದ್ರಾಸ್‌ ಪ್ರಾಂತಕ್ಕೆ 
ಎರಡನೆಯವರಾಗಿ ಬಿ.ಎ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ೧೮೯೭ರಿಂದ ೧೯೦೦ರ 
ವರೆಗೆ ಮದ್ರಾಸ್‌ ಕ್ರಿಶ್ಚಿಯನ್‌ ಕಾಲೇಜಿನಲ್ಲಿ ಪಂಡಿತರಾಗಿದ್ದು, ಅದೇ ಸಮಯದಲ್ಲಿ 
Renaissance in Modem Kannada ಎಂಬ ಪ್ರಬಂಧದಿಂದ ಎಂ.ಎ. ಪದವಿಯನ್ನು 
ಸಂಪಾದಿಸಿದರು. ಬಳಿಕ ಎರಡು ವರ್ಷ ಮೈಸೂರು ಗವರ್ನ್‌ಮೆಂಟ್‌ ಟ್ರೇನಿಂಗ್‌ 
ಕಾಲೇಜಿನಲ್ಲಿ ಪ್ರಾಧ್ಯಾಪಕರೆಂದು ಕೆಲಸಮಾಡಿ, ಆ ಬಳಿಕ ೧೯೦೨ರಲ್ಲಿ ಮುಂಬಯಿ 
ಸರಕಾರದ ಭಾಷಾಂತರ ಶಾಖೆಯನ್ನು ಸೇರಿ. ಎಂಟು ವರ್ಷ ಅಲ್ಲಿಯೇ ದುಡಿದರು. 
ಆಗಲೇ ಎಲ್‌ಎಲ್‌. ಬಿ. ಪದವೀಧರರಾಗಿ (೧೯೦೮) ಜೊತೆಗೆ ಮರಾಠಿ, ಸಂಸ್ಕೃತ, 
ಜ್ಯೋತಿಷ್ಯ, ಆಯುರ್ವೇದ ಮುಂತಾದ ಸಾಹಿತ್ಯ- ಶಾಸ್ತ್ರಗಳ ವ್ಯಾಸಂಗ ಮಾಡಿದರು. 
೧೯೧೦ (ಏಪ್ರಿಲ್‌)ರಲ್ಲಿ ಮದ್ರಾಸ್‌ ಸರಕಾರದ ಭಾಷಾಂತರ ಶಾಖೆಗೆ ಬಂದು ೧೯೧೭ರಲ್ಲಿ 
ಅಲ್ಲಿಯ ಮುಖ್ಯಾಧಿಕಾರಿಯಾದರು. ಮುಂದೆ ಆ ಸ್ಥಾನದಿಂದಲೇ ಸೇವಾನಿವೃತ್ತಿಯನ್ನು 
ಪಡೆದರು. 


ಗ್ರಂಥಕರ್ತರ ಚರಿತ್ರಕೋಶ ೯೧ 


ಕನ್ನಡದ ನವೋದಯಕಾಲದಲ್ಲಿ ಅತ್ಯಂತ ಶ್ರದ್ಧೆಯಿಂದ ದುಡಿದ ಮಹನೀಯರಲ್ಲಿ 
ಇವರೂ ಒಬ್ಬರು. "ಕನ್ನಡವನುಳಿದೆನಗೆ ಅನ್ಯ ಜೀವನವಿಲ್ಲ' ಎಂಬ ಅವರ ಪದ್ಯವು 
ಆರಾಧ್ಯದೈವತದ ಬಗ್ಗೆ ಅವರಲ್ಲಿದ್ದ ಸವರುವ ೯ಣಭಾವವನ್ನು ಸೂಚಿಸುತ್ತ ದೆ. 
ಮಂಗಳೂರಲ್ಲಿ ಕಾಲೇಜ್‌ ವಿದ್ಯಾರ್ಥಿಯಾಗಿದ್ದಾಗ "ಕರ್ಣಾಟಕ ವಿದ್ಯಾವರ್ಧಿನಿ' ಸಂಘ 
ಸ್ಥಾಪನೆಯಿಂದ ಮೊದಲ್ಗೊಂಡ ಇವರ ಕನ್ನ ಡ ಚಟುವಟಿಕೆಗಳು ವಿಧಾಯಕ ರೀತಿಯಲ್ಲಿ 
ವಿಸತವಾದವು. ಮದ್ರಾಸ್‌ "ಸ್ಕೂಲ್‌ ಬುಕಿ್‌ ಎಂಡ್‌ ಲಿಟರೇಚರ್‌ ಸೊಸೈಟಿ'ಯ 
ಕನ್ನಡ ವಿಭಾಗ, ಮದ್ರಾಸ್‌ ಸರಕಾರದ "ಸೈಂಟಿಫಿಕ್‌ ಟರ್ಮ್‌ ಕಮಿಟಿ, "ಓರಿಯೆಂಟಲ್‌ 
ಲೈಬ್ರರಿ'ಯ ಸಲಹಾ ಸಮಿತಿ (೧೯೨೪), ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಸಿನೇಟ್‌, 
ಪಠ್ಯಪುಸ್ತಕ ಸಮಿತಿ ಮೊದಲಾದ ಮಂಡಲಗಳಲ್ಲಿ ಸದಸ್ಯರಾಗಿಯೂ' `ಕೆಲಸಮಾಡಿದರು. 
ಮದ್ರುಸಿನ ಸುಗುಣವಿಲಾಸ ನಾಟಕ ಸಬೆಯ ಕನ್ನಡ ಶಾಖೆಯ ಕಾರ್ಯದರ್ಶಿಯಾಗಿಯೂ, 
"ಸುವಾಸಿನಿ' (ಮಂಗಳೂರು), "ವಾಗ್ಭೂಷಣ', (ಧಾರವಾಡ) ಪತ್ರಿ ಕೆಗಳ 
ಸಂಪಾದಕರಾಗಿಯೂ ರಂಗಭೂಮಿ ಹಾಗೂ ಪತ್ರಿಕಾಪ್ರಪಂಚದಲ್ಲಿ ದುಡಿದರು. ಕರ್ನಾಟಕ 
ವಿದ್ಯಾವರ್ಧಕ ಸಂಘದ ಆಜೀವ ಸದಸ್ಯರು. ಕನ್ನಡ ಸಾಹಿತ್ಯ ಸಮ್ಮೆ ೇೀಲನದ ೧೧ನೇ 
ಅಧಿವೇಶನದ (ಬೆಳಗಾವಿ, ೧೯೨೫) ಅಧ್ಯಕ್ಷರಾಗಿದ್ದರು. 


ಗ್ರಂಥಗಳು : ಇರಾವತಿ (ಇ), ಕರ್ಣಾಟಕ ಕುಂದಮಾಲೆ (ಆ. ೧೯೨೩), ಕರ್ಣಾಟಕ 
ಘೋಷಯಾತ್ರೆ (ಆ. ೧೯೨೨), ಕಲಹಪ್ರಿಯಾ (ಆ), ಕೃಷ್ಣಾಕುಮಾರಿ (ಇ. ೧೮೯೯), 
ಚಿಕ್ಕ ಕಥೆಗಳು, ಜಯದೇವವಿಜಯ (ಅ), ತರುಬಾಲಾ (ಆ), ಪದ್ಧಾವತಿ (ಆ), 
ಪುರಾಣನಾಮಚೂಡಾಮಣಿ (ಪಾನ್ಯಂ ಸುಂದರಶಾಸ್ತ್ರಿ ಅವರೊಂದಿಗೆ) (ಧ-ಏ. ೧೯೪೧), 
ಪೌರ್ವಾತ್ಯರ ವರ್ಣವ್ಯವಸ್ಥೆಯೂ ಪ ಪಾಶ್ವಾತ್ಯರ “ವರ್ಗವ್ಯವಸ್ಥೆ ಥ್ಲೇಯೂ, ಮಹನೀಯರ 
ಚರಿತ್ರ ಮಾಲೆ, ರಮಾಮಾಧವ (ಆ. 6೯೧೪), ಸತ್ಯಾರಾಜಾ ಪೂರ್ವ ದೇಶದ 
ಯಾತ್ರೆಗಳು-ಭಾಗ ೧, ಭಾಗ ೨ (ಆ. ೧೯೧೨), ಸದಾಚಾರವಿವೇಚನೆ, ಸುಭದ್ರಾವಿಜಯ 
(ಆ), ಸುಭದ್ರಾಹರಣ (ಆ). 

ಪರಿಷ್ಕೃತ : ಕರ್ಣಾಟಕ ಪಾರ್ವತೀಪರಿಣಯ ನಾಟಕದ ವಾಖ್ಯಾನ, ತಂಜಾವೂರಿನ 
ನಾಯಕ ಅರಸುಗಳ ಚರಿತ್ರೆ, ಬೀಳಗಿಯ ಅರಸುಗಳ ವಂಶಾವಳಿಯು, ಹಳೇಬೀಡು 
ಕೈಫಿಯತ್ತು, ಹೊಳೆಹೊನ್ನೂರು ಕೈಫಿಯತ್ತು. 

ಅಪ್ರಕಟಿತ : ಕಮಲಾಚಲ ಕೋಟೆಯ ಕೈಫಿಯತ್ತು, ಕೋಮಟಿಗರ ಜಾತಿಯ ಕೈಫಿಯತ್ತು, 
ದೂತಾಂಗದ ( ಭಾಷಾಂತರ), ಶಾಪಸಂಭ್ರಮ ನಾಟಕ ( ಭಾಷಾಂತರ). 


ವೆಂಕಟರಮಣಯ್ಯ, ಶ್ಯಾನುಭೋಗ, ಸಾತ್ಯನಿಧಿ 
ಜ : ೧೮೭೬ ಮ : ೧೯೨೯ 
ಗೋರಿಬಿದನೂರು ತಾಲೂಕಿನ ಹಲಕೂರು. ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ 


ಈ ಗ್ರಂಥಕರ್ತರ ಚರಿತ್ರಕೋಶ 


ಪೂರಸಿ ಮುಂದೆ ಸ್ವಾಧ್ಯಾಯದಿಂದ ಕನ್ನ ಡಸಾಒತ್ಯದಲ್ಲಿ ವಿಶೇಷವಾದ ಪೌ ಥಿಮೆಯನ್ನು 
ಸಂಪಾದಿಸಿದರು. ಇವರು 'ಶ್ಯಾನುಭೋಗರಾಗಿದ್ದು "ಸ್ವಗ್ರಾಮದಲ್ಲಿ ಒಂದು ವಾಚನಾಲಯ 
ವನ್ನು ಸ್ಥಾಪಿಸಿದ್ದರು. ಕೋಟಿ ಜಪದಲ್ಲಿ 'ಆಯುಷ ಷ್ಮದ ಕೊನೆಯ ಭಾಗವನ್ನು 
ಕಳದರು. 
ಗ್ರಂಥಗಳು : ಕರ್ನಾಟಕ ವಚನಸುಶೀಲಾಚರಿತ್ರ:, ಕರ್ನಾಟಕ ಶಿ ಶ್ರೀವಿಶ್ವರೂಪಸಂದರ್ಶನಂ. 
ಕಲ್ಯಾಣಿ ನಾಟಕಂ ( ಆ), ಚಂದ್ರಹಾಸ, ಮೈಸೂರು ರಾಜರ ಚರಿತ್ರೆ, ಯದುರಾಜ 
ಜಯ ನಾಟಕಂ (ಆ), ಯಯಾತಿ ನಾಟಕಂ (ಆ), ವರದಕ್ಷಿಣಾಪ್ರಹಸನ (ಆ) 
ಸಾವಿತ್ರಿ ನಾಟಕಂ (ಆ 


) 

ರಿಯಣ್ಣ, ಶಂಭು, ಹೆಬ್ಬಾರ 
ಜ : ೧೮೭೬ ಮ: ೧೯-೩-೧೯೪೨ 
ದಕ್ಷಿಣ ಕನ್ನಡ ಬೈ ೦ದೂರ ಬಳಿಯ ಬವುಲಾಡಿ. ಇವರು ನಂದಳಿಕೆ ಲಕ್ಷ್ಮೀನಾರಣಪ್ಪ 
(ಮುದ ನಿಗೆ ಗೆ ಗ ನರುಸ್ತಾನದಲ್ಲಿದ್ದ ವೆಂಕಟರಮಣ ಹೆಬ್ಬಾರರ ತಮ್ಮ ಂದಿರು. ಅಣ್ಣನ 
RN ದ್ಯಭ್ಯಾಸವಾಯಿತು. ಮುಂದೆ ಕೆಲವು ಸಮಯ ಮೋಗೇರಿ ರಾಮಪ್ಪ ಡಿಗಳ 
ಸಹಾಯದಿಂದ ಕಾವ್ಯ 'ವ್ಯಾಕರಣಾದಿ ವಿಷಯಗಳ ಅಧ್ಯಯನ ಮಾಡಿದರು. ಇವರು 
ಕೊಲ್ಲೂರಿನ ಗೋಪಾಲಕೃಷ್ಣ ದೇವಸ್ಥಾ ನದ ಅರ್ಚಕರಾಗಿ ಆರೇಳು ವರ್ಷ ಸೇವಿಸಿ, 
ಅನಂತರ ಹೊಸಕೋಟೆಗೆ ಹೋಗಿ ಕೃಷಿವ್ಯವಸಾಯವನ್ನು ಕೃಕೊಂಡರು. ರಾಷ್ಟ್ರೀಯ 
ಆಂದೋಲನದ ಕಾಲದಲ್ಲಿ ನಾಯಕನಕಟ್ಟೆ ಯಲ್ಲಿ ಸ್ಥಾ ಪಿತವಾದ ರಾಷ್ಟ್ರೀಯ ಶಾಲೆಯಲ್ಲಿ 
ಹಿರಿಯಣ್ಣನವರು ಕೆಲಕಾಲ ಉಪಾಧ್ಯಾಯರಾಗಿದ್ದರು. ಕೊನೆಗೆ ಬೈಂದೂರಿನಲ್ಲಿ 
ವೆಂಕಟರಮಣ ಹೊಳ್ಳರಿಂದ ಸ್ಥಾಪಿತವಾದ ಸಂಸ್ಕೃತಪಾಠಶಾಲೆಯಲ್ಲಿ ಪಂಡಿತರಾಗಿದ್ದರು. 


ಗ್ರಂಥಗಳು : ಪಾಂಡವವಿಜಯ (ಅ. ೧೯೨೪), ವಿಶ್ವಾಮಿತ್ರಪ್ರತಾಪ (ಅ. ೧೯೧೧). 
ಅಪ್ರಕಟಿತ : *ದುಷ್ಕಂತಚರಿತ್ರೆ, ಭಾನುಮತಿ ಕಲ್ಯಾಣ. 
ಅಳಸಿಂಗರಾಚಾರ್ಯ, ದೇವಶಿಮಣಿ 
ಜ : ೧೮೭೭ ಮ: ೫-೧೨-೧೯೪೦ 
ಮೈಸೂರು ಸಂಸ್ಥಾನದ ಮೇಲುಕೋಟೆ. ಸುಪ್ರ ಸಿದ್ಧ ಪಂಡಿತವಂಶಜರಾದ 
ಇವರು ಸಂಸ್ಕೃತ-ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದ ಪೌ ಢಿಮೆಯನ್ನು ಪಡೆದು ಮೈಸೂರು 


ಮರಿಮಲ್ಲಪ್ಪನವರ ಹಾಯಸ್ಕೂಲಿನಲ್ಲಿ ಅಧ್ಯಾಪಕರಾಗಿ ಸೇರಿದರು. ತಲ 085 
ಮದ್ರಾಸಿಗೆ ಹೋಗಿ ೧೯ ವರ್ಷ ಅಲ್ಲಿಯ ಕ್ರಿಶ್ಚನ್‌ ಕಾಲೇಜಿನಲ್ಲಿಯೂ, ೧೧ವರ್ಷ 


*(ಇವರು ರಚಿಸಿದ ಅನೇಕ ಪದ್ಯಗಳು ಶ್ರೀ ಬ. ಹೆ. ಶ್ರೀಧರ, ಕೆನರಾ ಕಾಲೇಜ್‌ ಕುಮಠಾ, ಅಪರ 
ಬಳಿಯಲ್ಲಿವೆ). 


ಗ್ರಂಥಕರ್ತರ ಚರಿತ್ರಕೋಶ ಐ. 


ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿಯೂ, ಕೊನೆಯ ಕೆಲವು ವರ್ಷ ಕ್ವೀನ್‌ ಮೇರೀಜ್‌ 
ಕಾಲೇಜಿನಲ್ಲಿಯೂ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಇವರು ಕೆಲವು ವರ್ಷ 
ಮದ್ರಾಸು ವಿಶ್ವವಿದ್ಯಾನಿಲಯದ ಕನ್ನಡ ಅಭ್ಯಾಸಕ್ರಮ ಸಮಿತಿಯ ಸಭಾಸದರಾಗಿದ್ದರು 
(೧೯೩೨). 


ಗ್ರಂಥಗಳು : ಕನ್ನಡ : ಆರ್ಯಮತೋಪಾಖ್ಯಾನ (ಧ), ಕನ್ನಡ ವಚನರಾಮಾಯಣ 
(೮ ಭಾಗಗಳು) (ಧ), ಘೋರ ಯುರೋಪು ಯುದ್ಧದ ಚರಿತ್ರೆ (ಮ), ಚಲ್ವನಾರಾಯಣ 
ಶತಕಂ (ಅ), ಚಂಡಕ್‌ಶಿಕ (ಆ), ಚಾಣಕ್ಕತಂತ್ರ ಚಮತ್ಕಾರಂ ಪೌರನೀತಿ (ಲ), 
ಪಂಚಭಾಷಾಪ್ರಹಸನ (ಆ), ಪ್ರಥಮ ಚಿಕಿತ್ಸೆ (ಡಾ. ಯು.:ರಾಮರಾಯರ ಇಂಗ್ಲೀಷು 
ಪುಸ್ತಕದ ಭಾಷಾಂತರ) (ಧ), ಪ್ರಾಣಿಶಾಸ್ತ್ರ (ಡ), ಭಾಗವತ (೮ ಭಾಗಗಳು, 
(ಧ), ಮನುಷ್ಯನ ಸಪ್ತಮ ವಯೋವಸ್ದೆ, ಮಹಾಭಾರತ (ಧ), ಯುದ್ಧದ ಅನುಭವಗಳು, 
ಶ್ರೀಮತಿಪರಿಣಯಂ (ಆ), ಶ್ರೀರಾಮಕೃಷ್ಣ ಪರಮಹಂಸರ ಚರಿತ್ರೆ (ಧ-ಚ), ಸಸ್ಯಶಾಸ್ತ್ರ 
(ಠ), ಸ್ವಪ್ನವಾಸವದತ್ತೆ (ಆ)... 


೨ 
NR 


ಸಂಸ್ಕೃತ : ಪ್ರಬೋಧಿಕಾ, ಶತಾಲಂಕಾರನಿದರ್ಶನಂ, ಸನ್ಯಾಸಿಗೀತೆ, ಸೂಕ್ತಿಮಾಲಾ. 


ತಮ್ಮಾಜಿ ನಾರಾಯಣ, ಅಮ್ಮಿನಭಾವಿ 
ಜ: ೧೨-೪-೧೮೭೭ 
ಧಾರವಾಡ. ಶಿಕ್ಷಣಮಹಾವಿದ್ಯಾಲಯದಲ್ಲಿ ಮೂರು ವರ್ಷದ ಟ್ರೇನಿಂಗ್‌ 
ಮುಗಿದನಂತರ ಶಿಕ್ಷ ಣಶಾಖೆಯನ್ನು ಸೇರಿದರು. ಅನೇಕ ವರ್ಷ ಧಾರವಾಡ ಹೆಣ್ಣು ಮಕ್ಕಳ 
ಶಿಕ್ಷ ಣಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದ ರು. 


ಗ್ರಂಥಗಳು : ಅಂಕಿಯ ಪಾಠಗಳು, ಇಸೋಪನ ಚರಿತ್ರೆ (ಇ-ಚ.೧೯೨೦), ಬಾಜೀರಾವ್‌ 
ಬಲ್ಲಾಳ ಪೇಶವೆ (ಮ-ಚ. ೧೯೧೨). ಮಕ್ಕಳ ಸಲುವಾಗಿ ಕಥೆಗಳು (ಇ), ಮಹುತ್ಥಾಬುದ್ಧ 
(ಧ-ಚ). ಮುರಾರರಾವ್‌ ಅಥವಾ ಗುಪ್ತ ಪೋಲೀಸರ ಚಾತುರ್ಯ, ರೂಢಿಗಳೂ 
ಚಟಗಳೂ, ವಾಕ್ಕರಚನೆಯೂ ನಿಬಂಧದ ಪೂರ್ವಸಿದ್ಧತೆಯೂ (ದ), ವೇಣೀಬಂಧನ 
(ಇ.೧೯೧೫). ಶಿಕ್ಷಣದ ಮೂಲತತ್ತ್ವಗಳು (ಬ), ಶ್ರೀಕೃಷ್ಣನ ಕಥೆ (ಧ-ಚ), ಶ್ರೀರಾಮನ 
ಕಥೆ (ಧ-ಚ), ಸೀತಾ (ಧ-ಚ), ಸೂತಪುತ್ರಕರ್ಣ (ಧ-ಚ), ಸೂರ್ಯಗ್ರಹಣ 
(ಇ). 
ಬಾಳಾಜಿ, ಅನಂತ, ಕುಲಕರ್ಣಿ 
ಜ : ೧೮೭೭ ಮ : (?) 
ಬೆಳಗಾವಿ ಜಿಲ್ಲೆಯ ಪಾರಿಶ್ವಾಡ. ವತನದಾರ ಕುಲಕರ್ಣಿ ಮನೆತನದವರಾದ 
ಇವರು ಎರಕ್ತರಾಗಿ ತಪಸ್ತಾಧನೆಮಾಡಿ, "ಬಾಲಮುಕುಂದ' ಅಥವಾ "ಬಾಲಾವಧೂತ' 


೯೪ ಗ್ರಂಥಕರ್ತರ ಚರಿತ್ರಕೋಶ 


ಎಂಬ ಹೆಸರಿನಿಂದ ಪ್ರಸಿದ್ಧ ಯೋಗಿಗಳಾದರು. ಬಾಳೇಕುಂದ್ರಿ ಪಂತ ಮಹಾರಾಜರ 
ಗುರುಗಳಾಗಿದ್ದರು. ಹಲವು ಭಕ್ತಿಗೀತಗಳನ್ನು ರಚಿಸಿರುವರು. ಆದರೆ ಪುಸ್ತಕರೂಪದಲ್ಲಿ 
ಪ್ರಕಟವಾಗಿಲ್ಲ 


ರಾಮಚಂದ್ರ, ತ್ಮಂಬಕ, ಕರ್ಪೂರ 


ತ್ರ್ಯ 

ಜ : ೧೮೭೭ ಮ: ಫೆಬ್ರುವರಿ ೧೯೨೯ 

ಧಾರವಾಡ ಜಿಲ್ಲೆಯ ಶಿರೋಳದವರು. ಧಾರವಾಡ ಶಿಕ್ಷಣಮಹಾವಿದ್ಯಾಲಯದಲ್ಲಿ 

ವ್ಯಾಸಂಗ ಮಾಡಿ, ಹಲವು ವರ್ಷ ಉಪಾಧ್ಯಾಯರಾಗಿ ಕೆಲಸಮಾಡಿದರು. ೧೯೧೮ರ 

ಸುಮಾರಿಗೆ ಅಗಡಿಯ "ಆನಂದವನ' ಸಂಸ್ಥೆಯನ್ನು ಸೇರಿ, "ಸದ್ಭೋಧ ಚಂದ್ರಿಕೆ'ಯ 
ಪ್ರಮುಖ ಲೇಖಕರಾದರು. 


ಗ್ರಂಥಗಳು : ಕನ್ನಡಿಗರ ಕಾರಸ್ಥಾನ (ಇ) ಚಿಮಣಾಜಿ ಅಪ್ಪಾ (ಇ. ೧೯೨೮), 
ಪರುಶುರಾಮ ಪರಾಜಯ (ಇ. ೧೯೨೪), ಮನೋರಮಾ (ಇ);`ಮರಾಟರ ಅವನತಿ 
(ಇ), ರಾಜದಂಡ (ಇ. ೧೯೨೯), ವಿಷಕುಂಭ (ಇ), ಶಂಕರಭಗವಾನ್‌ ಸರಸ್ವತೀಸ್ವಾಮಿಗಳ 
ಚರಿತ್ರೆ (ಧ-ಚ), ಸಂಕ್ರಮಣ (ಇ), ಸೌಭಾಗ್ಯತಿಲಕ (ಇ). 


ವೀರಭದ್ರಪ್ಪ, ಬಿ. ಹಾಲಭಾವಿ 
ಜ : ೧೮೭೭ 
ಬೆಳಗಾವಿ ಜಿಲ್ಲೆಯ ಗೋಕಾಕ. ಬೆಳಗಾವಿಯಲ್ಲಿ ಮಾಧ್ಯಮಿಕ ಶಿಕ್ಷಣವಾಯಿತು. 
ಪುಣೆಯ ಡೆಕ್ಕನ್‌ ಕಾಲೇಜಿನಿಂದ ೧೮೯೮ರಲ್ಲಿ ಬಿ.ಎ. ಪಾಸಾದರು.. ಮೂರು ವರುಷಗಳ 
ನಂತರ ಎಲ್‌ಎಲ್‌.ಬಿ. ಪಾಸಾಗಿ ವಿಕ್ಟೋರಿಯಾ ಜ್ಯುಬಿಲಿ ಪಾರಿತೋಷಕ ಪಡೆದು 
ಧಾರವಾಡದಲ್ಲಿ ವಕೀಲಿ ವ್ಯವಸಾಯ ಪ್ರಾಂಭಿಸಿದರು. ಆದರೆ ೧೯೦೭ರಲ್ಲಿ ಮುಂಬಯಿ 
ಸರಕಾರದ ನ್ಯಾಯಖಾತೆಯಲ್ಲಿ ನ್ಯಾಯಾಧೀಶರಾಗಿ ಸೇರಿ ೧೯೩೩ರಲ್ಲಿ ನಿವೃತ್ತರಾದರು. 


ಬೆಳಗಾವಿಯ ಲಿಂಗರಾಜ್‌ ಕಾಲೇಜಿನ ಸಂಸ್ಥಾಪಕರಲ್ಲೊಬ್ಬರು. ೧೯೩೩ರಿಂದ 
೪೪ರ ವರೆಗೆ ಆ ಸಂಸ್ಥೆಯ ವ್ಯವಸ್ಥಾಪಕ ಮಂಡಲದ ಸಭಾಸದರು. ವಿಜಾಪುರ 
ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವ್ಯವಸ್ಥಾಪಕ ಮಂಡಲದ ಸದಸ್ಯರು. ವಿಜಯನಗರ 
ಸಾಮ್ರಾಜ್ಯದ ಷಟ್‌ಶತಸಾಂವತ್ತ ರಿಕೋತ್ಸ ವದ ಸ್ವಾಗತಾಧ್ಯಕ್ಷ ರು (೧೯೩೬). ಧಾರವಾಡದ 
ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಲ ಹಾಗೂ ಲಿಂಗಾಯತ ವಿದ್ಯಾಭಿವೃದ್ಧಿ 
ಸಂಸ್ಥೆಯ ಸಾಹಿತ್ಯ ಸಮಿತಿಯ ಕಾರ್ಯಾಧ್ಯಕ್ಷರು. ಕಿತ್ತೂರು ಚೆನ್ನಮ್ಮ ಇತಿಹಾಸ ಸಂಶೋಧನ 
ಮಂಡಲದ ಅಧ್ಯಕ್ಷರು. ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ದಿನಾಂಕ 
೯-೧೧-೫೨ರಂದು ಇವರಿಗೆ ಮಾನಪತ್ರವನ್ನು ಸಮರ್ಪಿಸಲಾಯಿತು. 


ಗ್ರಂಥ :ವಿಜಯನಗರಸಾಮ್ರಾಜ್ಯ (ಮ. ೧೯೦೨) 


ಗ್ರಂಥಕರ್ತರ ಚರಿತ್ರಕೋಶ ೯೫ 


ಪರಿಷ್ಕೃತ : ಶಂಕರದಾಸಿಮಯ್ಯನ ವಚನಗಳು (೧೯೪೧). ಮೋಳಿಗೆ ಮಾರಯ್ಯ 
ಮತ್ತು ರಾಣಿ ಮಹಾದೇವಿಯವರ ವಚನ. ` 


ಬುದ್ಧಯ್ಯಾ, ಮಗೆಯ್ಯಾ, ಪುರಾಣೀಕ 
ಜ : ೧೩-೬-೧೮೭೮ 
ಜಮಖಂಡಿ ತಾಲೂಕಿನ ತೇರದಾಳ. ತೇರದಾಳ, ಮುಧೋಳ, ಜಮಖಂಡಿ, 
ಸೊಲ್ಲಾಪುರ ಮುಂತಾದ ಕಡೆಗೆ ಶಿಕ್ಷಣ. ಒಂದೆರಡುವರ್ಷ ಉಪಾಧ್ಯಾಯರಾಗಿದ್ದು, 
೧೯೦೪ರಿಂದ ೨೭ರ ವರೆಗೆ ಹಲಗಲಿ, ಹುನಗುಂದ, ಸೊನ್ನ, ಗಲಗಲಿ ಮೊದಲಾದ 
ದೇಸಗತ್ತಿಗಳ ಆಡಳಿತಗಾರ ಇಲ್ಲವೆ ಕಾರಭಾರಿಯಾಗಿ ಕೆಲಸಮಾಡಿದರು. ಇವರ ಪ್ರಾಮಾಣಿಕ 
ಹಾಗೂ ವಿಶ್ವಾಸಪೂರ್ಣಕಾರ್ಯದ ಪ್ರತೀಕವಾಗಿ ಮೇಲ್ಭಾಣಿಸಿದ ದೇಸಾಯರಿಂದ 
ಹಲವು ಬಗೆಯ ಗೌರವಗಳನ್ನೂ ಇನಾಮುಗಳನ್ನೂ ಪಡೆದರು. 


ಕೊಲ್ಲಾಪುರದ ವೀರಶೈವ ಬೋರ್ಡಿಂಗ್‌ (೧೯೦೭) ಹಾಗೂ ಬಾಗಿಲುಕೋಟೆಯ 
ವಾರದ ಬೋರ್ಡಿಂಗ್‌ (೧೯೧೧) ಸ್ಥಾಪಕರಲ್ಲೊಬ್ಬರಾಗಿದ್ದರು. ವಿಜಾಪುರ ಜಿಲ್ಲೆಯ 
"ಲಾಯಲ್‌ ಲೀಗ್‌'ದ ಸದಸ್ಯರಾಗಿ "ರೆಡ್‌ಕ್ರಾಸ್‌' ಫಂಡು ಕೂಡಿಸಿದರು. ವತನದಾರ 
ಸಂಘದ ಸಂಸ್ಥಾಪಕರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಗೂ ಬಾದಾಮಿಯ 
ಶಿವಯೋಗಮಂದಿರಕ್ಕೆ ಹಲವು ರೀತಿಯಿಂದ ಸಹಾಯ ಮಾಡಿದರು. ಲಿಂಗಾಯತ 
ವಿದ್ಯಾಭಿವೃದ್ಧಿ ಸಂಸ್ಥೆ ಯ ಸಾಹಿತ್ಯಸಮಿತಿ, ಆ ಸಮಿತಿಯ "ತೈ ಮಾಸಿಕ.' ಪತ್ರಿಕೆಯ 
ಸಂಪಾದಕ ಮಂಡಲ ಮುಂತಾದವುಗಳ ಸಭಾಸದರಾಗಿಯೂ, ಕಿತ್ತೂರ ಚೆನ್ನ ಮ್ಹರಾಣಿ 
ಇತಿಸಾಸ ಸಂಶೋಧನ ಮಂಡಲದ ಆಜೀವ ಸಭಾಸದರಾಗಿಯೂ ಸಾಂಸ್ಕೃತಿಕ ಕಾರ್ಯಗಳಲ್ಲಿ 
ಭಾಗವಹಿಸಿದರು. 
ಗ್ರಂಥಗಳು : ಕನ್ನಡ : * ಅಲ್ಲಮಪ್ರಭು (ಧ-ಚ.೧೯೩೬), ಪುರಾಣಿಕರ ವಿಚಾರವಾಹಿನಿ 
(ಸಂ: ಎಂ.ಜಿ.ವಿರೂಪಾಕ್ಷನ್‌) (೧೯೫೩). 
ಮರಾಠಿ 7 ಸುಖಸಾಮ್ರಾಜ್ಯ (೧೯೧೩) 
ಪರಿಷ್ಕೃತ : ಪ್ರಭುದೇವರ ಪುರಾಣ (ಎಳಂದೂರ ಹರಿಹರಕವಿಕೃತ) 


ಮಂಗೇಶರಾವ್‌, ಉಳ್ಳಾಲ 
ಜ : ೧೮೭೮ ಮ: ೨೩-೪-೧೯೪೨ 
ಮಂಗಳೂರು. ಬಿ.ಎ.,ಎಲ್‌.ಟಿ. ಪಧವೀದರರಾಗಿ ಮದ್ರಾಸ್‌ ಸರಕಾರದ ಎದ್ಕಾ 


ಹ ಶ್ರೀ ಮನ್ನಿರಂಜನ ಜಗದ್ದುರು ಗ್ರಂಥಮಾಲೆಯ ೧೧ ಪುಸ್ತಕಗಳನ್ನು ಇವರು ರಚಿಸಿದ್ದಾರೆ. ಕರ್ನಾಟಕ 
ವಿದ್ಯಾವರ್ಧಕಸಂಘದಿಂದ ಬಹುಮಾನ ಪಡೆದಿವೆ. 


೯೬ ಗ್ರಂಥಕರ್ತರ ಚರಿತ್ರಕೋಶ 


ಇಲಾಖೆಯನ್ನು ಸೇರಿದರು. ೧೯೨೪ರಲ್ಲಿ ಮಂಗಳೂರು ಗವರ್ನಮೆಂಟ್‌ ಹಾಯರ್‌ 
ಎಲಿಮೆಂಟರಿ ಟ್ರೇನಿಂಗ್‌ ಶಾಲೆಯ ಮುಖ್ಯಾಧ್ಯಾಪಕರು. ಭಾಷಾವಿಶಾರದರೂ, 
ಶಿಕ್ಷ ಇತ್ರ ಜ್ಞರೂ ಎಂದು ಅಖಿಲಕರ್ನಾಟಕದಲ್ಲಿ ಪ್ರಸಿದ್ಧರಾಗಿದ್ದರು. "ಕನ್ನಡ ಸಹಕಾರಿ' 
(ಮಂಗಳೂರು, ೧೯೧೯) ಹಾಗೂ 'ಬಾಲಚಂದ್ರ' (ಉಡುಪಿ, ೧೯೩೪) ಎಂಬ 
ಮಾಸಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದರು. 


ಗ್ರಂಥಗಳು : ಖಗೋಳವೈ ಚಿತ್ರ್ಯ (ಮಿ. ೧೯೩೦), ನಿಷ್ಕುಮಪ್ರೇಮ (ಇ. ೧೯೩೬), 
ವಿಧಿಯ ವೈಚಿತ್ರ್ಯ (Alexandre Dumas ಕೃತ Count of Monte Chnisto 
ಪುಸ್ತಕದ ಭಾಷಾಂತರ), (ಇ. ೧೯೩೪), ಶಶಿಕಾಂತನ ವುಯಿಲು (ಆ. ೧೯೩೩), 
ಶಿಕ್ಷಣ (ಬ. ೧೯೩೩), ಸಮಾಜದ್ರೋಹಿ (೧೦೧14 1056೧ ಕೃತ An en- 
emy of the of The People ಪುಸ್ತಕದ ಭಾಷಾಂತರ) (ಆ. ೧೯೩೨). 


ಯಲ್ಲೊ ಲ ಗುಡ್ಡೊ . ಕುಲಕರ್ಣಿ 
ಜ : ೧೮೭೮ ಮ: ೧೯೫೫ 


ಹಾವೇರಿ ತಾಲೂಕಿನ ಗುತ್ತಲ. ಮಾಧ್ಯಮಿಕ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ 
ಪುಣೆಯ ಡೆಕ್ಕನ್‌ ಕಾಲೇಜನ್ನು ಸೇರಿದರು. ಅಲ್ಲಿ ಮಹಾರಾಷ್ಟ್ರದ ದಾಸಪಂಥದ 
ಪ್ರಭಾವಕ್ಕೆ ಒಳಗಾಗಿ ಕಾಲೇಜು ಬಿಟ್ಟು ಅಧ್ಯಾತ್ಮದ ಕಡೆಗೆ ಒಲಿದರು. .ಆಲೂರ 
ವೆಂಕಟರಾವ್‌ ಹಾಗೂ ಡಾಕ್ಟರ್‌ ಹರ್ಡೀಕರರ ಸಹಾಯದಿಂದ ಕೆಲಕಾಲ ಲೋಕಮಾನ್ಯ 
ಟಿಳಕರ ಮರಾಠಿ "ಕೇಸರೀ ಪತ್ರಿಕೆಯನ್ನು ಕನ್ನಡದಲ್ಲಿಯೂ ನಡೆಸಿದರು. ಮುಂದೆ 
ಆನಂದವನ ಅಗಡಿಯ ಶ್ರೀ ಶೇಷಾಚಲ ಸಾಧುಗಳ ಉಪದೇಶದ ಮೇರೆಗೆ 
ಸರ್ವಸಂಗಪರಿತ್ಕಾಗ ಮಾಡಿ ಗುರುವೇವೆಯಲ್ಲಿ ಕಾಲಕಳೆಯತೊಡಗಿದರು. ಕ್ರಿ.ಶ. 
೧೯೦೬ರಲ್ಲಿ ವೆಂ.ತಿ.ಕುಲಕರ್ಣಿ (ಗಳಗನಾಥ), ಅವರ ಸಹಕಾರದಿಂದ ಅಗಡಿಯಲ್ಲಿ 
ಒಂದು ಪಾಠಶಾಲೆಯನ್ನು ಪ್ರಾರಂಭಿಸಿದರು. "ಸದ್ಬೋಧಚಂದ್ರಿಕೆ' ಮಾಸಪತ್ರಿಕೆ ಹಾಗೂ 
ಶೇಷಾಚಲ ಮುದ್ರಣಾಲಯವನ್ನು ಸ್ಥಾಪಿಸಲು ಇವರೇ ಕಾರಣರು. ಕ್ರಿ.ಶ. ೧೯೫೩ರ 
ವರೆಗೆ ಆ ಪತ್ರಿಕೆಯ ಸಂಪಾದಕರಾಗಿದ್ದರು. "ವಾಸುದೇವಾಗ್ರಜ' ಎಂಬ ಕಾವ್ಯನಾಮದಿಂದ 
ಕೆಲವು ಗ್ರಂಥಗಳನ್ನು ರಚಿಸಿರುವರು. 
ಗ್ರಂಥಗಳು : ಏಕನಾಥಮಹಾರಾಜರ ಚರಿತ್ರೆ (ಪ-ಚ), ತುಕಾರಾಮಬುವಾ (ಮ-ಚ), 
ದಾಸಬೋಧ (ಭಾಗ ೧ರಿಂದ ೬) (ಭಾಷಾಂತರ), ಮಲ್ಲಾರಿ ಮಹಾತ್ವ (ಧ-ಚ), 
ಸಮರ್ಥ ಪಂಚಾಯತನ. 


ರಾಮಸ್ವಾ ಮಯ್ಯಂಗಾರ್ಯ, ಅನಂತಾಚಾರ್ಯ, ಗೋಮಠಂ 
ಜ : ೧೮೭೮ 


ಮೈಸೂರು ಸಂಸ್ಥಾನದ ಮೇಲುಕೋಟೆ. ಅಲ್ಲಿಯ ಸಂಸ್ಕೃತ ವಿದ್ಯಾಲಯದ 


ಗ್ರಂಥಕರ್ತರ ಚರಿತ್ರಕೋಶ ೯೭ 


ಸಂಸ್ಥಾಪಕರಾದ ಅ.ನರಸಿಂಹಾಚಾರ್ಯರ ಬಳಿಯಲ್ಲಿ ಸಂಸ್ಕೃತ ಮತ್ತು ದ್ರಾವಿಡ 
ಭಾಷಾಸಾಹಿತ್ಯವ್ಯಾಸಂಗ ಮಾಡಿದರು. 


ಗ್ರಂಥಗಳು : ಆತ್ಮನಿವೇದನಮ್‌, ಶ್ರೀ ರಾಮಾಯಣ- ಭಾಗವತ-ಮಹಾಭಾರತಾದಿ 
ಬಹುಮುಖ್ಯ ರಹಸ್ಕ ಶ್ಲೋಕಸಂಗ್ರಹ. 


ಶಿವರಾಮಯ್ಯ, ಸುಬ್ರಾಯ, ಐರೋಡಿ 

ಜ : ೧೮೭೮ ಮ: ೧೯೪೧ 
1. ಉಡುಪಿ ತಾಲೂಕಿನ ಕೋಟ ಮಾಗಣೆಯ ಐರೋಡಿ ಗ್ರಾಮದವರು. ಹಂಗಾರ 
ಕಟ್ಟೆ ಹಾಗೂ ಮಂಗಳೂರಿನಲ್ಲಿ ಶಿಕ್ಷಣ. ಅನಂತರ ಮೈಸೂರು ಲೋವರ ಮತ್ತು 
ಅಪ್ಪರ್‌ ಸೆಕೆಂಡರಿಯಲ್ಲಿ ತೇರ್ಗಡೆಹೊಂದಿದರು. ನಂದಳಿಕೆ ಲಕ್ಷೀನಾರಣಪ್ಪನವರ 
ಆಪ್ತಮಿತ್ರರಾದ ಇವರು ಸ್ವಾಧ್ಯಾಯದಿಂದಲೇ ಕನ್ನಡದಲ್ಲಿ ಹೆಚ್ಚಿನ ಪ್ರಗತಿಯನ್ನು 
ಸಾಧಿಸಿದರು. ಬಾರ್ತಿಯ ವೈಯಾಕರಣಿ ಪುರುಷೋತ್ತಮ ಶಾಸ್ತ್ರಿಗಳಿಂದ ಕಾವ್ಯ 
ವ್ಯಾಕರಣವನ್ನೂ ಬಾಳೆಕುದರು ಶ್ರೀಮಠದ ಶಂಕರಾಶ್ರಮ ಸ್ವಾಮಿಗಳಿಂದ ನೈಷಧಾದಿ 
ಕಾವ್ಯಗಳನ್ನೂ ಕೋಟದ ಯಜ್ಞನಾರಾಯಣ ಸೋಮಯಾಜಿಗಳಿಂದ ಸಂಸ್ಕೃತ ಪಾಠಗಳನ್ನೂ 
ಹೇಳಿಸಿಕೊಂಡರು. ಇಂಗ್ಲೀಷಿನಲ್ಲಿಯೂ ತಕ್ಕಮಟ್ಟಿಗೆ ಪರಿಶ್ರಮವಿತ್ತು. 


೧೯೧೪ರವರೆಗೆ ಕೋಟ ಮತ್ತು ಕಾರ್ಕಳದಲ್ಲಿ ಪ್ರಾಥಮಿಕ ಶಾಲೆಯ 
ಮುಖ್ಯೋಪಾಧ್ಯಾಯರಾಗಿ ಕೆಲಸಮಾಡಿ, ಅನಂತರ ಕುಂದಾಪುರದಲ್ಲಿ ಆಗತಾನೇ 
ಸ್ಥಾಪಿತವಾದ ಉಪಾಧ್ಯಾಯರ ಟ್ರೇನಿಂಗ್‌ ಶಾಲೆಯಲ್ಲಿ ಅಧ್ಯಾಪಕರಾದರು. ಕೊನೆಗೆ 
ಕುಂದಾಪುರ ಮಾಧ್ಯಮಿಕ ಶಾಲೆಯಲ್ಲಿ ಕನ್ನಡ ಪಂಡಿತರಾದರು. 


ಗ್ರಂಥಗಳು : ಆರ್ಯನೀತಿಕಥೆಗಳು-ಭಾಗ ೧, ೨ (ಇ, ೧೯೨೮), ಆರೋಗ್ಯಕ್ಕಾಗಿ 
ಯೋಗ (ಸ್ವಾಮಿ ಶಿವಾನಂದರ ಪುಸ್ತಕದ ಭಾಷಾಂತರ; ಢ. ೧೯೪೦), ಐರಾವತದ 
ಕಥೆ (೧೯೩೫), ಕನ್ನಡ ಲಘುವ್ಯಾಕರಣ (ದ.೧೯೩೫), ಕನ್ನಡ ಪ್ರೌಢವ್ಯಾಕರಣ 
(ದ.೧೯೩೫), ಕಿರಾತಾರ್ಜುನೀಯ (ಇ. ೧೯೩೪), ಚಂದ್ರಹಾಸನ ಕಥೆ (ಇ. ೧೯೩೫), 
ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ವಿಶೇಷ ಸ್ಥಳಗಳು (ಮ.೧೯೨೬), ನಾನಕನ ಚರಿತ್ರೆ 
(ಧ-ಚ.೧೯೨೦), ನೈಷಧೀಯ ಚರಿತ್ರೆ (೧೯೨೬), ಮುದ್ರಾರಾಕ್ಷಸ ನಾಟಕ (ಆ.೧೯೨೪), 
ರಘುವಂಶಸಾರಸಂಗ್ರಹ (ಇ.೧೯೨೬), ಸದುಪದೇಶ (೧೯೩೪), ಸಂಕ್ಷಿಪ್ತ 
ವಾಲ್ಚಿ ೇಕಿರಾಮಾಯಣ (೧೯೨೪), ಸಂಕ್ಷಿಪ್ತ ಮಹಾಭಾರತ (೧೯೨೫), ಸಂಸ್ಕೃತ ನಾಟಕಗಳ 
ಕನ್ನಡ ಕಥಾವಳಿ (೧೯೨೭). 


ಅಪ್ರಕಟಿತ : ಶಿಶುಪಾಲವಧಕಾವ್ಯ, ಸಿರಿಗನ್ನಡ ಅರ್ಥಕೋಶದ ಶಬ್ದಸಂಗ್ರಹ. 


As) ಗ್ರಂಥಕರ್ತರ ಚರಿತ್ರಕೋಶ 


ಅಣ್ಣಾ ಜಿರಾವ್‌, ಗುಳವಾಡಿ, ಬಿ.ಎ., ಬಿ.ಎಲ್‌. 
ಜ : ೧೮೭೯ 


ಮಂಗಳೂರು. ಕೆಲದಿನ ಅಲ್ಲಿಯೇ ವಕೀಲಿ ವ್ಯವಸಾಯ ಮಾಡಿ ಮುಂಬಯಿಗೆ 
ಹೋಗಿ ನೆಲಸಿದರು. ಸ್ವತಂತ್ರಸಾಮಾಜಿಕ ಆದ್ಯಕಾದಂಬರಿಕಾರರಲ್ಲಿ ಇವರೊಬ್ಬರು. 
ಪ್ರಸಿದ್ಧ ಪತ್ರಿಕಾಕರ್ತರಾಗಿದ್ದ ಇವರು ಇಂಗ್ಲೀಷಿನಲ್ಲಿಯೂ ಗ್ರಂಥರಚನೆ ಮಾಡಿದ್ದಾರೆ. 


ಗ್ರಂಥಗಳು : ಕನ್ನಡ : ದಶಮಗ್ರಹ (ಇ), ನಗೆಗಡಲು (ಇ), ರೋಹಿಣಿ ಇಲ್ಲವೆ 
ಸಾರಸ್ವತ ಮಂಡಳ (ಇ.೧೯೦೬) 


ಇಂಗ್ಲೀಷು : Battle of the Charkha, Congress Ditties, Folk 
songs of Canara,Folk Tales of the West Coast, Hundred 
and One Fables of the Orient, Life of Lala Lajpatrai, My 
God Ganesh. 


ಆನಂದರಾವ್‌, ಬೈಂದೂರ, ಬಿ.ಎ.,ಬಿ.ಎಲ್‌. 
ಜ : ೨೨-೧-೧೮೭೯ 
ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು. ಪುದ್ರಾಸಿನಲ್ಲಿ ಪ್ರೌಢಶಿಕ ಣವನ್ನು 
ಪೂರೈಸಿಕೊಂಡು ಮಂಗಳೂರಲ್ಲಿ ವಕೀಲಿ ವ್ಯವಸಾಯಕ್ಕೆ ತೊಡಗಿದರು. ಪ್ರಸಿದ್ಧ 
ಜಮೀನುದಾರರು. 


ಗ್ರಂಥಗಳು : ಗೃಹಶೀಲೆ (ಇ. ೧೯೧೧), ಚಿತ್ರಶಿಖಂಡಿ, (ಆ.೧೯೨೩), ನೂರಜಹಾನ 
(ಇ. ೧೯೨೩), ಪುತ್ತೂರು (ಅ. ೧೯೩೧), ಸಹಕಾರ (ಆ. ೧೯೨೧), ಸೌಭಾಗ್ಯ 
ಸೋಪಾನ (ಅ. ೧೯೩೬), ಶ್ರೀಚಿತ್ರಾಪುರ ಚರಿತ್ರ (ಅ. ೧೯೪೬). 


(ಅಲ್ಲದೆ ಸುಮಾರು ೮೦ಕ್ಕೂ ಮಿಕ್ಕಿ ಲೇಖನಗಳನ್ನು ಪ್ರಕಟಿಸಿದ್ದು, ಅವುಗಳಲ್ಲಿ 
ನಾಟಕದ ವಿವಿಧಾಂಗಗಳನ್ನು ಕುರಿತು "ಕಂಠೀರವ'ದಲ್ಲಿ ಪ್ರಕಟವಾದ (೧೯೨೪-೩೦), 
ಲೇಖನಗಳೂ, ಶಿವಾಜಿಯ ಚರಿತ್ರೆಯ ಬಗ್ಗೆ "ಕರ್ನಾಟಕ ಕೇಸರಿ'ಯಲ್ಲಿ ಬಂದ 
(೧೯೨೭-೨೯) ಲೇಖನಗಳೂ ಸ್ವತಂತ್ರ ಗ್ರಂಥಗಳಾಗಲಿವೆ). | 


ಲಿಂಗೇಶಶರ್ಮಾ, ಕುರ್ತಕೋಟಿ (ಡಾ.) 
ಜ : ೨೦-೫-೧೮೭೯ 
ಧಾರವಾಡ ಜಿಲ್ಲೆಯ ಕುರ್ತಕೋಟಿ. ಧಾರವಾಡದಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು 
ಪೂರೈಸಿದ ಬಳಿಕ ಕಲಕತ್ತಾ ಹಾಗೂ ಕಾಶಿಯಲ್ಲಿ ಕೆಲಕಾಲ ನೆಲೆಸಿ ಶಾಸ್ತ್ರ, ಸಾಹಿತ್ಯ, 
ವೇದಾಂತಗಳಲ್ಲಿ ಪರಿಣತರಾಗಿ "ವಿದ್ಯಾಭೂಷಣ' ಪ್ರಶಸ್ತಿಯನ್ನು ಪಡೆದರು. ಕರವೀರ 


ಗ್ರಂಥಕರ್ತರ ಚರಿತ್ರಕೋಶ ೯೯ 


ಹಾಗೂ ಸಂಕೇಶ್ವರ ಮಠದ ಜಗದ್ಗುರು ಶಂಕರಾಚಾರ್ಯರ ಪೀಠವನ್ನ ಲಂಕರಿಸಿ ಹಿಂದೂ 
ಧರ್ಮ ಹಾಗೂ ಸಂಸ್ಕೃತಿಪ್ರಚಾರದ ಕಾರ್ಯವನ್ನು ವಹಿಸಿಕೊಂಡರು. ಪುಣೆಯ 
"ಭಾಂಡಾರಕರ್‌ ಓರಿಯಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಕೂಟ್‌', ಅಮ್ಮಳನೇರದ "ಇನ್‌ಸ್ಟಿಟ್ಕೂಟ್‌ 
ಆಫ್‌ ಫಿಲಾಸಫಿ', ಬೆಂಗಳೂರಿನ "ಸಂಸ್ಕೃತ ಅಕೆಡಮಿ' ಇವೇ ಮುಂತಾದ ಸಂಸ್ಥೆಗಳ 
ಸಂಸ್ಥಾಪಕರು. ಕೆಲವು ಕಾಲ, ಅಕೆಡಮಿಯ ಆಶ್ರಯದಲ್ಲಿ ಹೊರಡುತ್ತಿದ್ದ "ಸಂಸ್ಕೃತ 
ರಿಸರ್ಚ್‌' ಎಂಬ ಪತ್ರಿಕೆಯ ಸಂಪಾದಕರಾಗಿದ್ದರು. ಅಲ್ಲದೆ ಧಾರವಾಡದ "ಲಿಟರರಿ 
ಸೊಸಾಯಿಟಿ' ಹಾಗೂ ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆಯ ವ್ಯವಸ್ಥಾಪಕರೆಂದು 
ಕೆಲವು ಸಮಯ ಕೆಲಸಮಾಡಿದರು. ಪುಣೆಯ ಟಿಳಕ ವಿದ್ಯಾಪೀಠವನ್ನು ಸ್ಥಾಪಿಸಿ ಅದರ 
ಪ್ರಥಮ ಕುಲಗುರುಗಳಾದರು. ಹಿಂದೂ ಮಹಾಸಭೆಯ ಪ್ರಯಾಗ ಅಧಿವೇಶನ, 
ಲಾಹೋರ ಅಧಿವೇಶನ, ಹಂಪೆಯಲ್ಲಿ ` ಸೇರಿದ್ದ ವಿಜಯನಗರದ ಷಟ್ವತಸಾಂವತ್ಸ ರಿಕೋತ್ಸವ 
(೧೯೩೬), ನಾಸಿಕದಲ್ಲಿ ಕೂಡಿದ "ವರ್ಲ್ಡ್‌ ಫಿಲಾಸಫಿ ಆಫ್‌ ಫೇತ್‌' ಮೊದಲಾದ 
ಸಮ್ಮೆ ೇಲನಗಳ ಅಧ್ಯಕ್ಷರು. ಮುಂಬಯಿ ಸರಕಾರ ನಿಯುಕ್ತ Moral Education 
Consultation Committee ಸಭಾಸದರು (೧೯೧೭). 


ಗ್ರಂಥಗಳು : ಕನ್ನಡ : ಭಗವದ್ಗೀತಾಸಾರವಿಚಾರ (ನ) 


ಸಂಸ್ಕೃತ : ಅಷ್ಟೋತ್ತರಶತಶ್ಲೋಕಿ, ಷಡ್ಬರ್ಶನಾದರ್ಶಃ ಸಚ್ಚಿದಾನಂದಸ್ತವಃ ಸಮತ್ವಗೀತಮ್‌, 
ಸಿದ್ಧಾಂತಸಾರಃ 

ಇಂಗ್ಲೀಷ್‌ : Spiritual Knowledge and How to obtain it, The 
Highest Goal of Human Life, The Study of Sanskrt - A 


Plea, Equalit y- A Study in Bhagavadgita, The Heart of 
Bhagavadgita. 


ನರಹರಿಶರ್ಮಾ, ವಿದ್ವಾನ್‌ ಬಾಲಸರಸ್ವತಿ 
ಜ : ೧೮೮೦ ಮ: ೨೮-೫-೧೯೩೮ 
ಮೈಸೂರು. ವ್ಯಾಕರಣ ಪಂಡಿತರಾಗಿದ್ದ ಅಣ್ಣಾ ಚಾರ್ಯರಲ್ಲಿ ಸಂಸ್ಕೃತ ಅಧ್ಯಯನ 
ಮಾಡುತ್ತ ಅದರೊಂದಿಗೆ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ಮಹಾರಾಜಾ ಕಾಲೇಜಿನಲ್ಲಿ 
ಓದಿ ಎಫ್‌.ಎ. ಪಾಸಾದರು. ಚಿತ್ರಕಲಾಭಿರುಚಿಯುಳ್ಳವರಾಗಿದ್ದು ಪ್ರಸಿದ್ಧ ಕಲಾವಿದರಾಗಿದ್ದ 
ರಾಜಾ ರವಿವರ್ಮ ಆವರ ಬಳಿಯಲ್ಲಿ ವ್ಯಾಸಂಗಮಾಡಿ ಹೈಸ್ಕೂಲಿನಲ್ಲಿ ಚಿತ್ರ 
ಕಲಾಧ್ಯಾಪಕರಾದರು. ಕೆಲಕಾಲದನಂತರ ಉತ್ತರ ಹಿಂದುಸ್ಥಾನವನ್ನು ಸಂಚರಿಸಿ ಬೆಂಗಳೂರಿಗೆ 
ಹಿಂದಿರುಗಿ ಬಂದು ಒಂದು ಮುದ್ರಣಾಲಯವನ್ನು ಸ್ಥಾಪಿಸಿದರು. ಈ ಸಂಚಾರದ 
ಫಲವಾಗಿ ವಂಗಭಾಷಾಜ್ಞಾನವೂ ತತ್ಪರಿಣಾಮವಾಗಿ ಗ್ರಂಥ ಪ್ರಚಾರದ ಉತ್ಸುಕತೆಯೂ 
ಉಂಟಾಗಿ ಅನೇಕ ಚಿಕ್ಕ- ದೊಡ್ಡ ಗ್ರಂಥಗಳನ್ನು ರಚಿಸಿ ಪ್ರಕಟಿಸಿದರು. ಚಿತ್ರಗುಪ್ತನ 


೧೦೦ ಗ್ರಂಥಕರ್ತರ ಚರಿತ್ರಕೋಶ 


ದಪ್ತರ್‌, ತರಂಗಿಣೀ ಗ್ರಂಥಮಾಲೆ, ಬಾಲಕಥಾವಳಿ ಗ್ರಂಥಮಾಲೆ, ಬೋಧಾವಳಿ 
ಗ್ರಂಥಮಾಲೆ, ಅಡಗೂಲಜ್ಜಿ ಗ್ರಂಥಮಾಲೆ ಮೊದಲಾದ ಗ್ರಂಥಪ್ರಕಾಶನಗಳು ಇವರ 
ಸಾಹಸದ ಫಲ. ಆದರೆ ಈ ವ್ಯವಸಾಯವನ್ನು ಅರ್ಧಕ್ಕೆ ಬಿಟ್ಟುಕೊಟ್ಟು ಮೈಸೂರಿನಲ್ಲಿ 
ಲಿಂಗರಾಜ ಅರಸರ ಆಶ್ರಯದಲ್ಲಿ ಗುಮಾಸ್ತರಾದರು. ಕೆಲವು ದಿನಗಳನಂತರ ಮತ್ತೆ 
ಅಧ್ಯಾಪನವೃತ್ತಿಯನ್ನು ಕೈಕೊಂಡು ಅರಸು ಗರ್ಲ್ಸ್‌ಸ್ಯೂಲು, ಅರಸು ಬೋರ್ಡಿಂಗ್‌ 
ಸ್ಕೂಲು ಇತ್ಯಾದಿ ಸಂಸ್ಥೆಗಳಲ್ಲಿ ಸಂಸ್ಕೃತ-ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡಿದರು. 
ಸಚ್ಚಿದಾನಂದ ಪಾಠಶಾಲೆ, ಬೆಂಗಳೂರಿನ ಆಚಾರ್ಯ ಪಾಠಶಾಲೆ, ಬಸವನಗುಡಿಯಲ್ಲಿಯ 
ಗುರುಕುಲವೆಂಬ ಶಿಶುವಿಹಾರ ಇತ್ಯಾದಿ ಸಂಸ್ಥೆ ಗಳ ಸ್ಥಾಪಕರು. ಇವರ ಕೃತಿಗಳೆಲ್ಲ 
ಹೆಚ್ಚಾಗಿ ಕತೆ-ಕಾದಂಬರಿಗಳು. 


ಗ್ರಂಥಗಳು : ಕನ್ನಡ : ಅದ್ಭಪ್ಪ ಬೇಕೇ ಅದೃಷ್ಟ?, ಅಮೃತ-ಗರಳ, ಅಕ್ಬಯಪಾತ್ರೆ, 
ಊರ ಬಾಗಿಲ ಹನುಮಂತ, ಕನ್ಯಾಕುಮಾರಿ, ಕಮಲಾಕಾಂತನ ಉಯಿಲು, ಕರ್ಮಸನ್ಯಾಸಿ, 
ಕಾಮಧೇನು, ಕುಮುದಿನಿ, ಕೂರ್ಮಾವತಾರ, ಕಂಠಾಭರಣಂ (ಆ.೧೯ ೨೯ )--ಗುಣವಿದ್ದ ರೂ 
ಯಣವಿದ್ದಷ್ಟೇ, ಗುರುತು ಕಂಡ ಕಳ್ಳ, ಗಂಗಾಪುತ್ರ, ಚೋರಚಕ್ರವರ್ತಿ, ಚೌತಿಯ 
ಚಂದ್ರ, ತಕ್ಕಡಿ ಬಿಕ್ಕಡಿ, ತ್ರಿಪುರಸುಂದರಿ, ದುಷ್ಟಚತುಷ್ಟಯ (ಇ. ೧೯೩೧), ದೇವರ 
ಮಹಿಮೆ, ದೊಡ್ಡ ದಡ್ಡ, ದೊಡ್ಡವರು ಯಾರು), ಧೈರ್ಯವೇ ಧೈರ್ಯ, ನರಬಲಿ, 
ನರರಾಕ್ಷಸಿ (ಇ.೧೯೪೧, |!) ನಾಮರೂಪಾವಳಿ, ನಾರಸಿಂಹಾವತಾರ, ನೀಲಾಂಬರಿ, 
ಪ್ರೀತಿವಿಜಯ, ಪ್ರೇಮಪಾಶ, ಭೂತಮರ್ದನ, ಮರದ ಬೊಂಬೆ, ಮತ್ತ್ಯಾವತಾರ, 
ಮಾಯಾವಿನಿ, ಮೂರು ವರಗಳು, ಮೂಲಮಂತ್ರೋಪದೇಶ, ಯಾಮಿನಿ, ಯಾರಿಗೆ 
ಯಾರೋ ಭಗವಂತ, ಯೋಗ್ಯತೆಗೆ ತಕ್ಕ ಯೋಗ್ಯತೆ, ರಾಘವೇಂದ್ರತೀರ್ಥವಿಜಯ, 
ರಾಜಮಾರ್ತಾಂಡ, ಲಕ್ಬಾ ಧಿಕಾರಿಯಾದ ಭಿಕ್ಷಾ ಧಿಕಾರಿ, ವರಾಹಾವತಾರ, 
ವೃ ದ್ದ ಭಾರ್ಯಾವಿಲಾಸ, ವಿಜಯದಶಮಿ, ವಿಜಯನಾರಸಿಂಹ, ವಿಜಯರಾಜವಿಜಯ, 
ವಿಯೋಗಿನಿ, ವಿಷಮುಹೂರ್ತ (ಇ.೧೯೪೧ 1), ವಿಷವಿವಾಹ, ವೀರನಾರಸಿಂಹ, 
ಶ್ರೀಪಾದಯ್ಯನ ಪಾದರಕ್ಷೆ, ಶೋಣಿತತರ್ಪಣ, ಶೋಭನೆ, ಸತ್ಯನಾರಾಯಣ, 
ಸ್ವಯಂಕೃತಾಪರಾಧ, ಸೀತಾದೇವಿ, ಸೀತಾರಾಮ, ಸೌಭಾಗ್ಯಸಂಪತ್ಕುಮಾರ, ಹೆಂಡತಿ 
ಎಂದರೆ ಹೆಂಡತಿ. 


ಅಪ್ರಕಟಿತ : ರಾಣೀಚೌಧುರಾಣಿ, ಬ್ರಹ್ಮಾನಂದ ಮಠ, ಮಹಾರಾಜ ಸೆಂಹ, 
ಬ್ರಾಹ್ಮ ಣರಮಣಿ, ಇಂದಿರಾ, ಮಾಲತೀಲತಾ. 
ಸಂಸ್ಕೃತ: ಚಂದ್ರಶೇಖರಸಪ್ತ ತಿ, ಯತೀಂದ್ರಶತಕಂ, ಶ್ರೀಗುರುಸ್ತುತಿರತ್ನಮಾಲಾ. 
ಫಕೀರಪ್ಪ, ಗುರುಬಸಪ, ಹಳಕಟಿ 
ಬ ಇ ಆ 
ಜ : ೨-೭-೧೮೮೦ 
ಧಾರವಾಡ. ಪ್ರಾಥಮಿಕ, ಮಾಧ್ಯಮಿಕ ವಿದ್ಯಾಭ್ಯಾಸ ಅಲ್ಲಿಯೇ ಆಯಿತು. 


ಗ್ರಂಥಕರ್ತರ ಚರಿತ್ರಕೋಶ ೧೦೧ 


೧೯೦೭ರಲ್ಲಿ ಬಿ.ಎ.; ಮುಂದೆ ೧೯೦೮ರಲ್ಲಿ ಎಲ್‌ಎಲ್‌.ಬಿ. ಪದವಿಯನ್ನು ಸಂಪಾದಿಸಿ 
ಬೆಳಗಾವಿಯಲ್ಲಿ ವಕೀಲಿ `ವ್ಯವಸಾಯವನ್ನು ಪ್ರಾರಂಭಿಸಿದರು. ಶೈಕ್ಷ ಣಿಕ ಹಾಗೂ ಸಾಂಸ್ಕೃತಿಕ 
ಕಾರ್ಯಗಳಲ್ಲಿ ಆಸ್ಥೆ ಯುಳ್ಳವರೂ ಸಾರ್ವಜನಿಕ ಸೇವಾಕಾಂಕ್ಷಿ ಗಳೂ ಆದ ಇವರು, 
ಕೆಲವು ವರ್ಷಗಳನಂತರ ವಿಜಾಪುರದಲ್ಲಿ ಹೋಗಿ ನೆಲೆಸಿ ತಮ್ಮ ಕಾರ್ಯರಂಗವನ್ನು 
ವಿಸ್ತರಿಸಕೊಂಡರು. "ಹಿತಚಿಂತಕ ಮುದ್ರಣಾಲಯ'ವನ್ನು ಸ್ಥಾಪಿಸಿ ."ಶಿವಾನುಭವ' 
(ಮಾಸಪತ್ರಿಕೆ, ೧೯೨೬, "ನವಕರ್ನಾಟಕ' (ವಾರಪತ್ರಿಕೆ, ೧೯೨೮) ಎಂಬ ಪತ್ರಿಕೆಯನ್ನು 
ಪ್ರಾರಂಭಿಸಿ, ವಚನಸಾಹಿತ್ಯದ ಪ್ರಕಟನೆಯನ್ನು ಕೈಕೊಂಡು, ವೀರಶೈವ ಸಂಸ್ಕೃತಿ 
ಪ್ರಚಾರಕಾರ್ಯದಲ್ಲಿ ಬಹು ಅಮೂಲ್ಯಸೇವೆಯನ್ನು ಸಲ್ಲಿಸಿದರು. ವಚನಕಾರರ ಕೃತಿಗಳನ್ನೂ 
ಜೀವನ ಚರಿತ್ರೆಗಳನ್ನೂ ಬೆಳಕಿಗೆ ತಂಡ ಶ್ರೆ ಯಸ್ಸಿಗೆ. ಇವರು ಪಾತ್ರರು. ಶಿವಾನುಭವ 
ಸಂಘಗಳ ಪ್ರಚಾರದಿಂದ ವೀರಶೈವ ಸಮಾಜದ ಸಂಘಟನೆ ಮಾಡಿದರು. ವಿಜಾಪುರದಲ್ಲಿ 
ವೀರಶೈವ ಶಿಕ್ಷಣ ಫಂಡು, ಸಿದೆ ಶ್ವರ ಧರ್ಮಾದಾಯ ಶಿಕ್ಷಣ ಫಂಡು, ಜಿಲ್ಲಾ 
ವೀರಶೈವ ವಿದ್ಯಾವರ್ಧಕ ಸಂಘ, ಸಿದ್ದ ಶ್ವರ ಮಾಧ್ಯಮಿಕ ಶಾಲೆ ಮುಂತಾದ ಸಂಸ್ಥೆ ಗಳ 
ಸ್ಥಾಪನೆ ಹಾಗೂ ಕಾರ್ಯನಿರ್ವಹಣೆಯಲ್ಲಿ ತುಂಬ ಶ್ರಮಿಸಿ ಆ ಸಮಾಜದ ಕ್ಸ” ಣಿಕ 
ಪ್ರಗತಿಗೆ ಕಾರಣರಾದರು. ವಿಜಾಪುರ ನಗರಸಭೆಯ ಸ್ಕೂಲ್‌ ಬೋರ್ಡಿನ ಅಧ್ಯಕ್ಷ ರಾಗಿದ್ದರು. 
ಅಲ್ಲದೆ ಮುಂಬಯಿ ಸರಕಾರದ ಪ್ರಾಥಮಿಕ ಶಿಕ್ಷಣ ಸಮಿತಿ, ಕನ್ನಡ ಪಠ್ಯಪುಸ್ತಕ 
ಸಮಿತಿ, ಪ್ರಾಥಮಿಕ ಶಿಕ್ಷಣದ ಅಭ್ಯಾಸಪತ್ರಿಕಾ. ಸಮಿತಿ, ಧಾರವಾಡ ಕನ್ನಡ ಸಂಶೋಧನ 
"ಮಂಡಲ, ಮುಂಬಯಿ ವಿಶ್ವವಿದ್ಯಾನಿಲಯದ ಸಿನೇಟ್‌ ಇತ್ಯಾದಿ. ಸಮಿತಿಗಳಲ್ಲಿ ಅನೇಕ 
ವರ್ಷ ಸದಸ್ಯರಾಗಿದ್ದರು. ಕನ್ನಡ ಸಾಹಿತ್ಯ ಸಮ್ಮೆ €ಲನದ ೧೨ನೇ ಅಧಿವೇಶನ (ಬಳ್ಳಾರಿ, 
೧೯೨೬), ಧಾರವಾಡದಲ್ಲಿ ಸೇರಿದ್ದ ಕರ್ನಾಟಕ ಏಕೀಕರಣ ಸಮ್ಮೇಲನ, ೧೯೩೩ರಲ್ಲಿ 
ಕೂಡಿದ್ದ ವೀರಶೈವ ಮಹಾಸಭೆಯ ಅಧಿವೇಶನ, ಪುಣೆಯಲ್ಲಿ ಜರುಗಿದ್ದ ಮುಂಬಯಿ 
ಇಲಾಖೆಯ ನೇಕಾರರ ಸಮ್ಮೇಲನ ಇತ್ಯಾದಿ ಅಧಿವೇಶನಗಳಿಗೆ ಅಧ್ಯಕ್ಷರಾಗಿದ್ದರು. 


ತಾ॥ ೨-೭-೧೯೪೩ರಂದು ಇವರ ೬೪ನೆಯ ವರ್ಧಂತಿಯ ಪ್ರಯುಕ್ತ ವಿಜಾಪುರದ 
ನಾಗರಿಕರ ಪರವಾಗಿ ಬಿನ್ನ ವತ್ತ ಳೆಯೂ ಸಂಕಲ್ಪಿತ ನಿಧಿಯೂ ಇವರಗೆ ಅರ್ಪಿಸಲ್ಪಟ್ಟವು. 
ಅದರಂತೆ ರಾಣೆಬೆನ್ನೂರು, ಬೆಂಗಳೂರು ಮುಂತಾದ ಸ್ಥಳಗಳಲ್ಲಿ ಸಾರ್ವಜನಿಕ ಸತ್ಕಾರ 
ನಡೆದು ಇವರ ಭಾಷಾಸೇವೆಯು ಗೌರವಿಸ ಲ್ಪಟ್ಟಿತು.” 


ಗ್ರಂಥಗಳು : ೭೭೦ ಅಮರಗಣಾಧೀಶ್ವರ ಚರಿತ್ರೆಗಳು, ಚನ್ನಬಸಪ್ಪಾ ಬಸಲಿಂಗಪ್ಪಾ 
ಧಾರವಾಡ ಅವರ ಚರಿತ್ರೆ, ವಚನಶಾಸ್ತ್ರ ಸಾರ ಭಾಗ-೧ (ಪೂರ್ವಾರ್ಧ) "(ಉತ್ತ ರಾರ್ಧ), 
ಭಾಗ ೨, ಭಾಗ ೩ `(ಪೂರ್ವಾಧಗೆ) ' (ಉತ್ತರಾರ್ಧ), ಶಿವಶರಣರ ಚರಿತ್ರೆಗಳು 
ಭಾಗ ೧, ಭಾಗ ೨, ಭಾಗ ೩, ಶಿವಾನುಭವ ಶಬ್ದಕೋಶ. 


ಪರಿಷ್ಕೃತ ಹಾಗೂ ಪ್ರಕಾಶಿತ : (ಶಿವಾನುಭವ ಗ್ರಂಥಮಾಲೆ, ವಿಜಾಪುರ) 


ಅವಧೂತಗೀತೆ, ಅಂಬಿಗರ ಚೌಡಯ್ಯನ ವಚನಗಳು, ಆದಯ್ಯನ ವಚನಗಳು, 
ಆದಿಶೆಟ್ಟಿ ಪುರಾಣ, ಉರಿಲಿಂಗಪೆದ್ದಿ ಯ ವಚನಗಳು, ಕಾಲಜ್ಞಾನದ ವಚನಗಳು, ಕೆಳದಿ 


೧೦೨ ಗ್ರಂಥಕರ್ತರ ಚರಿತ್ರಕೋಶ 


ಸಂಸ್ರೊನದ ರಾಯರ ವಂಶಾವಳಿ, ಕೊಡಗು ಸಂಸ್ಥಾನದ ರಾಜೇಂದ್ರನಾಮೆ, ಗಣದಾಸಿ 
ವೀರಣ್ಣನ ವಚನಗಳು, ಘನಲಿಂಗನ ವಚನಗಳು, ಚೆನ್ನ ಬಸವೇಶ್ವರನ ವಚನಗಳು, 
ತೋಂಟದಾರ್ಯ ರಗಳೆ, ದೇವರ ದಾಸಿಮಯ್ಯನ ವಚನಗಳು, ನಿರಂಜನ ವಂಶರತ್ನಾಕರ, 
ಪ್ರಭುದೇವರ ವಚನಗಳು, ಬೀಳಗಿ ಅರಸುಗಳ ವಂಶಾವಳಿ, ಭಕ್ತಿಯ ವಚನಗಳು, 
ಮಡಿವಾಳ ಮಾಚಿದೇವನ ವಚನಗಳು, ಮೆರೆಮಿಂಡದೇವನ ವಚನಗಳು, ಲಿಂಗಮ್ಮನ 
ವಚನಗಳು, ವರದಾನಿ ಗುಡ್ಡ ಮ್ರ ಯ ಚರಿತ್ರೆ, ವೀರಶೈವ ರಗಳೆ, ಶಿವಶರಣದ ಪದಗಳು-ಭಾಗ 
೧-೨, ಸಂಗನಬಸವೇಶ್ವರನ ವಚನಗಳು, ಸಿದ್ಧರಾಮೇಶ್ವರನ ವಚನಗಳು, ಸಿದ್ಧಲಿಂಗೇಶ್ವರ 
ಏಕೋತ್ತ ರ ಶತಸ್ಥಲ, ಸೋಮೇಕಟ್ಟೆ ಕೃವಲ್ಯಪದಗಳು, ಹಡಪದಪ್ಪ ಣ್ಣ ನ ವಚನಗಳು, 
ಹರಳಯ್ಯನ ತ್ರಿಪದಿ, ಹರಿಹರನ ವೃಷಭೇಂದ್ರ ರಗಳೆ ಭಾಗ ೧-೨-೩-೪-೫-೬, 
೭, ಹೊಸಪದ್ಧತಿಯ ಬಸವೇಶ್ವರ ವಚನಗಳು. 


ಭಾಗವತ, ವೆಂಕಟೇಶ, ಚಿನ್ನಮುಳಗುಂದ ಫ್‌ 
ಜ: ೧೮೮೦ ಮ : ೧೯೩೬ 
ಬೆಳಗಾವಿ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವು ಅಲ್ಲಿಯೇ ಆಯಿತು. 
೧೯೦೬ರಲ್ಲಿ ಮುಂಬಯಿ ವಿಲ್ಸನ್‌ ಕಾಲೇಜಿನಿಂದ ಬಿ.ಎ. ಪದವೀಧರರಾಗಿ ಮುಂಬಯಿ 
ಸರಕಾರದ ಪೋಲೀಸ್‌ ಶಾಖೆಯನ್ನು ಸೇರಿದರು. ಡೆಪ್ಯೂಟಿ ಸುಪರಿಟೆಂಡೆಂಟ್‌ 
ಹುದ್ದೆಯಲ್ಲಿದ್ದು ೧೯೩೧ರಲ್ಲಿ ನಿವೃತ್ತರಾಗಿ, ೧೯೩೬ರಲ್ಲಿ ಮರಣಹೊಂದಿದರು 


ಗ್ರಂಥ : ಹೊರೇಸಿಯೋ (ಇ), 
ಇಂಗ್ಲೀಷ್‌ : Police Manual 


ಮಲ್ಲಿಕಾರ್ಜುನಪ್ಪ, ಶಿವಲಿಂಗಪ್ಪ, ರೈನಾಪೂರ 
ಜ: ೧-೧-೧೮೮೦ ಮ : ೧೮-೪-೧೯೫೩ 
ಬೆಳಗಾವಿ ಜಿಲ್ಲೆಯ ಪರಸಗಡ ತಾಲ್ಲೂಕಿನ ರೈನಾಪುರದವರು. ಬೆಳಗಾವಿಯಲ್ಲಿ 
ಮಾಧ್ಯಮಿಕ ಶಿಕ್ಷಣವನ್ನೂ ಪುಣೆಯ ಫರ್ಗ್ಯುಸನ್‌ ಕಾಲೇಜಿನಲ್ಲಿ ಪ್ರೌಢವ್ಯಾಸಂಗವನ್ನೂ 
ಮಾಡಿ, ಬಿ.ಎ. ಪದವೀಧರರಾಗಿ ಮುಂಬಯಿ ಸರಕಾರದ ಕಂದಾಯ ಶಾಖೆಯನ್ನು 
ಸೇರಿದರು. ಸಂಸ್ಕೃತ, ಕನ್ನಡ ಸಾಹಿತ್ಯದಲ್ಲಿ ಯೂ ಜ್ಯೋತಿಷ್ಯಶಾಸ್ತ್ರ ದಲ್ಲಿಯೂ ಪಾರಂಗತರು. 
೧೯೩೩ರಲ್ಲಿ ಮಾಮಲೇದಾರ್‌ ಹುದ್ದೆಯಿಂದ ನಿವೃತ್ತರಾದರು. ಶಿರಸಂಗಿಯ ಧರ್ಮನಿಧಿಯ 
ಸದಸ್ಯರಾಗಿದ್ದ ರು. 


ಗ್ರಂಥಗಳು : ಅಭಿಜ್ಞಾ ನಶಾಕುಂತಲ (ಕಾಳಿದಾಸ ವಿರಚಿತ), (ಆ. ೧೯೩೩), ಮೇಘದೂತ 
(ಕಾಳಿದಾಸ ಎರಚಿತ) (ಅ. ೧೯೧೦), ಲಿಂಗರಾಜರ ಚರಿತ್ರೆ (ಅ. ೧೯೪೯). 


ಗ್ರಂಥಕರ್ತರ ಚರಿತ್ರಕೋಶ ೧೦೩ 


ಪರಿಷ್ಕೃತ : ಬಾಣಕಾಡಂಬರಿ (ತೂರಮರಿಯವರಿಂದ ಭಾಷಾಂತರವಾದದ್ದು) ಕವಿಕರ್ಣ 
ರಸಾಯನ (ಷಡಕ್ಷರಿ ಕವಿಕೃತ ಸಂಸ್ಕೃತಗ್ರಂಥ). 


ವೆಂಕಟರಾಯಕವಿ, ಹನುಮಾನ್‌ 
ಜ.:``೨೧-೧೧-೧೮೮೦ 
ತುಮಕೂರು ತಾಲೂಕಿನ ಬೆಳ್ಳಾವೆ. ಶ್ರಿರಂಗಂ/ ಕುಂಭಕೋಣಂ ಮೊದಲಾದ 
ಕಡೆಗೆ ಸಂಸ್ಕೃತ ವ್ಯಾಸಂಗಮಾಡಿ, ಕವಿಚಂತೆಕಾರರಾದ ಆರ್‌. ನರಸಿಂಹಾಚಾರ್‌, ಎಸ್‌. 
ಜಿ. ನರಸಿಂಹಾಚಾರ್‌ ಹಾಗೂ ಎಂ.ಎ. ರಾಮಾನುಜ ಅಯ್ಯಂಗಾರ್‌ ಅವರೊಂದಿಗೆ 
ಹಳಗನ್ನಡ ಗ್ರಂಥಪರಿಶೋಧನೆಯಲ್ಲಿ ತೊಡಗಿದರು. ಇವರು ತುಮಕೂರು ಜಿಲ್ಲೆಯ 
ಕೆಲವು ಮಿಡಲ್‌ ಸ್ಕೂಲುಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿಯೂ, ಚಿಕ್ಕನಾಯಕನ 
ಹಳ್ಳಿ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿಯೂ ಇದ್ದು ನಿವೃತ್ತರಾದರು ೧೯೩೩). 


೧೯೦೭-೮ರಲ್ಲಿ ಧಾರವಾಡದಲ್ಲಿ ನೆರೆದ ಗ್ರಂಥಕರ್ತರ ಸಮ್ಮೇಲನಕ್ಕೆ 
ಪ್ರತಿನಿಧಿಗಳಾಗಿದ್ದರು. 


ಗ್ರಂಥಗಳು : ಕುರುಕುಲಕಲಹಂ, ಚಂದ್ರಹಾಸಾಭ್ಯುದಯಂ, ಜಾನಕೀಪರಿಣಯ ನಾಟಕಂ, 
ಭಾವನಾತ್ರಯಂ. 


ಅಪ್ರಕಟಿತ. : ಆರ್ಯಮತತತ್ವ 0, ಉತ ತ್ರರರಾಮಚರಿತಂ, ಚಾರುದತ್ತಂ, ತಿರುಳ್ಗನ್ನಡದ 
ಪುರುಳ್‌, ಪೂರ್ವ ರಾಮಚರಿತ. ಬಾಲಕೃಷ್ಟಚರಿತಂ ಮುಕುಂದಾನಂದಂ, ವಾಸವದತ್ತವೃತ್ತ 0, 
ಸಂತಾಪಶತಕಂ". 


ವೆಂಕಟರಾವ್‌ ಭೀಮರಾವ್‌, ಆಲೂರ 
ಜ : ೧೨-೭-೧೮೮೦ 
ಧಾರವಾಡ. ಅಲ್ಲಿಯೇ ಮಾಧ್ಯಮಿಕ ಶಿಕ್ಷಣಮುಗಿಸಿ ೧೮೯೭ರಲ್ಲಿ ಮ್ಯಾಟ್ರಿಕ್‌ 
ಪಾಸಾದರು. ೧೯೦೩ರಲ್ಲಿ ಬಿ.ಎ, ೧೯೦೫ರಲ್ಲಿ ಎಲ್‌ಎಲ್‌.ಬಿ. ಪದವೀಧರರಾಗಿ 
ಧಾರವಾಡದಲ್ಲಿ ವಕೀಲಿಯ ವ್ಯವಸಾಯವನ್ನು ಪ್ರಾರಂಭಿಸಿದರು. 


ನವಕರ್ನಾಟಕ ನಿರ್ಮಾಣದ ಕಾರ್ಯದಲ್ಲಿ ಅಗ್ರಗಣ್ಯರಾಗಿ ದುಡಿದು ಅಖಿಲ 
ಕರ್ನಾಟಕಕ್ಕೆ 'ಕುಲಪುರೋಹಿತ'ರೆಂದು ಪರಿಚಿತರಾದ ಇವರು, ಸುಮಾರು ೩೦ ವರ್ಷಗಳ 
ಮೇಲ್ಪಟ್ಟು ಕರ್ನಾಟಕದ ರಾಜಕೀಯ, ಸಾಂಸ್ಕೃತಿಕ ಜೀವನವನ್ನು ಪ್ರಬುದ್ಧ ಗೊಳಿಸಲು 
ಶ್ರಮಿಸಿದ್ದಾರೆ. ಕನ್ನಡದ ಮುಖಾಂತರ ಭರತವರ್ಷದ ಕಲ್ಯಾಣ ಸಾಧನೆಯನ್ನು 
ಧ್ವೇಯವಾಗಿರಿಸಿಕೊಂಡು “ಕರ್ನಾಟಕಾಂತರ್ಗತ ಭಾರತಮಾತೆಗೆ ನಮಸ್ಕಾರ' ಎಂಬ 


* ಈ ಗ್ರಂಥಗಳೆಲ್ಲ ಸೆಂಟ್ರಲ್‌ ಜೈನ ಓರಿಯಂಟಲ್‌ ಲೈಬ್ರರಿ, ಆರು, ಭಾಂಡಾರಕರ್‌ ಓರಿಯಂಟಲ್‌ 
ರಿಸರ್ಚ್‌ ಇನ್ಸ್ಟಿಟ್ಕೂಟ್‌, ಪೂನಾ, ಗವರ್ನಮೆಂಟ್‌ ಓರಿಯಂಟಲ್‌ ಲೈಬ್ರರಿ, ಮೈಸೂರು- ಮೊದಲಾದ 
ಸ್ಥಳಗಳಲ್ಲಿ ಹೆಸ್ತಪ ೆತಿಯಾಗಿ ಕಾದಿಡಲ್ಪಟ್ಟಿವೆ. 


೧೦೪ ಗ್ರಂಥಕರ್ತರ ಚರಿತ್ರಕೋಶ 


ಮಂತ್ರವನ್ನು ಘೋಷಿಸಿ ಕನ್ನಡದ ಶ್ರೇಯೋಭಿವೃದ್ದಿ ಗೆ ಇವರು ಮಾರ್ಗದರ್ಶಕರಾದರು. 


ಕರ್ನಾಟಕ ಗ್ರಂಥಪ್ರಸಾರ ಮಂಡಲ (೧೯ ೦೮), ನವಜೀವನ ಗ್ರಂಥಭಾಂಡಾರ, 
ಗೀತಾಕುಸುಮಮಂಜರಿ ಎಂಬ ಗ್ರಂಥಪ್ರಕಾಶನ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರು. ಅಖಿಲ 
ಕರ್ನಾಟಕ ಗ್ರಂಥಕರ್ತರ ಸಮ್ಮೇಳನವನ್ನು ಧಾರವಾಡದಲ್ಲಿ ಎರಡು ಸಲ ನೆರೆಯಿಸಿ 
ಕನ್ನ ಡದ ಐಕ್ಕತೆಗ ನಾಂದಿಯನ್ನು ಹಾಕಿದರು (೧೯ 0೭, ೧೯ ೦೮). ಕರ್ನಾಟಕ ವಿದ್ಯಾವರ್ಧಕ 
ಸಂಘದ ಮುಖಪತ್ರವಾಗಿದ್ದ 'ವಾಗ್ಭೂಷಣ' (೧೯೦೮, ೧೯ ೧೬), "ಕನ್ನ ಡಿಗ' ಧಾರವಾಡ, 
"ಜಯಕರ್ನಾಟಕ' (೧೯೨೩ ನವಂಬರ್‌ದಿಂದ ೧೯೨೯ ಅಕ್ಟೊ ಬರ್‌), "ಕರ್ಮವೀರ' 
(೧೯೨೦-೨೧) ಇತ್ಯಾದಿ ಪತ್ರಿಕೆಗಳ ಸಂಪಾದನ ಕಾರ್ಯವನ್ನು ನಿರ್ವಹಿಸಿದರು. 
ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ (೧೯೧೦-೨೦) ಶಾಂತೇಶ ವಾಚನಾಲಯ (೧೦ 
ಹ ಕರ್ನಾಟಕ ಇತಿಹಾಸ ಮಂಡಲ (೧೯೧೪- ೩೦), ಕನ್ನ ಡಿಗರ ಸಂಘ ಮೊದಲಾದ 
ಸಂಸ್ಥೆಗಳ ಅಧ್ಯಕ್ಷರಾಗಿದ್ದರು. ೧೯೧೯ರಲ್ಲಿ ಪುಣೆಯಲ್ಲಿ “ಕೂಡಿದ್ದ ಓರಿಯೆಂಟಲ್‌ 
ಕಾನ್ಸ್‌ರನ್ನಿಗೆ ಇತಿಹಾಸ “ಮಂಡಲದ ಪ್ರತಿನಿಧಿಯಾಗಿದ್ದರು. ಕರ್ನಾಟಕ ಸಭೆಯ 
ಸಂಸ್ಥಾಪಕರು; "ಪೈಸಾ ಫಂಡು', ೧೯೨೦ರಲ್ಲಿ ಧಾರವಾಡದಲ್ಲಿ ನೆರೆದ ಕರ್ನಾಟಕ 
ರಾಷ್ಟ್ರ ಆಯ ಪರಿಷತ್ತು, ಹಾಗೂ ಅಖಿಲ ಕರ್ನಾಟಕ ವಿಶ್ವ ವಿದ್ಯಾನಿಲಯ ಸಮಿತಿಗಳ 
ಕಾರ್ಯದರ್ಶಿಯಾಗಿದ್ದೆರು. ರಾಷ್ಟ್ರೀಯ ಪರಿಷತ್ತು ( ಧಾರವಾಡ, ೧೯೨೮). ಹಾಗೂ 
ಧಾರವಾಡ ಜಿಲ್ಲೆಯ ಪ್ರಥಮ ಸ ಸಾಹಿತ್ಯ ಸಮ್ಮೇಳನದ (೧೯೩೬) ಸ್ವಾಗತಾಧ್ಯಕ್ಷರು; 
ವಿಜಯನಗರ ಸಾಮ್ರಾಜ್ಯದ ಷಟ್ಕತ ಸಾಂವಕ್ಸರಿಕೋತ್ಸವ `ಮಂಡಲ (೧೯೩೫), ಬೆಂಗಳೂರಿನ 
ಅಖಿಲ ಕರ್ನಾಟಕ ಕೀರ್ತನ ಸಮ್ಮೆ ೇಳನ, ಧಾರವಾಡ ಭರತಕಲೋತ್ತೇಜಕ ಮಂಡಲ 
(೧೯೦೬) ಗಳ ಉಪಾಧ್ಯಕ್ಷರು ಮದ್ವಸಿದ್ಧಾಂತೋತ್ತೇಜಕಸಭೆಯ ನಿರ್ದೇಶಕರಲ್ಲೊಬ್ಬರು. 


ಕನ್ನಡ ಸಾಹಿತ್ಯ ಸಮ್ಮೆ €ಲನದ ೧೬ನೆಯ ಅಧಿವೇಶನದ ಅಧ್ಯಕ್ಷ ರು (ಮೈಸೂರು, 
೧೯ ೩೦). 


ಗ್ರಂಥಗಳು : ಅರವಿಂದರ ಕೊನೆಯ ರಾಜಕಾರಣದ ಮೃತ್ಯುಪತ್ರ, ಅರವಿಂದರು 
ತನ್ನು ಹೆಂಡತಿಗೆ ಬರೆದ ಪತ್ರ, ಕನ್ನಡಿಗನ ಭ್ರಮನಿರಸನ (ಈ ೧೯೧೩), ಕರ್ನಾಟಕ 
ಗತವೆ ಭವ, ಕರ್ನಾಟಕ ವೀರರತ್ನ ಗಳು, ಗೀತಾಪರಿಮಳ, ಗೀತಾಪ್ರಕಾಶ, ಗೀತಾಭಾವಪ್ರದೀಪ 
ಭಾಗ ೧, ಭಾಗ ೨, ಗೀತಾರಹಸ್ಯ (ನ. ೧೯೧೯), ಗೀತಾಸಂದೇಶ, ಚಳವಳಿಗಳ 
ಆತ್ಮವು (ಯ. ೧೯೧೦), ನನ್ನ ಜೀವನಸ್ಹೃತಿಗಳು ಭಾಗ ೧, ಭಾಗ ೨, ನಾವು 
ಈಗ ಬೇಡುವ ಸ್ವರಾಜ್ಯ (ಯ. ೧೯೧೭), ಕರ್ನಾಟಕತ್ವದ ಸೂತ್ರ ಗಳು (ಈ. ೧೯೫೦), 
ಮಧ್ವಸಿದ್ಧಾಂತಪ್ರವೇಶಿಕೆ, ಮಧ್ವಾಚಾರ್ಯರ ಮೂಸಿದ್ದಾ ತದ "ವಿವರಣೆ (ನ.೧೯೫೨), 
ಮಿಕ್ಕ ಸುಧಾರಣೆಗಳ ನಿಷ್ಠಲತೆ (ಯ. ೧೯೧೭), ರಾಷ್ಟ್ರೀಯತ್ವದ ಮೀಮಾಂಸೆ (ಈ. 
೧೯೪೦), ವಿಜಯನಗರ "ಉತ್ಸವದ ವರದಿ (ಮ.-ಎ.೧೯೩೮) ವಿದ್ಯಾರಣ್ಯ ಚರಿತ್ರೆ 
(ಮ-ಚ.೧೯೦೭), ಶಿಕ್ಷಣಮೀಮಾಂಸೆ, ಸ್ವರಾಜ್ಯವನ್ನು ಕೊಡದೆ ಇರುವುದಕ್ಕೆ ಹೇಳುವ 
ನೆವ (ಯ. ೧೯೧೭), ಸ್ವರಾಜ್ಯವನ್ನೇ. ಏಕೆ - ಬೇಡುತ್ತೇವೆ? (ಯ. ೧೯೧೭), 
ಸ್ವರಾಜ್ಯವೆಂದರೇನು (ಯ. ೧೯೧೭). 


ಗ್ರಂಥಕರ್ತರ ಚರಿತ್ರಕೋಶ ೧೦೫ 


ಅಪ್ರಕಟಿತ : ಗಾಂಧೀಯವರ ಚರಿತ್ರೆ, ನೀತಿಮೀಮಾಂಸೆ (Aristotle ಕೃತ Data 
of Ethics ಗ್ರಂಥದ ಭಾಷಾಂತರ), ಪೂರ್ವ ಮತ್ತು ಪಶ್ಚಿಮ, ಮ್ಯಾರಿನಿ ಚರಿತೆ, 
ವಿವೇಕಾನಂದರ ಭಕ್ತಿಯೋಗ, ಸ್ವಾತಂತ್ರ್ಯ (Robert Mill ಕೃತ Liberty ಗ್ರಂಥದ 
ಭಾಷಾಂತರ), ಸುಖವೂ ಶಾಂತಿಯೂ. 


ಆತ್ಮಾರಾಮಶಾಸ್ತ್ರೀ, ನಾಗೇಂದ್ರಶಾಸ್ತ್ರೀ, ಓಡ್ಲ ಮನೆ, ವಿದ್ಯಾವಾಚಸ್ಪತಿ 
ಜ : ೧೮೮೧ 


ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕು ಓಡ್ಲಮನೆ. ಸಾಂಗಲಿಯ 
ಸಂಸ್ಕೃತ ಪಾಠಶಾಲೆಯಲ್ಲಿಯೂ ಮೈಸೂರು ಮಹಾರಾಜಾ ಸಂಸ್ಕೃತ ಕಾಲೇಜಿನಲ್ಲಿಯೂ 
ವಿದ್ಯಾಭ್ಯಾಸ ಮಾಡಿ ಪ್ರೌಢವ್ಯಾಸಂಗಕ್ಕಾಗಿ ಕಾಶಿಗೆ ತೆರಳಿದರು. ವ್ಯಾಕರಣ, ಅಲಂಕಾರ 
ಶಾಸ್ತ್ರಪಾರಂಗತರಾಗಿ ಬಂದು ಕ್ರಿಶ.೧೯೧೨ರಲ್ಲಿ ಮಂಗಳೂರು ಬಾಸೆಲ್‌ ಮಿಶನ್‌ 
ಹಾಯಸ್ಕೂಲಿನಲ್ಲಿ ಸಂಸ್ಕತ ಪಂಡಿತರಾಗಿ ನಿಯಮಕ ಹೊಂದಿದರು. ೧೯೨೬ರಲ್ಲಿ 
ಮಡಿಕೇರಿ ಸೆಂಟ್ರಲ್‌ ಸ್ಕೂಲಿಗೆ ಬದಲಿಸಲ್ಪಟ್ಟು ೧೯೩೯ರವರೆಗೂ ಅಂದರೆ 
ಸೇವಾನಿವೃತ್ತರಾಗುವವರೆಗೂ ಅಲ್ಲಿಯೇ ಇದ್ದರು. 


ಶಾಸ್ತ್ರಿ ಗಳ ಧರ್ಮ-ವೇದಾಂತವಿಷಯಕ ಪ್ರಬಂಧಗಳಿಗೆ ಹುಬ್ಬಳ್ಳಿಯ 
ಶಂಕರಾಚಾರ್ಯೋತ್ಸವ ಸಮಿತಿಯಿಂದ ಸತತ ೫ ವರ್ಷ ಬಹುಮಾನ ದೊರೆತಿದೆ. 
"ಧರ್ಮನಿತ್ಯೋರೇಕವಾಕ್ಯತಾ' ಎಂಬ ಲೇಖನದ ಬಗ್ಗೆ ಕಲಕತ್ತೆಯ ನಿಖಿಲ ಭಾರತ 
ಸಾಹಿತ್ಯ ಸಂಘದಿಂದ "ವಿದ್ಯಾವಾಚಸ್ಪತಿ' ಪ್ರಶಸ್ತಿಯು ಇವರಿಗೆ ದೊರೆತಿದೆ (೧೯೧೯). 
(೧೯೧೬ರಿಂದ ೧೯೨೫ರ ವರೆಗೆ ಮಂಗಳೂರಿನ್ನ (ಸ್ವದೇಶಾಭಿಮಾನಿ' ವಾರಪತ್ರಿಕೆಯ 
ಸಂಪಾದಕರಾಗಿದ್ದರು. ಅ ಭಾ.ಸನಾತನ ವರ್ಣಾಶ್ರಮಸ್ವರಾಜ್ಯ ಸಂಘದ ಕರ್ನಾಟಕ 
ಶಾಖೆಯ ಅಧಿವೇಶನದ ಅಧ್ಯಕ್ಷರು (ಕುಂದಾಪುರ, ೧೯೩೪) 


ಗ್ರಂಥಗಳು : ಕನ್ನಡ : ಕೇತುಭಂಗ (ಆ), ನಾಟಕ ಕಲೆ (ತ. ೧೨೦), ಶ್ರೀಕೃಷ್ಣಚರಿತಾಮೃತಂ 
(ಧ-ಚ), ಸನಾತನ ಧರ್ಮ (ಧ. ೧೯೩೬), ಸಂಕ್ಷೇಪ ಗೀತಾ (ಅ), ಹಿಂದುವ್ರತ 
ವಿವೇಕ (ಧ). 


ಅಪ್ರಕಟಿತ : ಈಶ್ವರಜ್ಞಾನ. 


ಸಂಸ್ಕೃತ : ಪುಷ್ಪಮಾಲಾ, ಸತ್ತ್ವಸಂಜೀವಿನಿ, ಗದ್ಯಪದ್ಯಸಂಗ್ರಹ, ವ್ಯಾವಹಾರಿಕ ಪರಮಾರ್ಥಂ, 
ಬ್ರಾಹ್ಮಣಾಬ್ರಾಹ್ಮಣವಾದಮೂಲಂ. 


ಅಪ್ರಕಟಿತ : ಯೋಗೀಶಗೀತಾ, ಸಾವಿತ್ರಿ ಚರಿತಂ. 
ಮರಾಠಿ : ಆರ್ಯಮಾತೇಚಾ ನಿರೋಪ, ಮರಾಠಿ ಲೇಖ ಸಂಗಹ. 


೧೦೬ ಗ್ರಂಥಕರ್ತರ ಚರಿತ್ರಕೋಶ 


ಚನ್ನಪ್ಪ, ಉತ್ತಂಗಿ, ರೆವರೆಂಡ್‌ 

ಜ : ೨೮-೧೦-೧೮೮೧ 
ಧಾರವಾಡ. ಧಾರವಾಡ ಹಾಗೂ ಮಂಗಳೂರಲ್ಲಿ ಶಿಕ್ಷಣ ಪಡೆದು ಧಾರವಾಡ 
ಮಿಶನ್‌ ಹೈಸ್ಕೂಲಿನಲ್ಲಿ ಅಧ್ಯಾಪಕರಾದರು. ಸರ್ವಜ್ಞ ವಚನಸಂಗ್ರಹ ಪ ಪರಿಷ್ಕರಣ ಹಾಗೂ 
ಪ್ರಕಾಶನಕ್ಕಾಗಿ ಅವಿಶ್ರಾಂತ ಪರಿಶ್ರಮ ವಹಿಸಿ” ಕನ್ನ ಡಭಾಷೆಯ ಒಂದು ಗುಪ್ತ 
ನಿಧಿಸಂಚಯವನ್ನು ಬೆಳಕಿಗೆ ತಂದ ಶ್ರೆ ಯಸ್ಸಿಗೆ ಪಾತ್ರ ರಾಗಿದ್ದಾರೆ. ಈ ವಚನ ಸಂಗ್ರ ಹಗಳ 
ವಿವಿಧ ಆವೃತ್ತಿ ಗಳನ್ನು ಟೀಕೆ- ಟಿಪ್ಪ ಣಿಯಿಂದಿಗೆ ಪ್ರಕಟಿಸಿರುವರು. ಕನ್ನಡ. ಸಾಹಿತ್ಯ 

ಸಮ್ಮೇಲನದ ೨ ನೆಯ ಅಧಿವೇಶನದ (ಕಲಬುರ್ಗಿ, ೧೯೪೯) ಅಧ್ಯಕ್ಷರು. 


ಗ್ರಂಥಗಳು : ಅನುಭವಮಂಟಪ (ಧ.೧೯೩೨), ದೃಷ್ಟುಂತದರ್ಪಣ (ಧ), ನಾರಾಯಣ 
ವಾಮನ ತಿಲಕ ಇವರ ಜೀವನಚರಿತ್ರೆ, ಬನಾರಸಕ್ಕೆ ಚಿತೆ ಹೇಮಿನ ಸಂದೇಶ (ಧ.೧೯೧೫), 
ಬಸವೇಶ್ವ ರನೂ ಅಸ್ಪಶ್ಯರ ಉದ್ದಾರವೂ, ಜಯ ಸಮಾಜ ಹಿತಚಿಂತನೆ (೧೯೨೧). 


ರಿಷ್ಕೃತ : ಸರ್ವಜ್ಞ ವಚನಗಳು. 


ಬ್ರಹ್ಮ ಣ್ಯಶರ್ಮ, ಯಲ್ಲಂಬಳಸೆ 


tl 


ಭ್ರ 


ಜ: ೧೮೮೧ 
ಕಡೂರು ಜಿಲ್ಲೆಯ ಯಲ್ಲಂಬಳಸೆ ಗ್ರಾಮ. ಮದ್ರಾಸ್‌ ವಿಶ್ವವಿದ್ಯಾನಿಲಯದ 
ಎಫ್‌.ಎ. ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿ ಕೆಲಕಾಲ ವಿದ್ಯಾ ಇಲಾಖೆಯಲ್ಲಿ ಮುಖ್ಯಾಧ್ಯಾಪಕ 
ರಾಗಿ ಕೆಲಸಮಾಡಿದರು. ಅದೇ ಸಮಯದಲ್ಲಿ ಕೂಡ್ಲಿ ಜಗದ್ಗುರು ವಿರೂಪಾಕ್ಚಶಾಸ್ತಿ ಗಳಲ್ಲಿ 
ಶಾಂಕರವೇದಾಂತ ಹಾಗೂ ಕೆ.. ಕೃಷ್ಣಸ್ವಾಮಿ ಅಯ್ಕರರ ಬಳಿಯಲ್ಲಿ ಪಾಶ್ಚಾತ್ಯ ತತ್ತ್ವಶಾಸ್ತ್ರದ 
ಸಾಂಗೋಪಾಂಗ ವ್ಯಾಸಂಗವನ್ನು ಮಾಡಿದರು. ಹಾಗೂ ಶಾಂಕರಾದ್ವೈತ ವೇದಾಂತದಲ್ಲಿ 
ಭಾಷ್ಯ, ಪ್ರಸ್ನಾನಃಗಳೆ ವ್ಯತ್ಯಾಸವನ್ನು ವಿವರಿಸುವ “ಮೂಲವಿದ್ಯಾನಿರಾಸಃ' ಎಂಬ ಸಂಸ್ಕೃತ 
ಗೆ ಸ ಂಥವೊಂದನ್ನು ರಚಿಸಿದರು. ಹೊಳೇನರಸೀಪುರದಲ್ಲಿ "ಅಧ್ಯಾತ್ಮ ಪ್ರಕಾಶ 
ಕಾರ್ಯಾಲಯ'ವನ್ನು ಏರ್ಪಡಿಸಿ, ಅಧ್ಯಾತ್ಮ ವಿದ್ಯಾನಿಲಯವನ್ನೂ ಶ್ವ ಮುದ್ರಣಾಲಯವನ್ನೂ, 
ಅಧ್ಯಾತ್ಮ ಪುಸ್ತಕಭಂಡಾರ ವಾಚನಾಲಯವನ್ನೂ ನಡೆಸಿಕೊಂಡು ಬರುತ್ತಿದ್ದಾರೆ. 
೧೯೨೦ರಿಂದ" ಅಧ್ಯಾತ್ಮ ಪ್ರಕಾಶ' ಮಾಸಪತ್ರಿಕೆಯೂ ಈ ಸಂಸ್ಥೆಯ. ಆಶ್ರಯದಲ್ಲಿ 
ಹೊರಡುತ್ತಲಿದೆ. ಮೈಸೂರು ಹಹನ ಆದೇಶದ ಮೇರೆಗೆ ಶಾಂಕರಭಾಷ್ಯಾದಿ 
ಕೃತಿಗಳನ್ನು. ಕನ್ನಡಿಸಿ" ಪ್ರಕಟಿಸುತ್ತಿದ್ದಾರೆ. ಅಧ್ಯಾತ್ಮ ತತ್ವ, ವೈದಿಕಧರ್ಮ ಜ.2 
ಅದ್ವೈತಸಿದ್ಧಾಂತದ ಪ ಪ್ರಚಾರದಲ್ಲಿ “ತುಂಬ ನಿಷ್ಠೆಯಿಂದ “ದುಡಿದ ಈ ಮಹನೀಯರ 
ಎಲ್ಲ ಕೃತಿಗಳೂ ರ್ಮ ತತ್ವಶಾಸ್ತ್ರ ಹಾಗೂ ಅಧ್ಯಾತ್ಮವಿಷ ಷಯಗಳಿಗೆ ಸಂಬಂಧಪಟ್ಟಿವೆ. 
ಆ/ಶ್ರಮ ಬದಲಾಯಿಸಿ ಸಚ್ಚಿದಾನಂದ ಸರಸ್ವತೀಸ್ವಾಮಿ ಎಂಬ ನಾಮಾಭಿಧಾನದಿಂದ 
(ಶೋಕಸೇವೆಯನ್ನು ಮಾಡುತ್ತಿರುವರು. 


ಗ ಅಲಾತಶಾಂತಿಪ್ರಕರಣ, ಅಪರೋಕ್ಷಾ ನುಭೂತಿ (ಭಾವಾರ್ಥ, ವಿವರಣೆ), 


ಗ್ರಂಥಕರ್ತರ ಚರಿತ್ರಕೋಶ ೧೦೭ 


ಅಧ್ಯಾತ್ಮವೆಂದರೇನು?, ಅಧ್ಯಾತ್ಮ ಗೀತಾವಳಿ (ಅ), ಅದ್ವೈತಸಿದ್ಧಾ ಂತ, ಆತ್ಮ ಬೋಧೆ 
(ಭಾವಾರ್ಥ, ಟಿಪ್ಪ ಣಿ), ಆತ್ಮ ವಿದ್ಯಾವಿಲಾಸ (ಭಾವಾರ್ಥ), ಈಶಾವಾಸ್ಯೋಪನಿಷತ್ತು, 
ಉಪದೇಶಸಾಹಸ್ರಿ (ನ.೧೯೩೨), ಉಪನಿಷತ್ತುಗಳ ಮೊದಲನೆಯ ಪರಿಚಯ, 
ಕಠೋಪನಿಷತ್ತು, ಕೇನೋಪನಿಷತ್ತು, ಕೇನೋಪನ್ವಾಸಮಂಜರಿ, ಗಣೇಶಾಷ್ಟಕ (ಭಾವಾರ್ಥ, 
ವಿವರಣೆ; ಅ), ಗೀತೆಸಾರ್ಥ, ಗೀತಾಭಾಷ್ಯ, ಗುರುಭಕ್ತಿಸಾರ ಸಟೀಕ;( ಅ), ಚಿದಾನಂದ 
ರಗಳೆ ಸಟೀಕ;(ಅ), ಚಿದಾನಂದ ಸವಾಯಿ (ಅ), ಜಿಜ್ಞಾಸುಗಳ ತೊಡಕು, ತತ್ತ್ವಸಮಾಸ 
(ಸಾಂಖ್ಯಸೂತ್ರಗಳ ವಿವರಣ), ದೃಗ್ಹೃಶ್ಯವಿವೇಕ, ಧಮ್ಮ ಪದ (ಬುದ್ಧಗೀತೆ), 
ಪರಮಾರ್ಥ ಚಿಂತಾಮಣಿ, ಪ್ರಶ್ನೊ ಪನಿಷತು, ಬ್ರಹ್ಮಸೂತ್ರ ಸಭಾಷ್ಯ, ಭಗವಚ್ಛರಣಸ್ತೊ ತ್ರ 
(ಭಾವಾರ್ಥ, ' ವಿವರಣೆ ಸಹಿತ), (ಅ), ಭಕ್ತಿಯೋಗ (ಸ್ವಾಮಿ ವಿವೇಕಾನಂದರ 
ಭಾಷಣ), ಭೀಷ್ಮಸ್ತವರಾಜ (ಅ), ಮಾಂಡೂಕ್ಕೋಪನಿಷತ್ತು , ಮುಂಡಕೋಪನಿಷತ್ತು. 
ಮುಂಡಕೋಪನ್ಯಾಸಮಂಜರಿ, ಮುಕುಂದಮಾಲಾಸ್ತೋತ್ರ (ಭಾವಾರ್ಥಸಹಿತ; ಅ), 
ಮೋಹಮುದ್ಗರ (ಭಜಗೋವಿಂದ ಸ್ತೋತ್ರ), ಲಕ್ಷ್ಮಣಶಾಸ್ತ್ರಿ ಉರುಫ್‌ ಹಸೇನ, 
ಲಕ್ಷ್ಮೀನರಸಿಂಹ ಪಂಚರತ್ನವಾಕ್ಯವೃತ್ತಿ (ಮೂಲ, ಟಿಪ್ಪಣಿ ಅರ್ಥ), ವಾಗ್ದೇವಿಸ್ತೋತ್ರ 
(ಅ), ವಿಲಕ್ಷಣ ಮೌನಿ (ಸಂಭಾಷಣೆ, ಉಪನಿಷತ್ತುಗಳ ತಾತ್ಪ ರ್ಯ) ವಿಶ್ವಧರ್ಮ 
ಸಮ್ಮೇಳನದಲ್ಲಿ (ಸ್ವಾಮಿ ವಿವೇಕಾನಂದರ ಭಾಷಣ), ವೇದಾಂತದರ್ಶನ (ಬ್ರಹ್ಮಸೂತ್ರದ 
ಪರಿಚಯ), ವೇದಾಂತಬಾಲಬೋಧೆ, ವೇದಾಂತಪ್ರವೇಶಿಕೆ (ಅದ್ವೈತಪಂಚರತ್ನದ ವಿವರಣೆ), 
ವೇದಾಂತಡಿಂಡಿಮೆ (ಭಾವಾರ್ಥ ಸಹ), ವೇದಾಂತವಿಚಾರದ ಇತಿಹಾಸ, ವೇದಾಂತ 
ಕಥಾವಳಿ (ಇ. ೧೯೨೩), ವೇದಾಂತೋಪನ್ಯಾಸಗಳು (ಸ್ವಾಮಿ ವಿವೇಕಾನಂದರ 
ಭಾಷಣಗಳು), ಶಿವನಾಮಾಷ್ಟೋತ್ತರಶತಕ (ಅರ್ಥ, ವಿವರಣೆ ಸಹ; ಅ), ಶಿವಕವಚ 
(ಅ), ಶ್ರಿಮದ್ಭಗವದ್ಗೀತಾಭಾಷ್ಕ (ಶಾಂಕರಭಾಷ್ಯದ ಭಾಷಾಂತರ ಅಧ್ಯಾಯ ೧-೮; 
೧೯೪೬, |) ಶ್ರಿಮದ್ಭಗವದ್ಗೀತಾಭಾಷ್ಕ (ಶಾಂಕರಭಾಷ್ಯದ ಭಾಷಾಂತರ- ಅಧ್ಯಾಯ 
೯-೧೮; ೧೯೪೭, |), ಶ್ರೀರಾಮಹೃದಯ, ಶ್ರೀರಾಮಗೀತಾ (ಅ), ಶಂಕರಸಿದ್ಧಾಂತ, 
ಶಂಕರಮಹಾಮನನ, ಸವಾರ್ತಿಕಪಂಚೀಕರಣ (ಸಾರ್ಥ) ಸದ್ಗು ರುವಿನ ಅನುಗ್ರಹ, 
ಸರ್ವೇಷ್ಟಸಿದ್ಧಿ , ಸಮುದ್ರಮಥನ, ಸ್ವಾತ್ಮಪ್ರಕಾಶಿಕೆ (ಮೂಲ, ಅರ್ಥ ಟಿಪ್ಪಣಿ ಸಹ), 
ಹರಿಶರಣಾಷ್ಟಕ (ಭಾವಾರ್ಥ, ವಿವರಣೆಗಳೊಡನೆ; ಅ), ಜ್ಞಾನಯೋಗ (ಸ್ವಾಮಿ 
ವಿವೇಕಾನಂದರ ಭಾಷಣ). | 

ಸಂಸ್ಕೃತ : ಈಶಾವಾಸ್ಯೋಪನಿಷತ್‌ (ಸಟೀಕ), ಮೂಲವಿದ್ಯಾನಿರಾಸಃ (ಶ್ರೀಶಂಕರ 
ಹೃದಯಮ್‌), ವೇದಾಂತಡಿಂಡಿಮ. 


ಕೃಷ್ಣಪ್ರಭು, ಬೋಳಂತೂರು 
ಜ : ೧೮೮೨ 


ಬಂಟವಾಳದ ಬಳಿಯ ಬೋಳಂತೂರು. ಕೆಲವು ಕಾಲ ಬಂಟವಾಳ "ಮೆಜಿಸ್ಟ್ರೇಟ್‌' 
ಕಚೇರಿಯಲ್ಲಿ ಗುಮಾಸ್ತರಾಗಿದ್ದು ೧೯೧೪ರಲ್ಲಿ ಅಲ್ಲಿಯೇ "ವಿಕ್ಟೋರಿಯಾ ಪ್ರಿಂಟಿಂಗ್‌ 


೧೦೮ ಗ್ರಂಥಕರ್ತರ ಚರಿತ್ರಕೋಶ 


ವರ್ಕ್ಸ್‌' ಎಂಬ ಮುದ್ರಣಾಲಯವನ್ನು ಸ್ಥಾಪಿಸಿ ಸ್ವತಂತ್ರ ಉದ್ಯೋಗ ಪ್ರಾರಂಭಿಸಿದರು. 


ಗ್ರಂಥಗಳು : ಕನ್ನಡ : ಜಾತಕದರ್ಪಣ, ಡಕಾಯತಿ (ಇ,೧೯೧೬), ಮಹಾತ್ಮಾ ಕವಿ 
ಜಯದೇವ (ಅ-ಚ.೧೯೩೫), ಮೃಚ್ಛಕಟಿಕ (ಆ.೧೯೧೭), ಸುಬೋಧಶತಕ (ಅ.೧೯೩೬), 
ಸುವರ್ಣಸಂಪುಟ (ಇ). | 


ಕೊಂಕಣಿ : ಚಂದ್ರಹಾಸ, ವಸ್ತ್ರಾಪಹರಣ, ಶ್ರೀಕೃಷ್ಣಜನ್ಮಾಷ್ಟಮಿ, ಶ್ರೀಕೃಷ್ಣಸತ್ಯಭಾಮಾ, 
ಧ್ರುವಚರಿತ್ರೆ, ನಳಚರಿತ್ರೆ. 


ನರಹರಿಶಾಸ್ತ್ರೀ, ಶೀಬಿನರಸಾವಧಾನಿ, ಬೆಳ್ಳಾವೆ, ಕರ್ನಾಟಕ ಕವಿಕೇಸರಿ 
ಜ : ೧೮೮೨ 
ತುಮಕೂರಿನಲ್ಲಿ ಶಿಕ್ಷಣ. ಮ್ಯಾಟ್ರಿಕ್ಕುಲೇಶನ್‌ ಮುಗಿದನಂತರ ೧೯೦೦ರಲ್ಲಿ 
ಉಪಾಧ್ಯಾಯರಾದರು. ಮುಂದೆ ಟ್ರೈನಿಂಗ್‌ ಆದ ಬಳಿಕ ಕೋಲಾರದ ಡಿಸ್ಟ್ರಿಕ್ಟ್‌ ನಾರ್ಮಲ್‌ 
ಸ್ಕೂಲಿನಲ್ಲಿಯೂ ಕೆಲವು ವರ್ಷ ಗ್ರಾಮಾಂತರ ಶಾಲೆಗಳ ಪರೀಕ್ಷಕರಾಗಿಯೂ ಕೊನೆಗೆ 
ಮಾಧ್ಯಮಿಕ ಶಾಲೆಗಳ ಮುಖ್ಯಾಧ್ಯಾಪಕರಾಗಿಯೂ ಸುಮಾರು ೩೮ವರ್ಷ ಕೆಲಸ ಮಾಡಿದರು. 
ಸಂಗೀತ, ಚಿತ್ರಕಲಾಕುಶಲರಾದ ಇವರ ಹಲವು ಚಿತ್ರಗಳಿಗೆ ಪ್ರಶಸ್ತಿಪತ್ರ ದೊರೆತಿವೆ. 
೧೯೨೩ರಲ್ಲಿ ಎಂ. ವೆಂಕಟಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಶಾಸ್ತ್ರಿಗಳು ಕವಿತಾಷ್ಟವಧಾನವನ್ನು 
ನೆರವೇರಿಸಿದರು. ಅದೇ ವರುಷ ಕೋಲಾರದ ನಾಗರಿಕರಿಂದ "ಕರ್ನಾಟಕ ಕವಿಕೇಸರಿ' 
ಎಂಬ ಪದವಿಯು ಇವರಿಗೆ ಅರ್ಪಿತವಾಯಿತು. "ಗುಬ್ಬಿ ಚನ್ನಬಸವೇಶ್ವರ ಪ್ರಾಸಾದಿಕ 
ನಾಟಕ ಮಂಡಳಿ'ಯ ಪ್ರಮುಖ ನಾಟಕಕಾರರಾದ ಇವರು ಕೆಲವು ಚಲಚ್ಛಿತ್ರಗಳಿಗೆ 
ಕಥೆ- ಹಾಡುಗಳನ್ನು ರಚಿಸಿಕೊಟ್ಟಿದ್ದಾರೆ. 


ಗ್ರಂಥಗಳು : ಆಕಾಶಗಮನಸಾಹಸ (ಛ. ೧೯೩೪), ಕಲ್ಯಾಣಗೀತಮಂಜರಿ (ಅ. 
೧೯೧೩), ಜಲಂಧರ (ಆ. ೧೯೪೪), ದಶಾವತಾರ (ಆ. ೧೯೫೦), ದಾಮಾಜಿಪಂತ 
(ಭಕ್ತಿ ಸಾಮ್ರಾಜ್ಯ), (ಆ. ೧೯೪೭), ದ್ವಾದಶಮಂಜರಿ ಮತ್ತು ಚತುರ್ದಶಮಂಜರಿ 
(ಆ. ೧೯೩೦), ನಾಟಕಮಂಜರಿ (ಉತ್ತರಕುಮಾರ, ಖಾಂಡವದಹನ, ಜರಾಸಂಧವಧ, 
ಹರಿಹರಲೀಲೆ ಎಂಬ ಏಕಾಂಕ ನಾಟಕಗಳ ಸಂಗ್ರಹ) (ಆ. ೧೯೪೮), ಪರಶುರಾಮ 
ರಾಮಾಯಣ (ಬಬ್ಬೂರ ಕವಿಯ ಗ್ರಂಥವನ್ನು ಆಧರಿಸಿದ್ದು) (ಧ. ೧೯೩೮), ಪ್ರಭಾವತಿ 
(ಆ. ೧೯೧೩), ಪ್ರಹ್ಲಾದ (ಆ. ೧೯೪೯), ಪಾಪಿಯಾರು? (Victor Hugo ಕೃತ 
Les Miserables ಕಾದಂಬರಿಯ ಸಂಕ್ಷೇಪಾನುವಾದ) (ಇ. ೧೯೩೮), ಪಾಂಡವವಿಜಯ 
(ಆ. ೧೯೧೨), ಬಲಿಚಕ್ರವರ್ತಿ (ಲ. ೧೯೪೭) ಭೋಜಕಾಳಿದಾಸ (ಆ. ೧೯೨೪), 
ಮದನಮೋಹನರಾಜಚರಿತ್ರೆ (ಇ. ೧೯೧೨), ಮಹಾತ್ಮಾ ಬಸವೇಶ್ವರ (ಆ. ೧೯೫೧), 
ಮಾರ್ಕಂಡೇಯ (ಆ. ೧೯ ೩೨), ಮಹಾಭಾರತ (ಆದಿಪರ್ವ) (ಧ. ೧೯ ೫೧), ಮುರಳೀನಾದ 
(ಅ. ೧೯೩೬), ರಾಜಭಕ್ತಿಕಾವ್ಯ (ಅ. ೧೯೨೬), ರಾಜಶೇಖವಿಳಾಸ (ಆ. ೧೯೨೧), 


ಗ್ರಂಥಕರ್ತರ ಚರಿತ್ರಕೋಶ ೧೦೯ 


ಲಂಕಾದಹನ (ಆ. ೧೯೧೨), ವಿಜಯವಿಲಾಸ (ಇ. ೧೯೩೪), ಶಬರಶಂಕರಲೀಲೆ 
(ಆ. ೧೯೨೦), ಶಂಕರವಿಜಯಸಂಗ್ರಹ (ಅ. ೧೯೫೧), ಶಾಕುಂತಲ (ಆ. ೧೯೧೨), 
ಶಾಲಾನಿತ್ಯಾನುಶಾಸನ (ಬ. ೧೯೩೦), ಶಾಲಾಸಂವಿಧಾನ (ಬ. ೧೯೨೪).. ಶ್ರೀಕೃಷ್ಣಗಾರುಡಿ 
(ಆ. ೧೯೩೨), ಶ್ರಿಕೃಷ್ಣಪಾರಿಜಾತ (ಆ. ೧೯೩೨), ಶ್ರೀಕೃಷ್ಣ ಭಾಮಾಪರಿಣಯ (ಆ 
೧೯೩೯), ಶ್ರಿ ಕೃಷ್ಣರಾಜೇಂದ್ರರಜತೋತ್ಸವಾನಂದ ಲಹರಿ (ಅ. ೧೯೨೭), 
ಶ್ರೀಕೃಷ್ಣಲೀಲಾವಿನೋದ (ಆ. ೧೯೨೫) ಶ್ರೀಕೃಷ್ಣವಿಜಯ (ಆ. ೧೯೨೭) ಶ್ರೀ ರುಕ್ಮಿಣೀ 
ಸ್ವಯಂವರ (ಅ ೧೯೩೩), ಸತ್ಯಹರಿಶ್ಚಂದ್ರ (ಆ. ೧೯೧೩), ಸತೀಸುಲೋಚನಾ 
(ಆ. ೧೯೩೪), ಸದಾರಮಾ (ಆ. ೧೯೧೦), ಸಂಪೂರ್ಣ ರಾಮಾಯಣ (ಆ. ೧೯೪೯), 
ಸೃಮಂತಕರತ್ನ ನಾಟಕ (ಆ. ೧೯೦೭), ಸಾಧ್ವಿ ಅನಸೂಯಾ (ಆ. ೧೯೪೯), ಸಾಧು 
ತುಕಾರಾಮ (ಆ. ೧೯೩೫), ಹಾಸ್ಯಕಲ್ಲೋಲ (ಆ. ೧೯೪೯). 


ಅಪ್ರಕಟಿತ : ಚತುರನೀತಿಶತಕ, ರೇಣುಕವಿಜಯ, ಉಷಾಸ್ವಯಂವರ, ಸುರಾಮಹಿಮೆ, 
ಮೋಹಪಾಶ, ಸತ್ಯನಾರಾಯಣ, ಅವಿವೇಕಶಾಸನ, ಆಂಗ್ಲನಾಟಕಕಥಾಮಂಜರಿ, 
ಸಂಸ್ಕೃತನಾಟಕಕಥಾಮಂಜರಿ, ಮನೋರಂಜಿನಿ. ಮಹಾಭಾರತ-ಸಭಾಪರ್ವ, ಅರಣ್ಯಪರ್ವ, 
ವಿರಾಟಪರ್ವ, ಉದ್ಯೋಗಪರ್ವ, ಭೀಷ್ಮ ಪರ್ವ ಇತ್ಯಾದಿ. 
ನಾರಾಯಣ, ಭೀಮರಾವ್‌, ಕಲಮದಾನಿ 
ಜ: ೧೫: ೪: ೧೮೮೨ 

ಧಾರವಾಡ ಜಿಲ್ಲೆಯ ಗದಗ. ಮ್ಯಾಟ್ರಿಕ್‌ ಪರೀಕ್ಷೆಯನಂತರ ಪುಣೆಯ 
ಎಂಜಿನಿಯರಿಂಗ್‌ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಮುಂಬಯಿ ಸರಕಾರದ ಅರಣ್ಯಶಾಖೆಯಲ್ಲಿ 
ನೌಕರಿ ಹಿಡಿದರು. ಮೈಸೂರು. ರೇಲ್ವೆ ಮತ್ತು ಮದ್ರಾಸ್‌ ಸದರ್ನ್‌ ಮರಾಠಾ 
ರೇಲ್ವೆಗಳಲ್ಲಿಯೂ ಎಂಜಿನಿಯರರಾಗಿ ಕೆಲಸಮಾಡಿ ನಿವೃತ್ತ ರಾದರು. ದಾಸಕೂಟದವರಾಗಿದ್ದು 
ಅಂಕಿತ ಪಡೆದವರು; ದ್ವೈತತತ್ವ್ವಜ್ಞಾ ನಪಾರಂಗತರಾದ ಇವರು ದಾಸಸಾಹಿತ್ಯವನ್ನು 
ವಿಪುಲವಾಗಿ ಸಂಗ್ರಹಿಸಿರುವರು. 
ಗ್ರಂಥಗಳು : ಕನ್ನಡ : ಏಕಾದಶೀ ಮಹಾತ್ಮೆ (ಧ. ೧೯೧೫), ಜಗನ್ನಾ ಥದಾಸರ 
ಚರಿತ್ರೆ (ಧ-ಚ.೧೯೧೫), ದೇವರ ನಾಮಗಳು (ಅ. ೧೯೪೩), ಭಾಗವತ ಸಾರೋದ್ಧಾರ, 
ಶ್ರೀಮಧ್ವನಾಮ (ಭ.೧೯೩೯) 


ಇಂಗ್ಲೀಷ್‌ : Mystic Teachings of Haridasas of Karnatak 
(Dr.A.P.Karmarkar ಅವರೊಂದಿಗೆ) 
ಕಲ್ಲೋ, ಗಣೇಶ, ಬಿಜಾಪುರಕರ 
ಜ: ೧೬-೮-೧೮೮೩ 
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾಗವಾಡ. ಧಾರವಾಡ ಶಿಕ್ಷಣಮಹಾ 


೧೧೦ ಗ್ರಂಥಕರ್ತರ ಚರಿತ್ರಕೋಶ 


ವಿದ್ಯಾಲಯದಲ್ಲಿ ಅಭ್ಯಾಸ ಪೂರೈಸಿ ಪ್ರಥಮ ವರ್ಗದಲ್ಲಿ ಉತ್ತೀರ್ಣರಾದರು. ಕೂಡಲೆ 
ಬೆಳಗಾವಿ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿಯಾಮಕ ಹೊಂದಿ ೧೯೦೫ರಿಂದ 
೧೯೩೧ರ ವರೆಗೆ ಕೆಲಸಮಾಡಿದರು. ಸ್ವಂತ ವ್ಯಾಸಂಗದಿಂದ ಹಿಂದೀ, ಮರಾಠಿ ಭಾಷೆಗಳನ್ನು 
ಅವಗತಮಾಡಿಕೊಂಡರು. ಶಾಸ್ತ್ರಿ ಯ: ಸಂಗೀತದಲ್ಲಿ ಪರಿಶ್ರಮವುಳ್ಳವರು. "ಚದುರಂಗ". 
"ಗಂಜೀಪ' ಆಟದಲ್ಲಿ ಹಲವು ಬಹುಮಾನಗಳನ್ನು ಪಡೆದಿದ್ದಾರೆ. ೧೯೦೫ರಲ್ಲಿ ಮಂಡಾಲೆಯ 
ಶಿಕ್ಷೆಯ ಪ್ರಸಂಗದಲ್ಲಿ ಲೋಕಮಾನ್ಯ ಬಾಳಗಂಗಾಧರ ಟಿಳಕರು ನ್ಯಾಯಾಸ್ಥಾನದಲ್ಲಿ 
ಕೊಟ್ಟ 'ಹೇಳಿಕೆಯನ್ನಾ ಧರಿಸಿ ಮರಾಠಿ "ಕವಿತೆಯೊಂದನ್ನು ರಚಿಸಿ ಬಹುಮಾನಿಸಲ್ಪಟ್ಟರು. 
ಬೆಳಗಾವಿಯಲ್ಲಿ ಕೆಲಕಾಲ ನಡೆದ ವಾಜ್ಜ್ಞಯವರ್ಧಕ ಗ್ರಂಥಮಾಲೆ (೧೯೧೪) ಹಾಗೂ 
ಭುವನೇಶ್ವರಿ ಗ್ರಂಥಮಾಲೆಯ ಸಂಚಾಲಕರಾಗಿದ್ದರು. ಕಾರ್ಯದರ್ಶಿ, ಸಂಘಟಕ 
ಹಾಗೂ ಕಾರ್ಯನಿರ್ವಾಹಕಮಂಡಲಿಯ ಸಭಾಸದರೆಂದು ಹಲವಾರು ಸಾಂಸ್ಕೃತಿಕ 
ಸಂಘಗಳಲ್ಲಿ ಸೇವೆಸಲ್ಲಿಸಿರುವರು. 


ಗ್ರಂಥಗಳು : ಅಂಕಲಗಿ ಅಡಿವೆಪ್ಪನವರ ಚರಿತ್ರೆ (ಧ- ಚ.೧೯೨೫), ಈಶಸಂಕಲ್ಪ 
(ಇ.೧೯೧೪), ಎಂಟನೇ ಎಡ್ವರ್ಡ್‌ಬಾದಶಹರು (ಯ-ಚ.೧೯೩೬), ಏಳನೇ ಎಡ್ವರ್ಡ್‌ 
ಬಾದಶಹರು (ಯ- ಚ.೧೯೦೯), ಕನ್ನಡ ಕೇಸರಿ (ಆ. ೧೯೨೯), ಕರ್ಮವೀರ (ಇ. 
೧೯೩೬), ಕಾವ್ಯ ಹೇಗೆ ಓದಬೇಕು? (ತ ೧೯೩೧), ಚಿದಂಬರ ಅದ್ಭುತ ಕಥಾಮಾಲೆ 
(ಧ-ಚ.೧೯೦೭), ಚಿದಂಬರ ದೀಕ್ಷಿತರ ಗುರುತು (ಧ-ಚ,೧೯೦೭), ಚಿದಂಬರ ವಿಜಯ 
(ಧ-ಚ.೧೯೧೯), ಜೈನಬಾಲಬೋಧೆ (ಧ. ೧೯೧೩), ದೇಹದಾನ (ಆ. ೧೯೩೪), 
ನಿಬಂಧ ಹೇಗೆ ಬರೆಯಬೇಕು? (೧೯೦೭), ಪಂಚಮ ಜಾರ್ಜರು (ಯ- ಚ.೧೯೧೧), 
ಬಾಜೀರಾಯರ ಆಖ್ಯಾಯಿಕೆ (ಮ. ೧೯೧೬), ಬುದ್ದಿಬಂತು (ಇ. ೧೯೧೮), ಭೀಷಣ 
ಚಿತ್ರ (ಆ. ೧೯೧೯), ಮೋತೀಲಾಲ ನೆಹರೂ (ಯ.-ಚ೧೯೩೧), ವರದಕ್ಷಿಣೆ (ಇ. 
೧೯೩೯), ಎಚಿತ್ರಕೊಲೆ (ಇ.೧೯೩೩), ವಿವಿಧಕಲಾಶತಕ (೧೯೧೪), ಸದ್ಭೋಧಸಂಗ್ರಹ 
(ಧ. ೧೯೧೫), ಸಾಂಗಲಿ ಸಂಸ್ಥಾ ನದ ಚರಿತ್ರೆ (೧೯೩೫) 


ಅಪ್ರಕಟಿತ .: ರಾಜ್ಯಕ್ರಾಂತಿ, ಇದೇ ಫೋಟೋ, ರಾಷ್ಟ್ರಧ್ವಜ, ಶರಸಂಸಾರ, ರಾಜಭಕ್ತಿ, 
ಗರತೀ ಗುರುತು, ರೊಟ್ಟೀ ರಾಜ್ಯ. 


ಚೆನ್ನ ಕೃಷ್ಣ ಯ್ಯ, ಮಾದನಹಳ್ಳಿ 
| ಜ: ೧೩-೭-೧೮೮೩ 
ಮಾದನಹಳ್ಳಿಯ ಶಾನುಭೋಗರ ಮನೆತನದವರು. ೧೮೯೮ರಲ್ಲಿ ಮೈಸೂರು 
ಸರಕಾರದ ವಿದ್ಯಾ ಇಲಾಖೆಯನ್ನು ಸೇರಿ ಗೋರಿಬದಿನೂರು, ಕೋಲಾರ ಮುಂತಾದ 
ಸ್ಥಳಗಳಲ್ಲಿ pe ಮಾಡಿದರು. 


ಗ್ರಂಥಗಳು : ಶ್ರೀ ಚೆನ್ನಕೇಶವಶತಕಂ (ಅ. ೧೯೧೧), ಲಲಿತಮಾರ್ಕಂಡೇಯ 


ತ, 


ಕಥಾಕಂದಮಾಲೆ (೧೯೩೬), ಹಾಡಿನ ಬೀಡು (ಅ. ೧೯೨೩). 


ಗ್ರಂಥಕರ್ತರ ಚರಿತ್ರಕೋಶ ೧೧೧ 


ನರಸಿಂಹ, ಕಾಮತ (ಎಂ.ಎನ್‌.ಕಾಮತ) 

ಜ : ೧೮೮೩ ಮ : ೧೯೪೦ 
ಮಂಗಳೂರು. ೧೯೦೧ರಲ್ಲಿ ಎಫ್‌.ಎ.ಪರೀಕ್ಷೆ ಮುಗಿಸಿ, Rose & company 
ಎಂಬ ಸಂಸ್ಥೆಯಲ್ಲಿ ಕೆಲಸ ಹಿಡಿದು ಮೊದಲಿನ ಎರಡು ವರ್ಷ ಮುಂಬಯಿಯಲ್ಲಿಯೂ 
ಮುಂದೆ ಎಂಟು ವರ್ಷ ಕಲಕತ್ತೆಯಲ್ಲಿಯೂ ಇದ್ದರು. ಪರಪ್ಪಾಂತಗಳಲ್ಲಿ ಇದ್ದಾಗ, 
ಮರಾಠಿ, ಬಂಗಾಲಿ ಮೊದಲಾದ ಅನ್ಯಭಾಷಾಸಂಪರ್ಕವುಂಟಾಗಿ, ಲೋಕಸಂಗ್ರಹವನ್ನು 
ವೃ ದ್ಧಿ ಪಡಿಸಿಕೊಂಡರು. ೧೯೧೦ರಲ್ಲಿ ತಾಯ್ನಾ ಡಿಗೆ ಹಿಂದಿರುಗಿ ಕೆಲದಿನ. ಮೂಲ್ಕಿಯಲ್ಲಿ ಯೂ, 
ಅನಂತರದ ಕೆಲವರ್ಷ ಬಂಟವಾಳದ ಶ್ರೀ ತಿರುಮಲದೇವಳದ ಶಾಲೆಯಲ್ಲಿಯೂ, 
೧೯೧೮ರಿಂದ ನಿವೃತ್ತರಾಗುವವರೆಗೂ ಮಂಗಳೂರು ಕೆನರಾ ಹೈಸ್ಕೂಲಿನಲ್ಲಿಯೂ 
ಅಧ್ಯಾಪಕರಾಗಿದ್ದರು. ಈ ಮಧ್ಯೆ "ಬೋಧಿನಿ' (ಜುಲೈ, ೧೯೧೫, "ಆನಂದ' ಎಂಬ 
ಪತ್ರಿಕೆಗಳಿಗೆ ಸಂಪಾದಕರಾಗಿದ್ದರು. ಅಖಿಲಕರ್ನಾಟಕ ಕಥೆಗಾರರ ಪ್ರಥಮ ಸಮ್ಮೆ ಳನದ 
(ಬೆಂಗಳೂರು, ೧೯೮೦) ಅಧ್ಯಕ್ಷರು. ವಿನೋದ ಬರೆಹಗಳಿಗಾಗಿ ಹೆಸರಾದವರು. 
ಕನ್ನಡದಲ್ಲಿ ಏಕಾಂಕ ನಾಟಕಗಳಿಗೆ ಇವರು ಮೂಲಪುರುಷರು ಎಂದು ಹೇಳುವುದುಂಟು. 


ಗ್ರಂಥಗಳು : ಅರ್ಜುನ ಚಾತುರ್ಮಾಸ್ಯ (ಆ), ಅಶ್ವತ್ಥಮೃಗ (ಆ. ೧೯೧೮), ಅಂಚೆಮನೆ 
(ರವೀಂದ್ರನಾಥ ಟಾಗೋರರ ನಾಟಕದ ಭಾಷಾಂತರ). (ಆ. ೧೯೨೪), ಅಂದಿನ 
ಆ ಊರು (ಇ. ೧೯೪೧), ಆರ್ಯಮತೋಪಾಖ್ಯಾನ (೧೯೩೮), ಕರ್ಣನ ಕಥೆ 
(ಇ), ಕೃಷ್ಣಸಂಧಾನ (ಆ), ಕಾಡುಮೃಗಗಳ ಕೂಡುವಿಕೆ (ಆ), ಕುಮಾರ ಭೀಮಸಿಂಹ 
ಪ್ರಿ ೧೯೧೪), ಗದಾಯುದ್ದ (ಅ-ಛ. ೧೯೨೮), ಚಂಚಲ (ಇ), ಚಂಡಕ್‌ಶಿಕ 
ಕ್ಷೇಮೇಂದ್ರ ಕವಿಯ ಸ ಸಂಸ್ಕೃತ ನಾಟಕದ ಕಥಾರೂಪ), (ಇರ೧೯ ೧೩), ಚಂದ್ರಹಾಸಾಭ್ಕುದಯ 
(ಆ.೧೯೧೪), ತುಕಾರಾಮ (ಪ-ಚ), ತೆನ್ನಾ ಲಿರಾಮ, ಉದ್ದಾರಾನಂದ (ಆ. ೧೯೩೩) 
ನಮ್ಮ ನಾಟ್ಯಾಭಿನಯ(ಆ. ೧೯೩೯), ನಾಗಾನಂದ (ಇ), ಪುನರ್ಜನ್ಮ (ಆ.೧೯೩೪), 
ಬಾಲಕರ ಮಹಾಭಾರತ (ಇ) ಬಾಲಕರ ರಾಮಾಯಣ (ಇ), ಭೀಷ್ಮನ ಕಥೆ (ಇ. 
೧೯೩೮), ಮಧ್ಯಮವ್ಯಾಯೋಗ (ಆ), ಮಹಾರಾಷ್ಟ್ರ (೧೯೨೦), ಮೆಂಬರ್‌ (ಆ), 
ಮೌರ್ಯಸಿಂಹಾಸನ (ಆ. ೧೯೧೯), ಯಾದವಕೃಷ್ಣ (ಇ. ೧೯೩೫), ವಜ್ರಮುಷ್ಟಿ, 
ವಟಪುರಾಧೀಶ್ವರಶತಕ (ಅ. ೧೯೧೮), ಶುಕಶಿಕ್ಷಣ (ಆ), ಸೀತಾರಾಮ (ಇ). 


ರಾ 


ಭೀಮರಾಜ, ಬಿ. 

ಜ : ೧೫: ೧೨: ೧೮೮೩ 
ಚಿತ್ರದುರ್ಗ ಜಿಲ್ಲೆಯ ಮರಡೀಹಳ್ಳಿ. ಪ್ರಾರಂಭಿಕ ಶಿಕ್ಷ ಣದನಂತರ ಕನ್ನಡ, 

ಆಂಧ್ರ, ಸಂಸ್ಕೃತವ್ಯಾಸಂಗವನ್ನು ಮಾಡಿದರು. ೧೫ನೆಯ ವಯಸ್ಸಿನಿಂದಲೇ ಕವಿತಾ 

ರಚನೆಗೆ ತೊಡಗಿ ಹಲವಾರು ಯಕ್ಚಗಾನಗಳನ್ನು ಬರೆದು ಗ್ರಾಮಾಂತರಗಳಲ್ಲಿ 

ಅಭಿನಯಿಸಿದರು. ಪ್ರಸಿದ್ಧ ಭಾಗವತರೂ ಕೀರ್ತನಕಾರರೂ ಎಂದು ಹೆಸ ರಾದ ಇವರು 

ಅನೇಕ ವರ್ಷ ಉಪಾಧ್ಯಾ 'ಯರಾಗಿ ಕೆಲಸಮಾಡಿದರು. ಅನಂತರ "ಕೀರ್ತನ ಕುಟುಂಬ'ದ 


೧೧೨ ಗ್ರಂಥಕರ್ತರ ಚರಿತ್ರಕೋಶ 


ಮುಖಾಂತರವಾಗಿ ಕರ್ನಾಟಕ ಹಾಗೂ ಆಂಧ್ರಪ್ರದೇಶಗಳಲ್ಲಿ ಸಂಚರಿಸಿ ಸಂಸ್ಕೃತಿಪ್ರಚಾರ 
ಮಾಡಿ ಕರ್ನಾಟಕಾಂದ್ರಕವಿ ಎಂದು ಪ್ರಸಿದ್ಧರಾದರು. "ಮಹಾತ್ಮಾ ಗಾಂಧೀ ಸಾಹಿತ್ಯಮಂದಿರ' 
ಎಂಬ ಪ್ರಕಟನ ಸಂಸ್ಥೆಯನ್ನು ಚಿತ್ರದುರ್ಗದಲ್ಲಿ ಪ್ರಾರಂಭಿಸಿದರು. 


ಗ್ರಂಥಗಳು : ಗಾಂಧೀಜಿ ಗುಣಗಾನ (ಅ. ೧೯೪೯), ಗಾಂದೀ ತತ್ತ್ವಗಳು (ಧ. 
೧೯೪೯), ಗ್ರಾಮಾಭಿವೃದ್ಧಿ, (ಆ. ೧೯೪೯), ಪತಿತಪಾವನ ಗಾಂಧಿ (ಧ.ಚ. ೧೯೩೧), 
ಭಕ್ತಾಮೃತ (ಅ. ೧೯೨೪), ಭೋಜ-ಕಾಳಿದಾಸ ಕಥೆಗಳು (ಈ. ೧೯೨೭), ವೀರಬಾಲೆ 
(ಇ,೧೯೨೮), ವೇಮನ ಪದ್ಯಗಳು(ನ. ೧೯೨೧-೨೨) (ಮೂರು ಭಾಗಗಳು), 
ಸಿದ್ಧಗಂಗಾಕ್ಸೇತ್ರ (ಧ-ಘ.೧೯೩೧), ಶಿವಕೀರ್ತನಗಳು (ಅ. ೧೯೨೨). 


ವಾಮನರಾವ್‌, ಸವಣೂರ ತ 
ಜ : ೧೮೮೩ ಮ : ೩-೧೦-೧೯೩೫ 
ರಬಕವಿ. ಪ್ರಾಥಮಿಕವಿದ್ಯಾಭ್ಯಾಸವು ಧಾರವಾಡ ಜಿಲ್ಲೆಯ ಬಂಕಾಪುರದಲ್ಲಿಯೂ 
ಮುಂದಿನ ಶಿಕ್ಷಣವು ಧಾರವಾಡ ಶಿಕ್ಷ ಣಮಹಾವಿದ್ಯಾಲಯದಲ್ಲಿ ಯೂ ಆಯಿತು. ೧೯೦೪ರಲ್ಲಿ 
ರಬಕವಿಯಲ್ಲಿ ಉಪಾಧ್ಯಾಯವೃತ್ತಿಯನ್ನು ಸ್ವೀಕರಿಸಿ ಮೂರುವರ್ಷ ಕೆಲಸಮಾಡಿದರು. 
ಆದರೆ ಚಿಕ್ಕಂದಿನಿಂದಲೂ ರಂಗಭೂಮಿಯ ಪ್ರಭಾವದಿಂದ ಆಕೃಷ್ಟರಾದ ಇವರು 
೧೯೦೭ರಲ್ಲಿ ಶಿರಹಟ್ಟಿ ಸಂಗೀತ ನಾಟಕ ಮಂಡಲಿಯನ್ನು ಸೇರಿ ನಟರೂ ಅಭಿನಯಶಿಕ್ಷಕರೂ 
ಆದರು. ಕೆಲವು ಕಾಲದನಂತರ ಸ್ವತಂತ್ರವಾಗಿ ಲಕ್ಷ್ಮೀ ಪ್ರಾಸಾದಿಕ ನಾಟಕ ಕಂಪನಿಯನ್ನೂ, 
ಅನಂತರ ೧೯೧೪ರಲ್ಲಿ ವಿಶ್ವಗುಣಾದರ್ಶನಾಟಕ ಸಂಘವನ್ನೂ ಸ್ಥಾಪಿಸಿ ಕನ್ನಡ 
ರಂಗಭೂಮಿಯ ಉನ್ನತಿಗಾಗಿ ಅನೇಕ ವರ್ಷ ಶ್ರಮಿಸಿದರು. ' 


ಗ್ರಂಥಗಳು : ಕಲಹಪ್ರಿಯನಾರದ (ಆ), ಕೃಷ್ಣಾರ್ಜುನಯುದ್ದ (ಆ. ೧೯೨೮), ದ್ರೌಪದೀ 
ವಸ್ತ್ರಾಪಹರಣ (ಆ. ೧೯೩೦), ಪಾರ್ವತೀಸತ್ವಪರೀಕ್ಷೆ (ಆ ೧೯೧೯), ಬಾಜೀರಾಯ 
ಪೇಶವೆ (ಆ. ೧೯೨೪), ಭಕ್ತಪುಂಡರೀಕ (ಆ. ೧೯೨೧), ಮಹಾನಂದಾ (ಆ), 
ಲಂಕಾದಹನ (ಆ), ವೀರ ಅಭಿಮನ್ಯು (ಆ. ೧೯೨೯), ಸಂತ ಸಖುಬಾಯಿ (ಆ. 
೧೯೨೨), ಸಂದೇಹಸಾಮ್ರಾಜ್ಯ (ಆ. ೧೯೨೬). 


ವೆಂಕಟಾದ್ರಿಶಾಸ್ತ್ರೀ, ಶ್ರೀನಿವಾಸಶಾಸ್ತ್ರೀ, ಎಂ. | 
i ಜ: ೧೮೮೩ ಮ : ೧೩-೭-೧೯೩೭ 
ಕೋಲಾರ. ಇವರಿಗೆ ಚಿಕ್ಕಂದಿನಲ್ಲಿ ಹೆಚ್ಚಿನ ಶಿಕ್ಷಣ ಪಡೆಯುವ ಅನುಕೂಲತೆ 
ಇರಲಿಲ್ಲ. ಮಾಧ್ಯಮಿಕಶಿಕ್ಷ ಣವನ್ನು ಅರ್ಧಕ್ಕೆ ಬಿಟ್ಟುಕೊಟ್ಟು ಕೊಲಾರದ ಡೆಪ್ಪಟಿ 
ಕಮೀಶನರ್‌ ಕಚೇರಿಯಲ್ಲಿ ಗುಮಾಸ್ತರಾದರು. ಕೆಲವು ವರ್ಷಗಳಾದ ಬಳಿಕ ಬೆಂಗಳೂರಿಗೆ 
ವರ್ಗಾಯಿಸಲ್ಪಟ್ಟು "ಡೈರೆಕ್ಟರ್‌ ಆಫ್‌ ಪಬ್ಲಿಕ್‌ ಇನ್ಸಕ್ಸನ್‌' ಅವರ ಕಚೇರಿಯಲ್ಲಿ 
"ಪ್ರೂಫ್‌' ತಿದ್ದುವ ಕೆಲಸವನ್ನು ವಹಿಸಿಕೊಂಡು ನಿವೃತ್ತರಾಗುವವರೆಗೂ ಅಲ್ಲಿಯೇ 
ಇದ್ದರು. 


ಗ್ರಂಥಕರ್ತರ ಚರಿತ್ರಕೋಶ ೧೧೩ 


ಈ ಶತಮಾನದ ಎರಡನೆಯ ದಶಕದಲ್ಲಿ ವಂಗಸಾಹಿತ್ಯವನ್ನು ಕನ್ನಡಿಸುವ 
ಕಾರ್ಯವನ್ನು ವಿಪುಲ ರೀತಿಯಲ್ಲಿ ಕೈಕೊಂಡವರಲ್ಲಿ ಇವರೂ ಒಬ್ಬರು. 


ಗ್ರಂಥಗಳು : *ದಾಮಿನಿ (ಇ), ನಿರ್ಮಲೆ (ಇ), ಪ್ರತೀಕಾರ (ಇ), ಮಾಯಾವಿ 
(ಇ), ಮುತ್ತಿನ ಸರ (ರಾಯಭಾರ, ಸನ್ಯಾಸಿನಿ, ಸುಷುಮಾ ಇತ್ಯಾದಿಗಳ ಸಂಕಲನ), 
ವಿಜಯಮಾಲೆ (ಇ), ವಿಷಮವಿವಾಹ (ಇ) ಸರಳ (ಇ), ಸೌದಾಮಿನಿ (ಇ). 


ಅಪ್ರಕಟಿತ : ದಿಗ್ವಿಜಯ. 


ಶ್ರಿಕಂಠಶಾಸ್ತ್ರೀ, ಗುಂಡಪ್ಪಶಾಸ್ತ್ರೀ ಸಾಲಿಗ್ರಾಮ 
ಜ : ಸು: ೧೮೮೩ 
ಕೃಷ್ಣರಾಜನಗರ ತಾಲೂಕು ಸಾಲಿಗ್ರಾಮ. ಮೈಸೂರಿನಲ್ಲಿ ಪ್ರಾಥಮಿಕ ಹಾಗೂ 
ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿ ಅದರೊಂದಿಗೆ ಸಂಸ್ಕೃತ ಪಾಠಶಾಲೆಯಲ್ಲಿ 
ಚಂಪೂ ತರಗತಿಯವರೆಗೆ ಓದಿದರು. ಮೈಸೂರು ಅರಮನೆಯಲ್ಲಿದ್ದು ೧೯೪೭ರಲ್ಲಿ 
ಸೇವಾನಿವೃತ್ತರಾದರು. ಇವರು ಸುಮಾರು ೪೦-೪೫ ವರ್ಷಗಳವರೆಗೆ ಕುಮಾರವ್ಯಾಸಭಾರತ, 
ಜೈಮಿನಿಭಾರತ, ತೊರವೆರಾಮಾಯಣ, ಭಾಗವತ ಮುಂತಾದ ಕಾವ್ಯಗಳನ್ನು ಪುರಾಣ 
ಪ್ರವಚನರೂಪವಾಗಿ ಪ್ರಚುರಗೊಳಿಸಿದರು. 


ಕೂಡ್ಲಿ ಶೃಂಗೇರಿ ಮಠಾಧೀಶರಿಂದ "ಕುಮಾರಮಾಧವ', ಕಾಂಚೀ ಕಾಮಕೋಟಿ 
ಪೀಠದಿಂದ "ನವಕಾಳಿದಾಸ', ಹಾಗೂ ದ್ವಾರಕಾಪೀಠದಿಂದ "ಪೌರಾಣಿಕ ಶಿರೋಮಣಿ' 
ಇತ್ಯಾದಿ ಬಿರುದುಗಳನ್ನು ಶಾಸ್ತ್ರಿಗಳು ಪಡೆದಿರುವರು. 


ಗ್ರಂಥಗಳು : ಮದಾಲಸೋಪಾಖ್ಯಾನ (ಅ), ವಾಮನಾವತಾರ (ಅ), ಶಂಕರವಿಜಯ 
(ಮಾಧವೀಯ ಶಂಕರವಿಜಯದ ಭಾಷಾಂತರ) (ಅ), ಶಂಕರವಿಜಯ (ಮೇಲಿನ 
ಗ್ರಂಥದ ಭಾಷಾಂತರ) (ಧ), ಶ್ರೀಮನ್ಮಹಾರಾಜರವರ ಮಾನಸಸರೋವರ ಮತ್ತು 
ಕೈಲಾಸಯಾತ್ರಾಪ್ರಕರಣ. 


ಅಪ್ರಕಟಿತ : ದೇವೀಭಾಗವತ (ವೇದವ್ಯಾಸ ವಿರಚಿತ ದೇವೀಭಾಗವತ ಮಹಾಪುರಾಣದ 
ಭಾಷಾಂತರ- ಭಾಮಿನಿ ಷಟ್ಪದಿಯಲ್ಲಿ ಸುಮಾರು ೧೪೦೫೦ ಪದ್ಯಗಳು). 
ಹಣಮಂತರಾವ್‌, ಗೋವಿಂದರಾವ್‌ ದೇಶಪಾಂಡೆ ಶೆ 
ಜ : ೧೮೮೩ ಮ: ೧೯೪೩ 
ಧಾರವಾಡ. ಬಿ. ಎ. ಪದವೀಧರರಾಗಿ ಮುಂಬಯಿ ಎದ್ಯಾಇಲಾಖೆಯನ್ನು 
ಸೇರಿದರು. ಹಲವು ವರ್ಷ ಧಾರವಾಡ ಟ್ರೇನಿಂಗ್‌ ಕಾಲೇಜಿನ ಪ್ರಧಾನಾಧ್ಯಾಪಕರಾಗಿದ್ದ ರು. 
ಗ್ರಂಥಗಳು : ರೊದ್ದರಾಯರ ಚರಿತ್ರೆ (ಬ-ಚ), ಸಂಸಾರಸುಖ (೧೯೧೫). 


*(ಎಲ್ಲಾ ಕೃತಿಗಳು ವಂಗಭಾಷೆಯಿಂದ ಅನುವಾದಿಸಲ್ಪಟ್ಟ ಕಥೆ, ಕಾದಂಬರಿಗಳು) 


೧೧೪ ಗ್ರಂಥಕರ್ತರ ಚರಿತ್ರಕೋಶ 


ನಾರಾಯಣರಾವ್‌, ಕ್ಫ ಪ್ಲರಾವ್‌, ಹುಯಿಲಗೋಳ 
ಜ : ೪-೧೦-೧೮೮೪ 
ಗದಗ. ಗದಗ, ಗೋಕಾಕ ಹಾಗೂ ಧಾರವಾಡಗಳಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು 
ಪೂರೈಸಿ ೧೯೦೨ರಲ್ಲಿ ಮ್ಯಾಟ್ರಿಕ್‌ ಪಾಸಾದರು. ಸಂಸ್ಕೃತ ಮತ್ತು ಇಂಗ್ಲೀಷ್‌ ವಿಷಯಗಳನ್ನು 
ತೆಗೆದುಕೊಂಡು ೧೯೦೭ರಲ್ಲಿ ಪುಣೆಯ ಫರ್ಗ್ಯುಸನ್‌ ಕಾಲೇಜಿನಿಂದ ಬಿ.ಎ.ಪಾಸಾಗಿ 
ಕೆಲವು ಸಮಯ ಧಾರವಾಡದಲ್ಲಿ ಅಧ್ಯಾಪಕರಾಗಿ ಕೆಲಸಮಾಡಿದರು. ಅನಂತರ 
ಮುಂಬೈಯಲ್ಲಿ ಕಾಯದೆ ಅಭ್ಯಾಸಮಾಡಿ ೧೯೧೧ರಲ್ಲಿ ವಕೀಲರಾಗಿ ಗದಗಿನಲ್ಲಿ 
ವ್ಯವಸಾಯವನ್ನು ಪ್ರಾರಂಭಿಸಿದರು. 


ರಸಿಕ ಕವಿಗಳೂ ಆರ ನಿಮಾಜಿಕ ನಾಟಕಕಾರರೂ ಎಂದು ಪ್ರಸಿದ್ಧರಾದ 
ಇವರು ಈ ಶತಮಾನದ ಎರಡನೆ. `ನಶಕದಲ್ಲಿ ಕನ್ನ ಡರಂಗಭೂಮಿಯ ಸುಧಾರಣೆಗಾಗಿ 
ವಿವಿಧ ಪ್ರಯೋಗಗಳನ್ನು ಕೈಕೊಂಡರು. ತಮ್ಮ ನಾಟಕಗಳನ್ನು ರಂಗಭೂಮಿಯ 
ಮೇಲೆ ತಂದು ಧನಸಂಗ್ರಹಮಾಡಿ ಗದಗಿನ "ವಿದ್ಯಾದಾನಸಮಿತಿ' ಯನ್ನು ಬಲಪಡಿಸಿದರು. 
'ವಿದ್ಯಾದಾನಸಮಿತಿ' ಹಾಗೂ "ಯಂಗ್‌ ಮೆನ್ಸ್‌ಫುಟ್‌ ಬಾಲ್‌-ಕ್ಷಬ್‌' ಸಂಸ್ಥೆಗಳ 
ಸ್ಥಾಪಕರಲ್ಲೊಬ್ಬರು. ಧಾರವಾಡ ಜಿಲ್ಲಾ ಸಾಹಿತ್ಯ ಸಮ್ಮೇಲನದ ಕವಿಗೋಷ್ಠಿಗೂ 
ವಿಜಾಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಲನಕ್ಕೂ ಅಧ್ಯಕ್ಷರಾಗಿದ್ದರು. "ಉದಯವಾಗಲಿ 
ನಮ್ಮ ಚೆಲುವ ಕನ್ನಡನಾಡು' ಎಂಬ ಲೋಕಪ್ರಿಯ ನಾಡಗೀತೆಯನ್ನು ರಚಿಸಿ, 
ಅ.ಭಾ.ಕಾಂಗ್ರೆಸ್‌ ಅಧಿವೇಶನದ ಸಮಯದಲ್ಲಿ (೧೯೨೪, ಬೆಳಗಾವಿ) ಉದ್ರೋಷಿಸಿ 
ನವಕರ್ನಾಟಕದ ಅಭ್ಯುದಯವನ್ನು ಕೋರಿದರು. ಇವರು ಸುಮಾರು ೧೦೦ 
ದೇವರನಾಮಗಳನ್ನು ರಚಿಸಿರುವರು. 


ಗ್ರಂಥಗಳು : ಧರ್ಮರಹಸ್ಯ (ಆ.೧೯೧೯), ಪತಿತೋದ್ಧಾರ* (ಆ.೧೯೫೩), ಶಿಕ್ಷಣ 
ಸಂಭ್ರಮ (ಆ.೧೯೨೦). 


ಅಪ್ರಕಟಿತ : ಅಜ್ಞಾತವಾಸ, ಉತ್ತರಗೋಗ್ರಹಣ, ಕನಕವಿಲಾಸ, ಪ್ರೇಮಾರ್ಜುನ, 
ಪ್ರೇಮವಿಜಯ, ಭಾರತಸಂಧಾನ, ಮೋಹಲಹರಿ, ರಾಮಕುಮಾರ, ವಜ್ರಮುಕುಟ, 
ವಿದ್ಯಾರಣ್ಯ. 


ಡಾ 


ಬಸವರಾಜಶಾಸ್ತ್ರೀ, ಮಲ್ಲಿ ನಾಥಶಾಸ್ತ್ರೀ, ಕೋಡಿಕೊಪ್ಪ ಮಠ 
ಜ : ೧೮೮೪ ಮ : ೧೯೫೩ 


ಧಾರವಾಡ ಜಿಲ್ಲೆಯ ಕೋಡಿಕೊಪ್ಪ ಗ್ರಾಮ. ಪ್ರಾಥಮಿಕ ಶಿಕ್ಷಣವಾದನಂತರ 
ರಾಜಶೇಖರವಿಳಾಸಾದಿ ಕನ್ನಡ ಕಾವ್ಯಗಳನ್ನೂ, ಪಂಚಕಾವ್ಯ, ನಾಟಕಾದಿ ಸಂಸ್ಕೃತ 


* ೧೯೫೪ ರಲ್ಲಿ ಮುಂಬೈ ಸರ್ಕಾರದಿಂದ ಬಹುಮಾನಿತವಾದ ನಾಟಕ. 


ಗ್ರಂಥಕರ್ತರ ಚರಿತ್ರಕೋಶ ೧೧೫ 


ಸಾಹಿತ್ಯವನ್ನೂ ಅಭ್ಯಸಿಸಿ ಪ್ರೌಢವ್ಯಾಸಂಗವನ್ನು ಕಾಶಿ ಹಾಗೂ ಕಲಕತ್ತೆಗಳಲ್ಲಿ ಪೂರೈಸಿದರು. 
ವ್ಯಾಕರಣ, ನ್ಯಾಯ, ವೇದಾಂತ ಹಾಗೂ ಅಲಂಕಾರಶಾಸ್ತ್ರ ಗಳಲ್ಲಿ ಪಾರಂಗತರಾಗಿ, 
೧೯೧೪ರಲ್ಲಿ ತಾಯ್ದಾ ಡಿಗೆ ಬಂದು ರೋಣ ತಾಲೂಕಿನ ಹಾಳಕೇರಿಯ ಶಿ ಶ್ರೀಮನ್ನಿ ರಂಜನ 
ಅನ್ನದಾನೀಶ್ವರ ಸಸತನಾತಾರಯಲ್ಲಿ ೧೯೨೪ರವರೆಗೆ ಅಧ್ಯಾಪಕರಾಗಿದ್ದರು. ಇಲಲ 
ಮದ್ರಾಸ್‌ ಓರಿಯಂಟಲ್‌ ಗ್ರಂಥಭಾಂಡಾರದಲ್ಲಿ ಗ್ರಂಥ ಪರಿಶೋಧಕರಾಗಿ 
ಕೆಲಸಮಾಡಿದರು. ೧೯೨೫ (ಆಗಸ್ಟ್‌ ) ರಿಂದ ೧೯ ೪೨ರವರೆಗೆ ವಿಜಾಪುರದ ಶ್ರೀ ಸಿದ್ದ ಶ್ವರ 
ಸಂಸ್ಥೆಯ ಆಸ್ಥಾನಪಂಡಿತರೂ, ಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ಸಂಸ್ಕೃತ-ಕನ್ನಡ ಅಧ್ಯಾಪಕರೂ 
ಆಗಿ ಸೇವೆಸಲ್ಲಿಸಿ ನಿವೃತ್ತರಾದರು. ಧಾರವಾಡ ಜಿಲ್ಲಾ ಲಿಂಗಾಯತ ವಿದ್ಯಾಭಿವೃದ್ಧಿ 
ಸಂಸ್ಥೆಯ ಗ್ರಂಥಸಂಸ್ಕರಣ ಸಮಿತಿಯ ಸದಸ್ಯರಾಗಿ “ಚನ್ನಬಸವಪುರಾಣ'ದ 
ಚತುರ್ಥಖಂಡವನ್ನು ಪರಿಷ್ಕರಿಸಿದರು. 


ಗ್ರಂಥಗಳು : ಉತ್ತರನಳಚರಿತೆ (ಇ.೧೯೪೨), ಕಿರಾತಾರ್ಜುನೀಯಸಾರ (ಇ. ೧೯೨೮), 
ಕುಮಾರಸಂಭವಸಾರ (ಇ. ೧೯೩೭), ನೈಷಧೀಯಸಾರ (ಇ. ೧೯೩೯), ರಘುವಂಶ 
ರಹಸ್ಯ (ಇ೧೯೩೧), ರಾಜಶೇಖರವಿಳಾಸದ ತಿರುಳು (ಅ- ಛ ೧೯೪೮), ಶಂಕರದಾಸಿಮಯ್ಯನ 
ಚರಿತೆ (ಧ-ಚ೧೯೪೭), ಶಂಕರಲಿಂಗಮಹಾರಾಜ ಚರಿತೆ (ಧ-ಚ.೧೯೩೯), 
ಶಿಶುಪಾಲವಧಸ್ತತ್ವ (ಇ.೧೯೩೩), ಸನ್ಯಾಸಾಶ್ರಮ ವಿಮರ್ಶ ತತ್ತೃಸ್ಥಿ ರೀಕರಣಖಂಡನ 
(ಧ.೧೯೨೧), ಹರಿಶ್ಚಂದ್ರ ಮಹಾಕಾವ್ಯದ ತಿರುಳು (ಇ. ೧೯೪೭), ಹುಚ್ಚೀರಜ್ಜನ 
ಸಂಕ್ಷಿಪ್ತ ಚರಿತೆ (ಧ-ಚ೧೯೪೦).* 


ಸಂಸ್ಕೃತ : ಶ್ರೀ ಸಿದ್ಧ ರಾಮೇಶ್ವರಾಪರಾಧಕ್ಷ ಮಾಪನಸ್ತೋತ್ರ (೧೯೨೯) 


ಭೀಮಾಜಿ, ಅನಂತ, ಕುಲಕರ್ಣಿ 
ಜ : ೧೮೮೪ ಮ: ೨೬-೩- ೧೯೫೪ 
ಧಾರವಾಡ ಜಿಲ್ಲೆಯ ಕಲ್ಲೂರು. ಮುಂಬಯಿ ಸರಕಾರದ ಕಂದಾಯ ಖಾತೆಯಲ್ಲಿ 
ಕಾರಕೂನರೆಂದು ಸೇರಿ ಕೊನೆಗೆ ಮಾಮಲೇದಾರರಾಗಿ ೧೯೪೦ರಲ್ಲಿ ನಿವೃತ್ತರಾದರು. 
ಅನಂತರ ಒಂದೆರಡು ವರ್ಷ ಹಾವೇರಿ ಭಾಗದ ರೆಸಿಡೆಂಟ್‌ ಮ್ಯಾಜಿಸ್ಟೆ ರಾಗಿಯೂ 
೧೯೪೪ರಿಂದ ೪೮ರವರೆಗೆ ಗುಡಗೇರಿ ಸಂಸ್ಥಾನದಲ್ಲಿ ತಾಲೂಕು ಟರ ರಗಳುನಿಕೂ 
ಕೆಲಸ ಮಾಡಿದರು. ಕನ್ನಡದ ಪ್ರಸಿದ್ಧ ಬರಹಗಾರರಾದ ಕೃಷ್ಣಕುಮಾರ ಕಲ್ಲೂರರ 
ಹಿರಿಯ ಸಹೋದರರು. 


ಗ್ರಂಥಗಳು : ನರಗುಂದ ಬಂಡಾಯ (ಮ), ಪರಶುರಾಮಪಂತ ಭಾವು ಪಟವರ್ಧನ 
ಇವರ ಚರಿತ್ರೆ (ಮ.೧೯೧೫), ರಾಮಭಜನೆ (ಧ). 


*ಕನ್ನಡ ಗ್ರಂಥಗಳೆಲ್ಲವೂ ಕರ್ನಾಟಕ ವಿದ್ಮಾವರ್ಧಕಸಂಘದಿಂದ ಬಹುಮಾನ ಪಡೆದಿವೆ. 


೧೧೬ ಗ್ರಂಥಕರ್ತರ ಚರಿತ್ರಕೋಶ 


ಮಹಾದೇವ, ಪ್ರಭಾಕರ, ಪೂಜಾರ 
ಜ : ೬-೮-೧೮೮೪ 
ಧಾರವಾಡ ಜಿಲ್ಲೆಯ ಬಂಕಾಪುರ. ಧಾರವಾಡ ಸಂಸ್ಕೃತ ಪಾಠಶಾಲೆಯಲ್ಲಿ 
ನಾಲ್ಕು ವರ್ಷ ವ್ಯಾಸಂಗಮಾಡಿ ಅಲಂಕಾರ, ನ್ಯಾಯ, ವೇದಾಂತಶಾಸ್ತ್ರ ಗಳಲ್ಲಿ 
ಪ್ರಾವೀಣ್ಯತೆಯನ್ನು ಪಡೆದು ಮುಂದೆ ಅಲ್ಲಿಯ ಶಿಕ್ಷಣಮಹಾವಿದ್ಯಾಲಯದಲ್ಲಿ ಮೂರು 
ವರ್ಷ ''3ಭ್ಯಾಸಕ್ರಮವನ್ನು ಪೂರ್ತಿಗೊಳಿಸಿದರು. ಬಳಿಕ ೧೯೦೯ರಲ್ಲಿ ಮೈಸೂರು 
ಸರಕಾರದ ಪಂಡಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. 


೧೯೧೩ರಿಂದ ೪೦ರ ವರೆಗೆ ಧಾರವಾಡ ಶಿಕ ಣಮಹಾವಿದ್ಯಾಲಯದಲ್ಲಿ ಕನ್ನ ಡ 
ಪಂಡಿತರಾಗಿದ್ದು ನಿವೃತ್ತರಾದ ನಂತರ ಅಲ್ಲಿಯೇ "ಕೆ.ಇ.ಬೋರ್ಡ್‌' ಆರ್ಟ್ಸ್‌ ಕಾಲೇಜಿನಲ್ಲಿ 
ಕನ್ನ ಡ ಪ್ರಾಧ್ಯಾಪಕ ಹುದ್ದೆ ಯನ್ನು ಸ್ವೀಕರಿಸಿದರು. ೧೯೧೪ರಿಂದ ೧೬ರವರೆಗೆ ಧಾರವಾಡ 
ಕರ್ನಾಟಕ ವಿದ್ಯಾವರ್ಧಕ ಸಂಘದ "ವಾಗ್ಭೂಷಣ' ದ ಸಂಪಾದಕ ಮಂಡಲದಲ್ಲಿಯೂ, 
ಸುಮಾರು ೧೦-೧೫ ವರ್ಷ ಆ ಸಂಘದ ಕಾರ್ಯಕಾರಿ ಮಂಡಲದಲ್ಲಿಯೂ ಇದ್ದರು. 
೧೯೪೭ರಲ್ಲಿ ಮುಂಬಯಿ ಸರಕಾರದ ಕನ್ನಡ ಪಠ್ಯಪುಸ್ತಕ ಸಮಿತಿಯಲ್ಲಿದ್ದರು. ಪ್ರಾಚೀನ 
ಕವಿ-ಕಾವ್ಯವಿಷಯಕವಾಗಿ ಪಾಂಡಿತ್ಯಪೂರ್ಣವಾದ ಲೇಖನಗಳನ್ನು ಹಲವು ಪತ್ರಿಕೆಗಳಲ್ಲಿ 
ಬರೆದಿದ್ದಾರೆ. ವ್ಯಾಕರಣ, ಅಲಂಕಾರವಿಷಯಗಳನ್ನು ಕುರಿತು ಅಧಿಕಾರವಾಣಿಯಿಂದ 
ಹೇಳಬಲ್ಲ ಅಖಿಲ ಕರ್ನಾಟಕ ಪಂಡಿತರಲ್ಲಿ ಮ.ಪ್ರ. ಪೂಜಾರರೂ ಒಬ್ಬರು. "ಸೋಮೇಶ್ವರ 
ಶತಕ'ದ ಪರಿಷ್ಕರಣ, "ಪಂಪಭಾರತ ನಿಘಂಟಿ'ನ ರಚನೆಯಲ್ಲಿ ಕನ್ನ ಡಸಾಹಿತ್ಯ ಪರಿಷತ್ತಿ ಗೆ 
ಸಹಾಯ ಮಾಡಿದರು. ಅದೇ ಸಂಸ್ಥೆಯ ಆಶ್ರಯದಲ್ಲಿ ಸಿದ್ಧವಾಗುತ್ತಿರುವ ಶಬ್ದಕೋಶಕ್ಕೂ 
(ಷಟ್ಪದಿ ಗ್ರಂಥಗಳು) ಸಹಾಯಕರು. "ಸೊಗಸಿನ ಓದು' ಎಂಬ ಕನ್ನಡ ವಾಚನ 
ಪಾಠಮಾಲೆಯ ಸಂಪಾದಕಮಂಡಲದಲ್ಲಿ ಒಬ್ಬರು. 


ಗ್ರಂಥಗಳು : ಅಶೋಕ,* ಜೈನಧರ್ಮಪರಿಭಾಷೆ, ಜೈನಪದ್ಧಪುರಾಣಸಾರ, ನುಡಿಗನ್ನಡಿ 
ಭಾಗ ೧ (ದ. ೧೯೨೯), ನುಡಿಗನ್ನಡಿ ಭಾಗ ೨ (ದ.೧೯೨೯), ನುಡಿಗನ್ನಡಿ ಮತ್ತು 
ಛಂದೋಮಂಜರಿ (ದ. ೧೯೨೯), ಪಂಚತಂತ್ರಸಾರ ಭಾಗ ೧ (ಇ.೧೯೨೦), ಭಾಗ 
೨ (ಇ. ೧೯೨೧), ಭಾರತೀಯ ಎದುಷಿಯರು* (ಮ-ಚ.೧೯೧೪), ಭೀಷ್ಮಾಚಾರ್ಯ, 
ಮದುವೆ (೧೯೧೪), ಮಹಮ್ಮದ್‌ ಪೈಗಂಬರ್‌*, ಮೊಹರಂ (ಧ.೧೯೧೫), 
ರಾಮಾಶ್ವಮೇಧಸಾರಸಂಗ್ರಹ, ವಾಚನಪಾಠಮಾಲೆ-ಕವಿತಾಪಾಠಮಾಲೆ (ಎನ್‌.ವಿ.ಕುರಡಿಯ 
ವರೊಂದಿಗೆ), ಶಬ್ದಾನುಶಾಸನ- ವೃತ್ತಿಸಹಿತ (೪೨೧ರಿಂದ ೬೦೦ ಸೂತ್ರಗಳು), ಶೇರಶಹ, 
ಸತ್ಯಥಾಲಾಪ, ಸತಿಯೂ ಸುನೀತಿಯೂ (೧೯೧೫), ಸದ್ಗುಣಾದರ್ಶ. 


*ಗ್ರಂಥಗಳೆಲ್ಲವೂ ಕರ್ನಾಟಕ ವಿದ್ಯಾವರ್ಧಕಸಂಘದಿಂದ ಬಹುಮಾನ ಪಡೆದಿವೆ. 


ಗ್ರಂಥಕರ್ತರ ಚರಿತ್ರಕೋಶ ೧೧೭ 


ರಾಮಚಂದ್ರರಾವ್‌, ವೈ.ಕೆ. 


ಜ : ೧೮೮೪ ಮ: ೪-೮-೧೯೫೬ 


ಮೈಸೂರು ಜಿಲ್ಲೆಯ ಯಳಂದೂರು. ಬೆಂಗಳೂರುಸೆಂಟ್ರಲ್‌ ಕಾಲೇಜಿನಲ್ಲಿ 
ವ್ಯಾಸಂಗ. ರ್ದಿಂಜರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಬಿ.ಎ, ೧೯೦೯ರಲ್ಲಿ ಮುಂಬಯಿ 
ವಿಶ್ವವಿದ್ಯಾನಿಲಯದ ವತ ಪ್ರಶಸ್ತಿ ಪಡೆದರು. ಮೈಸೂರು ಪಬ್ಲಿಕ್‌ ವರ್ಕ್ಸ್‌ 
ಡಿಪುರ್ಟ್‌ಮೆಂಟ್‌ನಲ್ಲಿ ಅಸಿ ಸಿಸ್ಟೆಂಟ್‌ ಎಂಡನಿಯರರುಗೆ ಕೆಲಸಕ್ಕೆ ಸೇರಿ "೧೯೪೧ರಲ್ಲಿ 
ಮೈಸೂರು ರೇಲ್ವೆಯ ಜನರಲ್‌ ಮ್ಯಾನೇಜರರಾಗಿ ನಿವೃತ್ತ ರಾದರು. ಮುಂದೆ ಒಂದೆರಡು 
ವರ್ಷ ಜಯಪುರ ರೇಲ್ವೆಯ ಪ್ರಮುಖ ಆಡಳಿತಗಾರರಾಗಿಯೂ ಕಾರ್ಯನಿರ್ವಹಿಸಿದರು. 
ಮೈಸೂರು "ನ್ಯಾಶನಲ್‌ ಇನ್ಸ್ಟಿಟ್ಕೂಟ್‌ ಆಫ್‌ ಎಂಜಿನೀಯರಿಂಗ್‌' ಸಂಸ್ಥೆಯ ಅಧ್ಯಕ್ಷರು 
ಹಾಗೂ ಯಳಂದೂರು ಶಿಕ್ಷಣಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಸುಮಾರು ೨೮ ವರ್ಷ 
ಕೆಲಸಮಾಡಿದರು. 


ಗ್ರಂಥಗಳು : ಕಲಿಯುಗ (ಇ) ಗ್ಲ್ಯಾಡ್‌ಸ್ಪನ್‌ರವರ ಮಹಿಮೆ ( ಭಾಷಾಂತರ) (ಯ-ಚ), 
ಜನರಲ್ಲಿ ಕಾರ್ಯನಿರ್ವಾಹಕಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ?, ಜೇಮ್ಸ್‌ ಏಬ್ರಾಹಾಂ 
ಗಾರ್‌ಫೀಲ್ಡ್‌, ದಯಾರಾಮ (ಭಾಷಾಂತರ) (ಇ), ನನ್ನ ಆಚಾರ್ಯ ( ಭಾಷಾಂತರ), 
ನಿರ್ಮಲೆ, ಭಾರತಕಥಾಸಂಗ್ರಹ (ತೆಲುಗಿನಿಂದ ಭಾಷಾಂತರ), ವಾಸದ ಮನೆ. 


ಅಪ್ರಕಟಿತ : ಅಬ್ರಹಾಂ ಲಿಂಕನ್‌, ವಿಕ್ಟೋರಿಯಾ, ಸರೋಜ ನಳಿನಿ. 


ರಾಮಬ್ರಹ್ಮ, ಎಂ., ಬಿ.ಎ., ಎಲ್‌.ಟಿ. ಕ 
ಜ : ೮-೧೨-೧೮೮೪ 
ಮೈಸೂರು. ವ್ಯಾಸಂಗ ಪೂರ್ತಿಯಾದ ಬಳಿಕ ಧಾರವಾಡ ಹೈಸ್ಕೂಲ್‌, ಧಾರವಾಡ 
ಶಿಕ್ಷಣಮಹಾವಿದ್ಯಾಲಯ (೧೯೧೫-೧೭), ಬೆಳಗಾವಿ ಹೈಸ್ಕೂಲುಗಳಲ್ಲಿ ಕೆಲಸಮಾಡಿ, 
ಎಜ್ಯುಕೇಶನಲ್‌ ಇನ್‌ಸ್ಪೆಕ್ಟರರಾಗಿ ನಿವೃತ್ತರಾದರು. ಧಾರವಾಡ, ಬೆಳಗಾವಿ ಜಿಲ್ಲೆಗಳಲ್ಲಿ 
೧೯೨೩ರಿಂದ ೩೬ರ ವರೆಗೆ ಸ್ಕೌಟ್‌ ಕಮಿಶನರಾಗಿದ್ದರು. ಕೆಲಕಾಲ ಬೆಳಗಾವಿ ಜಿಲ್ಲಾ 
ಹಿಂದುಳಿದ ವರ್ಗದ ಕಮಿಟಿಯ ಸಭಾಸದರು 


ಗ್ರಂಥಗಳು - ಅಂತರಿಕ್ಷ ಹವೆಗಳ ನಿರೀಕ್ಷಣೆ (ಜ.೧೯ ೧೭), ಶಾಲೆಯ ತೋಟ (ಟ.೧೯ ೧೭), 
ಸಸ್ಯಪಾಠಗಳು (ಟ), ಸೃಷ್ಟಿಪಾಠಗಳ ನಿರೀಕ್ಷಣೆ (ಜ.೧೯೧೭), ಸುಲಭ ಸಸ್ಯಪಾಠ 
(ಟ), ಹಿಂದೂ ದೇಶದ ಸಸ್ಯಶಾಸ್ತ್ರ (ಟ). 
ಅ 
ಶಿವಲಿಂಗಸ್ವಾಮಿ, ಸಾವಳಗಿಮಠ 
ಜ : ೧೮೮೪ ಮ : ೯-೧೧-೧೯೩೯ 
ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯವರು. ಮಾಧ್ಯಮಿಕ ಶಿಕ್ಷ ಣವನ್ನು ಪೂರ್ತಿಗೊಳಿಸಿ 


೧೧೮ ಗ್ರಂಥಕರ್ತರ ಚರಿತ್ರಕೋಶ 


ಮಹಾರಾಷ್ಟ್ರದ 'ಕಿರ್ಲೋಸ್ಕರ' ಎಂಬ ಸುಪ್ರಸಿದ್ದ ನಾಟಕ ಕಂಪನಿಯಲ್ಲಿ ಒಂದು 
ವರ್ಷ ಕೆಲಸ ಮಾಡಿ ರಂಗಭೂಮಿಯ ಅನುಭವ ಪಡೆದು, ಅನಂತರ ಸ್ವತಂತ್ರ 
ನಾಟಕ ಕಂಪನಿಯನ್ನು ಸ್ಥಾಪಿಸಿದರು. 


ಗ್ರಂಥಗಳು : ಕಿತ್ತೂರ ಚೆನ್ನಮ್ಮ (ಆ), ಕಿತ್ತೂರ ರುದ್ರಮ್ಮ(ಆ), ಗುರುವಿರಕ್ತಪ್ರಪಂಚ 
(ಆ), ಸಾಗ್ರಸಂಗೀತ ಮನೋವಿಜಯವು (ಆ.೧೯೧೨), ಸಂಪೂರ್ಣ ಹೇಮರಡ್ಡಿ ಮಲ್ಲಮ್ಮ 
(ಆ) 

ಅಪ್ರಕಟಿತ: ಅಸ್ಪೃಶ್ಯತೆಯ ನಿವಾರಣೆ, ಒಂದೇ ಖಡ್ಗ ಅಥವಾ ಸಂಗೊಳ್ಳಿ ರಾಯಣ್ಣ, 
ಕೆಳದಿಯ ಚನ್ನಮ್ಮಾಜಿ, ಗೋಪೀಚಂದ, ಚಿತ್ರದುರ್ಗದ ಮದಕರಿನಾಯಕ, ಟೀಪುಸುಲ್ತಾನ, 
ಪವಿತ್ರ ಖಾದಿ, ಪುಂಡಲೀಕ, ಪುರಂದರದಾಸ, -ಮಹಾನಂದಾ, ರಮಾಮಾಧವ, ರಾಜಶೇಖರ, 
ರಾಯಗಡ, ರಾಷ್ಟ್ರಧ್ವಜ, ವೀರನರಬಲಿ, ಸಿರಿಪ್ರಭಾವ, ಸುಭದ್ರಾ, ಸೈರಂಧ್ರಿ, ಹ್ಯಾಮ್ಲೆಟ್‌ 
ಇತ್ಯಾದಿ. 


ಶ್ರಿಕಂಠಯ್ಯ, ಮೈಲಾರ, ಬೆಳ್ಳೂರ, ರಾಜಸೇವಾಸಕ್ತ 
ಜ: ೩-೧-೧೮೮೪ ಮ : ೫-೧-೧೯೪೬ 
ನಾಗಸಂದ್ರ ತಾಲೂಕಿನ ಬೆಳ್ಳೂರು. ಮೈಸೂರು ಮಹಾರಾಜಾ ಕಾಲೇಜು 
ಹಾಗೂ ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನಲ್ಲಿ ವ್ಯಾಸಂಗ. ಬಿ.ಎಲ್‌ ; (೧೯೦೬), 
ಎಂ.ಎ.(೧೯೦೯), ಮಹಾರಾಜಾ ಕಾಲೇಜಿನ ಪ್ರಾಧ್ಯಾಪಕರಾಗಿ ೧೯೧೧ರಲ್ಲಿ 
ವಿದ್ಯಾಇಲಾಖೆಯನ್ನು ಸೇರಿ, ೧೯೨೬ರಿಂದ ೪ ವರ್ಷಗಳವರೆಗೆ ಮೈಸೂರು 
ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರರಾಗಿದ್ದರು. ೧೯೨೭ರಿಂದ ಅಲ್ಲಿಯೇ ಗೌರವ ಕನ್ನಡ 
ಪ್ರಾಧ್ಯಾಪಕರು. ಮುಂದೆ ಸೆಂಟ್ರಲ್‌ ಕಾಲೇಜಿನಲ್ಲಿ ಕೆಲಕಾಲ ಇಂಗ್ಲೀಷ್‌ ಪ್ರಾಧ್ಯಾಪಕರಾಗಿ 
ಕೆಲಸ ಮಾಡಿದರು. ೧೯೪೨ರಲ್ಲಿ ನಿವೃತ್ತರಾಗಿ ಧಾರವಾಡ ಕೆ.ಇ. ಬೋರ್ಡ್‌ ಆರ್ಟ್ಸ್‌ 
ಕಾಲೇಜಿನ ಪ್ರಿನ್ಸಿಪಾಲರಾಗಿ ಕೊನೆಯವರೆಗೆ ಅಲ್ಲಿಯೇ ಇದ್ದರು. 


ಕನ್ನಡ, ಸಂಸ್ಕೃತ, ತಮಿಳು, ಇಂಗ್ಲೀಷ್‌, ಗ್ರೀಕ್‌ ಇತ್ಯಾದಿ ಭಾಷಾಪಾರಂಗತರಾಗಿದ್ದ 
ಇವರು ಹೊಸಗನ್ನಡದ SE SIS ಆಲ ಕರ್ನಟಕದ ಸಾಂಸ್ಕೃ ತಿಕ 
ಏಕೀಕರಣದ ಅಧ್ವರ್ಯರೆಂದೂ ಗೌರವಿಸಲ್ಪಟ್ಟವರು. ಶ್ರೀಕಂಠಯ್ಯನವರ 'ಕಂಠಶ್ರೀ, 
ಪಾಂಡಿತ್ಕ, ರಸಜ್ಞ ತೆಗಳು ಅಖಿಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಪರಪ್ರಾಂತಗಳಲ್ಲಿಯೂ 
ಅವರ ಲೋಕಪ್ರಿಯತೆಯನ್ನು ಹೆಚ್ಚಿಸಿದ್ದವು. ಇವರು ಪ್ರತಿಭಾನ್ವಿತ ವಾಗ್ಧಿ ಗಳಾಗಿದ್ದರು. 

ಮೈಸೂರು ವಿಶ್ವವಿದ್ಯಾನಿಲಯ ಸಂಘ ಹಾಗೂ ಮೈಸೂರು ಸಂಸ್ಥಾನದ ವಯಸ್ಕರ 
ಶಿಕ್ಷಣ ಸಮಿತಿ (೧೯೪೦) ಗಳ ಅಧ್ಯಕ್ಷರು. ೧೯೩೮ರಿಂದ ೪ ವರ್ಷಗಳವರೆಗೆ ಕನ್ನಡ 
ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರೂ ಕೆಲಕಾಲ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ 


ಗ್ರಂಥಕರ್ತರ ಚರಿತ್ರಕೋಶ (KH 


ಗ್ರಂಥಮಾಲೆಯ ಪ್ರಧಾನ ಸಂಪಾದಕರೂ ಆಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ 
ಹದಿನಾಲ್ಕನೆಯ ಅಧಿವೇಶನ (ಕಲಬುರ್ಗಿ, ೧೯೨೮) ಹಾಗೂ ತಿರುಪತಿಯಲ್ಲಿ ನೆರೆದ 
ಪ್ರಾಚ್ಯವಿದ್ಯಾಸಮ್ಮೇಲನದ ಕನ್ನಡ: ಶಾಖೆಗೆ ಅಧ್ಯಕ್ಷರಾಗಿದ್ದರು. 


ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸುಮಾರು ೭೨೦೦ ರೂಪಾಯಿಗಳ ದಾನವನ್ನು 
ಕೊಟು, " ಶ್ರೀಕಂಠಯ್ಯ ಅಚ್ಚು ಕೂಟ'ದ ಸ್ಥಾಪನೆಗೆ ಕಾರಣರಾದರು. 


ಗ್ರಂಥಗಳು : ಅಶ್ವತ್ಥಾಮನ್‌ (ಆ. ೧೯೨೯), ಇಂಗ್ಲೀಷ್‌ ಗೀತಗಳು (ಅ. ೧೯೨೧), 
ಇಸ್ಲಾಂ ಸಂಸ್ಕೃತಿ (ಧ. ೧೯೪೯), ಚ ಮಾತು ತಲೆಯೆತ್ತುವ ಬಗೆ (ಉ. ೧೯೧೨), 
pr ಕೈಪಿಡಿ- ಭಾಗ ೨ (ದ. ೧೯೪೭), ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ- ಭಾಗ. ೧ 
(ಉ. ೧೯೪೮), ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ- "ಭಾಗ ೨ (ಉ. ೧೯೪೮), "ಪಾರಶಿಕರು 
(ಆ. ಟಾ ಹೊಂಗನಸುಗಳು (ಈ, ೧೯೪೩). 


ಸಂಪಾದಿತ : ಕನ್ನಡ ಬಾವುಟ (೧೯೩೮) 


ಶ್ರೀಕಂಠಶಾಸ್ತ್ರೀ, ಸುಬ್ಬಾಶಾಸ್ತ್ರೀ ನಂಜನಗೂಡು ಆಸ್ಥಾನಮಹಾವಿದ್ವಾನ್‌ 
ಜ : ೧೮೮೪ ಮ: ೧೯೫೮ 


ಮೈಸೂರು. ನಂಜನಗೂಡು ಅನಂತನಾರಾಯಣಶಾಸ್ತ್ರಿಗಳ ತಮ್ಮಂದಿರಾದ ಇವರು 
ಸ್ವಂತ ವ್ಯಾಸಂಗದಿಂದ ಕನ್ನಡ ಹಾಗೂ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾದ ಪಾಂಡಿತ್ಯವನ್ನು 
ಸಂಪಾದಿಸಿ ಹದಿನೆಂಟನೆಯ ವಯಸ್ಸಿ ನಲ್ಲಿ ಯೇ ಗ್ರಂಥರಚನಾ ಚಾತುರ್ಯವನ್ನು ಪ್ರದರ್ಶಿಸಿ 
ಮೈಸೂರು ಮಹಾರಾಜರ ಕೃಪಾಪೋಷಣೆಯನ್ನು ಪಡೆದರು. ಅರಸುಮಕ್ಕಳ ಗುರುಕುಲದಲ್ಲಿ 
ಕನ್ನ ಡದ ಅಧ್ಯಾಪಕರಾಗಿ "ಸುಮಾರು ೪೦ ವಷ ರ್ಷಗಳವರೆಗೆ ಸೇವೆಸಲ್ಲಿ ಸಿದರು. ಕೆಲವು 
ಸಮಯ ಪ್ರೀಜಯಚಾಮರಾಜರಿಗೆ ಕನ್ನಡಪಾಠ ಹೇಳಿಕೊಟ್ಟರು. 
ಅನಂತನಾರಾಯಣಶಾಸ್ತಿ ಗಳಂತೆ ಇವರಾದರೂ ಅನೇಕ ಐರೋಪ್ಯ ಅಧಿಕಾರಿಗಳಿಗೆ 
ಕನ್ನ ಡವನ್ನು ಕಲಿಸಿದರು, ಅಭಿನಯವಿಶಾರದ ವರದಾಚಾರ್ಯರು ಅಭಿನಯಿಸುತ್ತಿದ್ದ 
"ನಿರುಪ ಮಾ, _ಧ್ರುವವಿಜಯ, ಎಷ್ಟುಲೀಲಾ, ಸೀತಾಪರಿಣಯ' ಎಂಬ ಜನಪ್ರಿಯ 
ನಾಟಕಗಳನ್ನು ಶಾಸ್ತ್ರಿಗಳೇ ರಚಿಸಿಕೊಟ್ಟರು. ಅದರಂತೆ ಮೈಸೂರಿನ ಚಾಮುಂಡೇಶ್ವರೀ 
ನಾಟಕ ಮಂಡಲಿಯವರು ಇವರ 'ಸರ್ವಿಸುಂದರಿ, ಶ್ರೀರಾಮಪಾದುಕಾಪಟ್ಟಾ ಿ ಭಿಷೇಕ, 
೬.೩. ಇತ್ಯಾದಿ ನಾಟಕಗಳನ್ನು ರಂಗಭೂಮಿಯ ಮೇಲೆ ತಂದರು. 
ಷ್ಹರಾಜೇಂದ್ರ ವಂಶಚರಿತ್ರೆ' ಎಂಬ ಇವರ ಚಂಪೂಗ್ರಂಥವು ಆಸ್ಥಾ ಠನವಿದ್ವತ್ಸಭೆಯ 
i ್ಯರ್ಧೆಯಲ್ಲಿ ಪ್ರಥಮ ಪಾರಿತೋಷಕವನ್ನು ಪಡೆಯಿತು. ಇವರ ಭಾಷಾಸೇವೆಯನ್ನು 
ಮೆಚ್ಚಿ 'ಮೈಸೂರಿನ ನಾಗರಿಕರು ೧೯೨೭ರಲ್ಲಿ ಎಂ. ವೆಂಕಟಕೃಷ್ಣಯ್ಯನವರ ಅಧ್ಯಕ್ಷ ತೆಯಲ್ಲಿ 
ರಾಜಕವಿಭೂಷಣ ಲಿಂಗರಾಜ ಅರಸರ ಹಸ ದಿಂದ ಸುವರ್ಣಕಂಕಣವನ್ನು ಅರ್ಪಿಸಿ 
ಇವರನ್ನು ಗೌರವಿಸಿದರು. ೧೯೫೨ರಲ್ಲಿ ಕನ್ನಡ. ಸಾಹಿತ್ಯ ಪರಿಷತ್ತಿನ ಪರವಾಗಿ ಇವರನ್ನು 
ಸನ್ಮಾನಿಸ ಲಾಯಿತು. 


೧೨೦ ಗ್ರಂಥಕರ್ತರ ಚರಿತ್ರಕೋಶ 


"ಕರ್ನಾಟಕ ಚಂದ್ರಿಕೆ' (೧೯೧೧, ಮೈಸೂರು) ಎಂಬ ಮಾಸಪತ್ರಿಕೆಯನ್ನು 
ಹೊರಡಿಸಿ. ಸುಮಾರು ೧೪ ವರ್ಷಗಳವರೆಗೆ ನಡೆಸಿದರು. 


-ದಳವಾಯಿ ಪ್ರೌಢಶಾಲೆಯಲ್ಲಿಯೂ, ಸಿಟಿ ಕೋ-ಆಪರೇಟಿವ್‌ ಬ್ಯಾಂಕಿನಲ್ಲಿಯೂ 
ಕಾರ್ಯನಿರ್ವಾಹಕ ಸಭೆಯ ಸದಸ್ಯರಾಗಿ ಅನೇಕ ವರ್ಷ ಕೆಲಸಮಾಡಿದರು. ಅನಾಥ 
ಸಹಾಯಕ ಸಂಘವನ್ನು ಏರ್ಪಡಿಸಿ ೩೫ ವರ್ಷಗಳವರೆಗೆ ಅದರ ಕಾರ್ಯದರ್ಶಿಯಾಗಿ 
ಶ್ರಮಿಸಿ ಸುಮಾರು ೧ ಲಕ್ಷ ರೂಪಾಯಿಯ ಆಸ್ತಿಯನ್ನು ಸಂಪಾದಿಸಿಕೊಟ್ಟರು. 


ಗ್ರಂಥಗಳು : ಅಧಿಕಪ್ರಸಂಗಿ (ಇ), ಅನಂಗಸುಂದರಿ (ಇ), ಅಪರಾಜಿತಾ (ಇ), 


ಛಾಯಾಮತಿ (ಇ), ತಾರಾಸುಂದರಿ (ಇ), ತಿಲೋತ್ತಮಾ (ಇ), ದಯಾಮತಿ | 
ದಾನಕೇಸರಿ ಪ್ರಲಾಪ (ಇ), ಧ್ರುವವಿಜಯನಾಟಕಂ (ಆ), ನವೀನ ಪ್ರಪಂಚ ( 
ನಿರ್ಭಾಗ್ಯ ಚಾಣಕ್ಕ (ಇ), ನಿರುಪಮಾ (ಆ. ೧೯೦೭), ಪತ್ನೀಹಿತಸೂಚನಿ ( 
ಪದ್ಧಿನಿ (ಇ), ಪಶುಲೋಕ ರಹಸ್ಯ (ಆ), ಪ್ರಭಾವತಿ (ಇ), ಪ್ರಹಸನತರಂಗ ( 
ಪುನರ್ಮರಣ ಪ್ರಹಸನ (ಆ), ಭಾನುಮತಿ (ಇ), ಮರುಳಾಟದ ಮದುವೆ (ಆ), 
ಮಹಾಬಧಿರ ಪ್ರಹಸನ (ಆ), ಮಹಾರಣ್ಯಪುರಾಧಿಪತ್ಯ (ಆ), ಮಂಜುವಾಣಿ (ಇ), 
ಮಾಧವಚಂದ್ರ (ಇ), ಮಾಲತೀಮಧುಕರ (ಇ) ಮೂಪಕಾಸುರವಿಜಯ (ಆ), ಮೈಸೂರು 
ಯಾತ್ರೆ (ಈ), ಯೋಗನಿದ್ರಾಪ್ರಹಸನ (ಆ), ರಾಘವಾಭ್ಯುದಯ ನಾಟಕ (ಆ) 
ರಾಜಸೂಯ (ಆ), ರಾಧಾಮಾಧವಿ (ಇ), ರೇಣುಕವಿಜಯ ಮಹಾಪುರಾಣ (ಅ) 
ವಸುಮತಿ (ಇ), ವ್ಯವಹಾರಧರ್ಮ ಬೋಧಿನಿ (ಆ), ಎಜಯಾಭ್ಯುದಯ ನಾಟಕಂ(ಆ), 
ವಿಲಕ್ಷಣ ಶಿಕ್ಷಣ (ಇ) ವಿವೇಕದೀಪಿಕೆ (ಈ), ವಿಶ್ವಾಮಿತ್ರ (ಇ) 
ವಿಷ್ಣುಲೀಲಾ(ಆ)ವೈ ದರ್ಭೀವಿಲಾಸ (ಇ), ಸತ್ಯರಾಜನ ಪೂರ್ವದೇಶದ ಯಾತ್ರೆ (ಇ) 
ಸತೀಮಣಿ (ಇ), ಸತೀಹಿತಬೋಧಿನಿ (ಧ), ಸತೀ ರೋಹಿಣಿ (ಇ) ಸತ್ಯಸಂಜೀವಿನಿ(ಇ), 
ಸರಳಬಾಲೆ (ಇ), ಸ್ವರ್ಣಲತಾ (ಇ) ಸೀತಾಪರಿಣಯ ನಾಟಕಂ (ಇ), ಸೀತಾಸುವರ್ಣಮೃಗ 
ನಾಟಕಂ (ಆ), ಸುಭಾಷಿತಲಹರಿ (ಧ), ಸಂಗೀತಪಾರಿಜಾತ (ಆ), ಸಂತಾಪಕ(ಇ), 
ಹಾಸ್ಯ ಸಂಜೀವಿನಿ (ಆ). 
ಸದಾಶಿವ, ಗುರುನಾಥ, ಗರುಡ 

ಜ : ೧೮೮೪ ಮ: ೧೯೫೪ 


ಕೊಪ್ಪಳ ಜಿಲ್ಲೆಯ ಕೌಲೂರು. ಮ್ಯಾಟ್ರಿಕ್‌ವರೆಗೆ ವಿದ್ಯಾಭ್ಯಾಸ. ಮರಾಠಿ, 
ಉರ್ದು, ಪಾರ್ಶಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಚಿಕ್ಕಂದಿನಿಂದಲೂ 


ಗ್ರಂಥಕರ್ತರ ಚರಿತ್ರಕೋಶ ೧೨೧ 


ನಾಟ್ಯಕಲೆಯಲ್ಲಿ ಒಲವುಳ್ಳ ಇವರು ೧೯೦೭ರಲ್ಲಿ ನಿಜಾಂನಾಡಿನ ಯಾದಗಿರಿಯಲ್ಲಿ 
"ಶಿವಸುತ ಪ್ರಾಸಾದಿಕ ನಾಟಕ ಮಂಡಲಿ' ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ರಂಗಭೂಮಿಯ 
ಸೇವೆಯನ್ನು ಪ್ರಾರಂಭಿಸಿದರು. ಕೆಲವು ದಿನಗಳನಂತರ ಆ ಸಂಸ್ಥೆಯು ನಿಂತುಹೋದಾಗ, 
೧೯೧೬ರಲ್ಲಿ ಗದಗಿನಲ್ಲಿ "ದತ್ತಾತ್ರೇಯ ನಾಟಕಮಂಡಲಿ'ಯನ್ನು ಸಂಸ್ಥಾಪಿಸಿ. ಸುಮಾರು 
೨೫ವರ್ಷಗಳವರೆಗೆ ಕರ್ನಾಟಕ- ಆಂಧ್ರ-ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಸಂಚರಿಸಿ ಕನ್ನಡ 
ರಂಗಭೂಮಿಯ ಭೇರಿಯನ್ನು ಮೊಳಗಿಸಿದರು. ೧೯೪೧ರಲ್ಲಿ ಈ ಸಂಸ್ಥೆಯೂ 
ನಿಂತುಹೋಯಿತು. ಅಭಿಜಾತ ಕಲಾವಿದರೂ, ಕುಶಲ ಸಂಘಟಕರೂ ಆಗಿದ್ದ ಇವರು 
ಕನ್ನಡ ಸಾಹಿತ್ಯಸಮ್ಮೆ €ಲನದ ಬೆಳಗಾವಿಯ ಅಧಿವೇಶನದಲ್ಲಿ (೧೯೨೯ ) "ನಾಟಕಾಲಂಕಾರ' 
ಎಂಬ ಗೌರವವನ್ನು ಪಡೆದರು. 


ಗ್ರಂಥಗಳು : ಎಚ್ಚಮನಾಯಕ (ಆ. ೧೯೪೯, |), ಕ್ರಾಂತಿ (ಆ. ೧೯೪೧), ಚವತಿಯ 
ಚಂದ್ರ (ಆ. ೧೯೨೯ ) ನಮ್ಮ ಭಾಗ್ಯೋದಯ (ಆ. ೧೯೩೬), ಮಹಾಸಾಧು ಕಬೀರದಾಸ 
(ಆ. ೧೯೨೨), ಮಾತೃ ಬಂಧವಿಮೋಚನೆ ಅಥವಾ ಕಂಸವಧೆ (ಆ. ೧೯೩೦), ವಿಷಮವಿವಾಹ 
(ಆ. ೧೯೨೩), ಶ್ರೀರಾಮಪಾದುಕಾಪಟ್ಟಾಭಿಷೇಕ (ಆ. ೧೯೨೯), ಸತ್ಯಸಂಕಲ್ಪ (ಆ. 
೧೯ ೩೩)*. 


ಸಿದ್ಧ ಗಿರಿಯಪ್ಪ ಕ ರೇವಪ್ಪ » ಸಬರದ 
ಜ : ೧೮೮೪ ಮ: ಮಾರ್ಚ್‌ ೧೯೩೫ 


ಗೋಕಾಕ ತಾಲೂಕಿನ ಸುಣಧೋಳಿ. ಪ್ರಾಥಮಿಕ ಶಿಕ್ಷಣವು ಅಲ್ಲಿಯೇ ಆಯಿತು. 
ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮೂರುವರ್ಷದ ಅಭ್ಯಾಸವನ್ನು ಪೂರ್ತಿಗೊಳಿಸಿ 
ಉಪಾಧ್ಯಾಯವೃತ್ತಿಯನ್ನು ಸ್ವೀಕರಿಸಿ ಬೆಳಗಾವಿ ಜಿಲ್ಲೆಯ ಬೇರೆ ಬೇರೆ ಸ್ಥಳಗಳಲ್ಲಿ 
ಕೆಲಸ ಮಾಡಿದರು. ಅ.ಡೆ.ಎ. 'ಇನ್ಸ್‌ಸ್ಪೆಕ್ಟರರಾಗಿಯೂ ಕೆಲವು ವರ್ಷ ಸೇವೆಸಲ್ಲಿಸಿದರು. 
ಹೋಮಿಯೋಪಥಿ ವೈದ್ಯಶಾಸ್ತ್ರವನ್ನು ಬಲ್ಲವರು. 
ಗ್ರಂಥಗಳು : ಕುಮುದಿನಿ (ಆ), ಚಾಲುಕ್ಕರ ಪುಲಿಕೇಶಿ (ಆ), ನಲಿನಿ (ಆ), 
(ಆ), ಮಹಾರಾಣಾಸಿಂಹ (ಆ), ರಾಜಸಿಂಹ (ಆ) ರಾಣಾಪ್ರತಾಪಸಿಂಹ 
ಸಂತಾನಶಾಸ್ತ್ರ (ಢ), ಹೇಮಚಂದ್ರ (ಆ)... 


ಭ್ರಮರ 

(ಆ), 
ಸುಬ್ಬಣ್ಣಾ ಚಾರ್ಯ, ಗೋಪಾಳಾಚಾರ್ಯ, ಅಡಬಡ್ಡಿ 

ಜ : ೧೮೮೪ ಮ: ೨೫-೧೧-೧೯೩೬ 

ಧಾರವಾಡ ಜಿಲ್ಲೆಯ ಕಲಘಟಗಿ. ಕಕ್ಕಂದಿರಾದ ಭೀಮಾಜಿ ಶ್ರೀನಿವಾಸ ಅಡಬಡ್ಡಿ 


* ಒಟ್ಟು ೪೩ ನಾಟಕಗಳು ಇವರಿಂದ ರಚಿತವಾಗಿದ್ದು ಅವುಗಳಲ್ಲಿ ಕೇವಲ ಒಂಬತ್ತು. ನಾಟಕಗಳು 
ಪ್ರಕಟವಾಗಿವೆ. id 


೧೨೨ ಗ್ರಂಥಕರ್ತರ ಚರಿತ್ರಕೋಶ 


(ಶೀಘ್ರಕವಿ) ಅವರ ಬಳಿಯಲ್ಲಿ ವಿದ್ಯಾಭ್ಯಾಸವಾಯಿತು. ಧಾರವಾಡ ಶಿಕ್ಷಣ 
ಮಹಾವಿದ್ಯಾಲಯದಲ್ಲಿ ಎರಡನೆಯ ವರ್ಷದ ಅಧ್ಯಾಪನ ಶಿಕ್ಷಣದಲ್ಲಿ ಪ್ರಶಸ್ತಿ ಪಡೆದು 
ಉಪಾಧ್ಯಾಯವೃತ್ತಿಯನ್ನು ಸ್ವೀಕರಿಸಿದರು (೧೯೦೭). ಮೈಸೂರು ಅರಮನೆಯ 
ನಾಟಕಶಾಲೆಯಲ್ಲಿ ಕೃಷ್ಣರಾಜಪ್ರಭುಗಳ ಸಮ್ಮುಖದಲ್ಲಿ ಇವರ "ವಿವೇಕ ವಿಜಯ' 
ಎಂಬ ನಾಟಕವು ಶಿರಹಟ್ಟಿಯ ಲಕ್ಷ್ಮೀಪ್ರಾಸಾದಿಕ ಸಂಗೀತ ನಾಟಕ ಮಂಡಳಿಯವರಿಂದ 
ಅಭಿನಯಿಸಲ್ಪಟ್ಟು ಸರ್ವರ ಮೆಚ್ಚುಗೆಗೆ ಪಾತ್ರವಾಯಿತು (೧೯೧೧) "ಅಭಿಜ್ಞಕವಿ' 
ಎಂಬ ಪ್ರಶಸ್ತಿಪಡೆದಿದ್ದರು. 


ಗ್ರಂಥಗಳು : ಕುಮುದಿನಿ (ಆ), ವಿಕ್ರಮವಿಜಯ (ಆ), ವಿವೇಕವಿಜಯ (ಆ), 
ಸ್ಮಮಂತಕಮಣಿ (ಆ), ಶಿಬಿಚಕ್ರವರ್ತಿ (ಆ) 


ಕೇಶವದಾಸ, ಬೇಲೂರು 
ಜ : ೧೮೮೫ ಮ : ೩೦-೧೦-೧೯೪೮ 
ಬೆಂಗಳೂರು. ಪ್ರಸಿದ್ದ ಹರಿದಾಸರ ಮನೆತನದವರಾಗಿದ್ದ ಇವರು ಸಾಹಿತ್ಯ, 
ಸಂಗೀತ ಹಾಗೂ ದ್ವೈತವೇದಾಂತದಲ್ಲಿ ವಿಶೇಷವಾದ ಪರಿಶ್ರಮ ಪಡೆದು ಖ್ಯಾತನಾಮ 
ಕೀರ್ತನಕಾರರೆನಿಸಿಕೊಂಡರು. ತಮ್ಮ ಪಾಂಡಿತ್ಯ, ಚಿಕಿತ್ಸಕದೃಷ್ಟಿ ಹಾಗೂ ಅಸ್ಟಲಿತ 
ವಾಣಿಯ ಪ್ರಭಾವದಿಂದ ಅತ್ಯಂತ ಜನಪ್ರಿಯ. ಕೀರ್ತನಕಾರರಾಗಿ, ಸುಮಾರು ೪೦ 
ವರ್ಷಗಳವರೆಗೆ ಅಖಿಲ ಕರ್ನಾಟಕವನ್ನು ಅನೇಕ ಸಲ ಸಂಚರಿಸಿ ಕರ್ನಾಟಕಸಂಗೀತದ 
ಪ್ರಚಾರವನ್ನೂ ಧರ್ಮಜಾಗೃತಿಯನ್ನೂ ಉಂಟುಮಾಡಿದರು. ಅಲ್ಲ ದೆ "ಹರಿಮಂದಿರ'ವೆಂಬ 
ಸಂಸ್ಥೆಯನ್ನು ಸ್ಥಾಪಿಸಿ, ಭಾರತೀಯ ತತ್ತ್ವಶಾಸ್ತ್ರ ಹಾಗೂ ಹರಿದಾಸ ಸಾಹಿತ್ಯದ 
ಸಂಶೋಧನ-ಪ್ರಕಾಶನ ಕಾರ್ಯಗಳನ್ನು ಆರಂಭಿಸಿದ್ದರು. 


೧೯೩೯ರಲ್ಲಿ ಗೋಕರ್ಣದ ಸಾರ್ವಜನಿಕರು "“ಕೀರ್ತನಾಚಾರ್ಯ' ಎಂಬ 
ಪದವಿಯಿಂದ ಇವರನ್ನು ಗೌರವಿಸಿದ್ದರು. 


ಗ್ರಂಥಗಳು : ಕನ್ಯಕಾಪುರಾಣ (ಧ), ಕರ್ನಾಟಕ ಭಕ್ತವಿಜಯ ಭಾಗ ೧, ೨, (ಪಿ-ಚ), 
ರಾಘವೇಂದ್ರವಿಜಯ (ಧ-ಚ) 


ಕೋಟಿಯಣ್ಣಶೆಟಿ, ಹಿರಿಕುದ್ರು 
ಣ ಆಟ 
ಜ : ೧೮೮೫ 


ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನಗಳ್ಳಿ. ೧೮೯೯ರಲ್ಲಿ 
ಪ್ರಾಥಮಿಕ ಶಿಕ್ಷಣ ಮುಗಿಸಿ ಸೌಕೂರಿನಲ್ಲಿ ಪಾಠಶಾಲೆಯೊಂದನ್ನು ಪ್ರಾರಂಭಿಸಿದರು. 
೧೯೦೪ರಲ್ಲಿ ಲೋವರ್‌ ಗ್ರೇಡ್‌ ತರಬೇತಿ ಪಡೆದು, ಬಸರೂರು ಮೊದಲಾದ ಸ್ಥಳಗಳಲ್ಲಿ 
ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿದರು. ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯ ಕೆಲಸಗಳಲ್ಲಿ 
ದುಡಿದವರು. 


ಗ್ರಂಥಕರ್ತರ ಚರಿತ್ರಕೋಶ ೧೨೩. 


ಗ್ರಂಥಗಳು : ಆನಂದ ಅಥವಾ ಮನೆಯ ಅಳಿಯ (ಇ.೧೯೨೨), ಭಗೀರಥವಿಜಯ 
(ಆ. ೧೯೧೮), ಭವನದ ಹೇಳಿಕೆ (ಲ-ಯೂ.೧೯೨೦). 


ಫಕೀರಯ್ಯಾ, ಬಸವಯ್ಯಾ, ಇಂಡಿಮಠ 
ಜ :.ಸು. ೧೮೮೫ 
ಧಾರವಾಡ ಜಿಲ್ಲೆಯ ಬ್ಯಾಡಿಗಿ. ಧಾರವಾಡ ಶಿಕ್ಷಣಮಹಾವಿದ್ಯಾಲಯದಲ್ಲಿ 
ತರಬೇತು ಹೊಂದಿದ ಇವರು ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ 
ಮಾಡಿದರು. 


ಗ್ರಂಥ : ಸಂಗೀತ ಪ್ರೇಮಲೀಲಾ (ಬಾಣ ಕಾದಂಬರಿಯನ್ನಾಧರಿಸಿದ ನಾಟಕ) (ಆ.೧೯೨೦) 


ಭೀಮರಾವ್‌, ಹುರಳಿ 
ಜ : ಸು. ೧೮೮೫ 
ಮಂಗಳೂರು. "ಕಂಠೀರವ' ಎಂಬ ವಾರಪತ್ರಿಕೆಯ ಸಂಪಾದಕರು. ಸಾಹಿತ್ಯಿಕ 
ಚಟವಟಿಕೆಗಳಲ್ಲಿಯೂ ಪತ್ರಿಕಾ ವ್ಯವಸಾಯದಲ್ಲಿಯೂ ತುಂಬ ದುಡಿದಿದ್ದಾರೆ. 
"ಸುಬ್ರಾಯಾನುಜ' ಎಂಬುದು ಇವರ ಕಾವ್ಯನಾಮ. 
ಗ್ರಂಥಗಳು : ತಾರಾ (ಇ. ೧೯೧೩), ಪಾಪಪುಣ (ಇ. ೧೯೨೩), ಮುರುಕು ದಂಬೂಕು 


(ಇ. ೧೯೪೭), ರಜಿಯಾ ಬೇಗಂ, (ಇ. ೧೯೬೪), ಸ್ವಲ್ಪ ನಗಬಾರದೇ? (ಈ), 
ಹಾಸನ ಟೋಪಿ (ಇ. ೧೯೩೨). 


ರಾಘವೇಂದ್ರ, ಕೃಷ್ಣ, ಇನಾಮತಿ 
ಜ : ೧೮೮೫ ಮ : ೧೯೪೦ 


ಧಾರವಾಡ ಜಿಲ್ಲೆಯ ಅಣ್ಣೀಗೇರಿ. ಮಾಧ್ಯಮಿಕ ಶಿಕ್ಷಣದ ನಂತರ ಸ್ವಾಧ್ಯಾಯದಿಂದ 
ಹಿಂದೀ, ಗುಜರಾತಿ ಭಾಷಾಪರಿಚಯವನ್ನು ಮಾಡಿಕೊಂಡರು. 


ಗ್ರಂಥಗಳು : ಅಶೋಕ ಅಥವಾ ಆರ್ಯಾವರ್ತದ ಮೊದಲನೆಯ ಚಕ್ರವರ್ತಿ, ಗುಜರಾಥದ 
ಇತಿಹಾಸ-ಭಾಗ ೧, ದಕ್ಷಿಣ ಮುಸಲ್ಮಾನೀ ರಾಜ್ಯಗಳು, ವೀರೇಂದ್ರ (ಇ.೧೯೦೩), 
ಸರೋಜಿನಿ ನಾಟಕ. 


ವೆಂಕಣ್ಣ ಯ್ಕ, ಎಸ್‌.ತಳುಕು 
ಜ : ೧-೧೦-೧೮೮೫ ಮ: ೨೪-೨-೧೯೩೯ 
ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ತಳುಕು ಗ್ರಾಮದವರು. ಚಳ್ಳಕೆರೆ, 
ಚಿತ್ರದುರ್ಗ, ಮೈಸೂರಿನಲ್ಲಿ ವ್ಯಾಸಂಗ. ಚರಿತ್ರೆ, ಅರ್ಥಶಾಸ್ತ್ರ, ವಿಷಯಗಳೊಂದಿಗೆ 
೧೯೦೯ರಲ್ಲಿ ಮಹಾರಾಜಾ ಕಾಲೇಜಿನಿಂದ ಬಿ.ಎ. ಪದವಿಯನು ಪಡೆದು ಎಲ್‌ಎಲ್‌.ಬಿ. 


೧೨೪ ಗ್ರಂಥಕರ್ತರ ಚರಿತ್ರಕೋಶ 


ಅಭ್ಯಾಸಕ್ಕೆಂದು ಮುಂಬೈಗೆ ಹೋದರು. ಅದು ಸಾಧ್ಯವಾಗದೆ, ಅಲ್ಲಿಯ ಜನರಲ್‌ 
ಪೋಸ್ಟಾಫೀಸಿನಲ್ಲಿ ಕೆಲವು ದಿನ ಗುಮಾಸ್ತರಾಗಿ ಕೆಲಸಮಾಡಿ ಹಿಂತಿರುಗಿ ಮೈಸೂರಿಗೆ 
ಬಂದರು. ೧೯೧೪ರಲ್ಲಿ ಎಂ. ಎ ಪಾಸಾಗಿ ಅಧ್ಯಾಪನವೃತ್ತಿಯನ್ನು ಸ್ವೀಕರಿಸಿದರು. 
ಧಾರವಾಡ, ಬೆಂಗಳೂರು, ದೊಡ್ಡ ಬಳ್ಳಾಪುರ ಮೊದಲಾದೆಡೆಗಳಲ್ಲಿ ಅಧ್ಯಾಪಕರಾಗಿದ್ದು 
೧೯೨೭ರಲ್ಲಿ ಮಹಾರಾಜಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾದರು. ಕನ್ನಡ 
ಭಾಷಾ-ಸಾಹಿತ್ಯಗಳ ಬಗ್ಗೆ ಅಧಿಕಾರವಾಣಿಯಿಂದ ಮಾತಾಡಬಲ್ಲ ಹಿರಿಯ ವಿದ್ವಾಂಸರಲ್ಲಿ 
ಇವರೂ ಒಬ್ಬರಾಗಿದ್ದರು. 


ಗ್ರಂಥಗಳು : ಕನ್ನಡ ಕೈಪಿಡಿ (ಹಳಗನ್ನಡ ವ್ಯಾಕರಣ ಮತ್ತು ಭಾಷಾಚರಿತ್ರೆಯ 
ಭಾಗ) (ದ), ಪ್ರಾಚೀನ ಸಾಹಿತ್ಯ (ರವೀಂದ್ರನಾಥ ಟಾಗೋರರ ಭಾಷಣಗಳ ಅನುವಾದ) 
(ದ), ಶ್ರೀ ರಾಮಕೃಷ್ಣಪರಮಹಂಸರ ಚರಿತ್ರೆ (ಪೀ-ಚ), ಶ್ರೀರಾಮಕೃಷ್ಣಲೀಲಾ 
ಪ್ರಸಂಗದ ಭಾಷಾಂತರ (ಪೀ). 


ಪರಿಷ್ಕೃತ : ಕಾದಂಬರೀ ಸಂಗ್ರಹ, ಬಸವರಾಜದೇವರ ರಗಳೆ, ಹರಿಶ್ಚಂದ್ರ 
ಚ 
ಕಾವ್ಯಸಂಗ್ರಹ, ಸಿದ್ಧರಾಮಪುರಾಣ. 


ಮಂಜಪ್ಪ ; 


ಹರ್ಡೇಕರ 
ಜ: ೧೮೮೬ ಮ: ೩-೧-೧೯೪೭ 
ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಬನವಾಸಿ, ಶಿರಸಿಯಲ್ಲಿ ಪ್ರಾಥಮಿಕ 
ವಿದ್ಯಾಭ್ಯಾಸ; ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮೂರು ವರ್ಷ ಪ್ರೌಢ 
ವ್ಯಾಸಂಗವನ್ನು ಪೂರ್ತಿಗೊಳಿಸಿ ಉಪಾಧ್ಯಾಯವೃತ್ತಿಯನ್ನು ಸ್ವೀಕರಿಸಿದರು. 
ತತ್ತ್ವನಿಷ್ಠರೂ ದೇಶಸೇವಾಕಾಂಕ್ಷಿಗಳೂ ಆಗಿದ್ದ ಮಂಜಪ್ಪನವರು ಕೆಲವೇ 
ದಿನಗಳಲ್ಲಿ ಆ ನೌಕರಿಯನ್ನು ಬಿಟ್ಟುಕೊಟ್ಟು, ಇಡಿಯ ಜೀವಮಾನವನ್ನು ಪತ್ರಿಕಾ 
ವ್ಯವಸಾಯ, ಗ್ರಂಥರಚನೆ, ವಿದ್ಯಾಪ್ರಸಾರ ಇತ್ಯಾದಿ ಲೋಕೋಪಯೋಗಿ ಕಾರ್ಯಗಳಲ್ಲಿಯೇ 
ಕಳೆದರು. ದಾವಣಗೆರೆಯಿಂದ ೧೯೦೬ರಲ್ಲಿ ಇವರು ಹೊರಡಿಸಿದ 'ಧನುರ್ಧಾರಿ' 
ವಾರಪತ್ರಿಕೆಯು ೧೯೧೫ವರೆಗೆ ಕಾರ್ಯ ಮಾಡಿತು. ೧೯೨೧ರಲ್ಲಿ ರಾಷ್ಟ್ರಜೀವನ 
ಗ್ರಂಥಮಾಲೆಯನ್ನು ಪ್ರಾರಂಭಿಸಿ ಸಮಾಜಕ್ಕೆ ಉಪಯುಕ್ತವಾದ ಸಾಹಿತ್ಯವನ್ನು 
ಪ್ರಚುರಪಡಿಸಲುಪಕ್ರಮಿಸಿದರು. ೧೯೪೩ರಲ್ಲಿ "ಪ್ರಗತಿ ಗ್ರಂಥಮಾಲೆ'ಯ 
ಯೋಜನೆಯೊಂದನ್ನು ಸಿದ್ಧಗೊಳಿಸಿದ್ದರು; ಆದರೆ ಇವರ ಆಕಸ್ಥಿಕ ಮರಣದಿಂದ 
ಆ ಕೆಲಸವು ಕಾರ್ಯಗತವಾಗಲಿಲ್ಲ. "ಖಾದೀ ವಿಜಯ' (೧೯೨೮), "ಉದ್ಯೋಗ' 
(೧೯೩೦), "ಶರಣಸಂದೇಶ' (೧೯೩೧), ಎಂಬ ಮಾಸಪತ್ರಿಕೆಗಳಿಗೆ ಇವರು 
ಸಂಪಾದಕರಾಗಿದ್ದ ರು. "ಶರಣಸಂದೇಶ'ವು (ಆಲಮಟ್ಟಿ ) ವಾರಪತ್ರಿಕೆಯಾಗಿ ಪರಿವರ್ತಿತವಾಗಿ, 
ಹಲವು ವರ್ಷ ಹಿಂದೂ ಧರ್ಮ-ತತ್ವಜ್ಞಾನದ ಪ್ರಚಾರವನ್ನು ಮಾಡಿತು. 


ಹ) 


ಗ್ರಂಥಕರ್ತರ ಚರಿತ್ರಕೋಶ ೧೨೫ 


ವಿವಿಧ ವಿಷಯಗಳ ಅಭ್ಯಾಸ- ಚರ್ಚೆ-ವ್ಯಾಖ್ಯಾನಗಳನ್ನು ಕೈಕೊಳ್ಳುವ ಉದ್ದೇಶದಿಂದ 
೧೯೧೭ರಲ್ಲಿ ದಾವಣಗೆರೆಯಲ್ಲಿ ಜ್ಞಾ ನಪ್ರಸಾರಕ ಸಂಘವನ್ನು ಸ್ಥಾ ಪಿಸಿದ್ದರು. ಮಹಾತ್ಮಾ 
ಗಾಂಧಿಯವರ ನೈತಿಕ ತತ್ತ್ವಗಳನ್ನು ಪ್ರಸಾರಗೊಳಿಸುವುದಕ್ಕಾಗಿ ೧೯೨೨ರಲ್ಲಿ ಹುಬ್ಬಳ್ಳಿಯಲ್ಲಿ 
ಸತ್ಕಾಗ್ರಹ ಸಮಾಜವನ್ನೂ, ಮರುವರ್ಷ ಹರಿಹರದ ನೆರೆಯಲ್ಲಿ ತುಂಗಭದ್ರೆಯ 
ದಂಡೆಯ ಮೇಲೆ "ಸತ್ಯಾಗ್ರಹ ಆಶ್ರಮ' ವನ್ನೂ ಸ್ಥಾಪಿಸಿದರು. ನದಿಯ ಪ್ರವಾಹದಿಂದ 
ಅದು ಕೊಚ್ಚಿಹೋದದ್ದರಿಂದ ವಿಜಾಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ವೀರಶೈವ 
ವಿದ್ಯಾಲಯವನ್ನು ಸ್ಥಾಪಿಸಿ ಕೊನೆಯವರೆಗೂ ತಮ್ಮ ಕಾರ್ಯಕ್ಷೇತ್ರವನ್ನಾ ಗಿರಿಸಿಕೊಂಡರು. 
ಅಖಿಲಭಾರತ ಕಾಂಗ್ರೆಸ್ಸಿನ ಬೆಳಗಾವಿಯ ಅಧಿವೇಶನದಲ್ಲಿ(೧೯೨೮), "ಬಸವೇಶ್ವರ 
ಸೇವಾದಳ' ವೆಂಬ ಸ್ವಯಂಸೇವಕ ಪಥಕವನ್ನು ಸಂಘಟಿಸಿದ್ದರು. ಹಾವೇರಿಯಲ್ಲಿ 
ಸೇರಿದ್ದ ಧಾರವಾಡ ಜಿಲ್ಲಾ ರಾಷ್ಟ್ರೀಯ ಸಭೆಗೂ (೧೯೨೩), ವಿಜಾಪುರದಲ್ಲಿ ನೆರೆದಿದ್ದ 
ಖಾದೀ ಪರಿಷತ್ತಿಗೂ (೧೯೨೮) ಅಧ್ಯಕ್ಷರಾಗಿದ್ದರು. 


ನೈಷ್ಠಿಕ ಬ್ರಹ್ಮಚಾರಿಗಳೂ, ಸದಾಚಾರಶೀಲರೂ ಆಗಿದ್ದ ಮಂಜಪ್ಪನವರು 
"ಕರ್ನಾಟಕದ ಗಾಂಧೀ' ಎಂದು ಲೋಕಪ್ರಿಯರಾಗಿದ್ದರು. 


ಗ್ರಂಥಗಳು : ಆಧುನಿಕ ಜರ್ಮನಿ (ಮ.೧೯೧೮), ಆರೋಗ್ಯವೇ ಜೀವನ (೧೯೨೦), 
ಎಚ್ಚತ್ತ ಹಿಂದುಸ್ತಾನ (ಮ), ಕಾಯಕವೇ ಕೈಲಾಸ, ಕೇರ್‌ ಹಾರ್ಡಿ ಎಂ.ಪಿ. ಇವರ 
ಚರಿತ್ರೆ, ಖಾದೀಶಾಸ್ತ್ರ, ತ್ಕಾಗವೀರ ಲಿಂಗರಾಜರ ಚರಿತ್ರೆ, ಪ್ರಮಥಾಚಾರದೀಪಿಕೆ, 
ಬಸವಚರಿತ್ರೆ, ಬಸವಬೋಧಾಮೃತ, ಬುದ್ಧಿಯ ಮಾತು, ಭಗವಾನ್‌ ಬುದ್ಧ ಚರಿತ್ರೆ, 
ಭಾರತೀಯರ ದೇಶಭಕ್ತಿ, ಮಲ್ಲಪ್ಪ ಬಸವಪ್ಪ ವಾರದ ಇವರ ಸಚಿತ್ರ ಚರಿತ್ರೆ, 
ಮಹಾತ್ಮಾ ಗಾಂಧಿಯವರ ಚರಿತ್ರೆ, ವಿಜಯವಾಣಿ, ವೀರಶೈವ ಮತತತ್ತ, ವೀರಶೈವ 
ಮತಬೋಧೆ, ಶುದ್ಧಿಸಂಘಟನೆ, ಸತ್ಯಾಗ್ರಹಧರ್ಮ (ಯ.೧೯೨೨), ಸ್ವಕರ್ತವ್ಯ ಸಿದ್ಧಾಂತ, 
ಸ್ವಾಮಿ ರಾಮತೀರ್ಥ (ಪೀ- ಚ.೧೯೨೨), ಸ್ವಾಮಿ ರಾಮತೀರ್ಥರ ಉಪನ್ಯಾಸಗಳು 
(ಪೀ.೧೯೨೧), ಸ್ತ್ರೀನೀತಿಸಂಗ್ರಹ, ಸುಬೋಧಸಾರ, ಹಿಂದುತ್ವ (ಯ). 


ರಾಜಗೋಪಾಲಕೃ ಷ್ಲರಾವ್‌, ಕಡೇಕಾರು 

ಜ: ೧೮೮೬ ಮ : ೧೭-೯-೧೯೫೩ 

ಉಡುಪಿ ಬಳಿಯ ಕಡೇಕಾರು. ಸುಪ್ರಸಿದ್ಧ ಜಮೀನುದಾರರ ಮನೆತನದವರಾಗಿದ್ದ 

ಇವರು ಚಿಕ್ಕಂದಿನಿಂದಲೂ ಸಾಹಿತ್ಯ-ಸಂಸ್ಕೃತಿಯ ಕಾರ್ಕಕ್ರಮಗಳಲ್ಲಿ ತೊಡಗಿದವರಾಗಿದ್ದರು. 

ಅನೇಕ ವರ್ಷ ಕಡೇಕಾರು ಪಂಚಾಯತಿ ಬೋರ್ಡಿನ ಅಧ್ಯಕ್ಷರಾಗಿ ಲೋಕಹಿತಕಾರ್ಯಗಳನ್ನು 

ಸಾಧಿಸಿದರು. "ಶ್ರೀಕೃಷ್ಣಸೂಕ್ತಿ ಮಾಸಪತ್ರಿಕೆಯನ್ನು (ಉಡುಪಿ, ೧೯ ೦೫) ಹೊರಡಿಸಿದ್ದ ರು. 
ಗ್ರಂಥ : ಜಯವಾಲ್ಲೀಕಿ (ಇ. ೧೯೨೪) 


೧೨೬ ಗ್ರಂಥಕರ್ತರ ಚರಿತ್ರಕೋಶ 


ವೀರಪ ಶಾಸ್ತ್ರೀ, ದುಂಡಪ, ಆರುಬೆರಳಿನ 
[3] KE] w k 
ಜ : ೧೮೮೬ 
ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಸ್ವಾಧ್ಯಾಯದಿಂದಲೇ ವಿದ್ಯಾರ್ಜನೆ. 
"ನೀಲಕಂಠವಿಜಯ' (ಹಿರೇಬಾಗೇವಾಡಿ, ೧೯೧೦) ಎಂಬ ಮಾಸಪತ್ರಿಕೆಯನ್ನು ಕೆಲಕಾಲ 
ಹೊರಡಿಸಿದ್ದರು. ಅಲ್ಲಿಯ ಗ್ರಾಮಪಂಚಾಯತಿಯ ಸರಪಂಚರಾಗಿದ್ದರು. ರಾಷ್ಟ್ರೀಯ 
ಆಂದೋಲನದಲ್ಲಿ ಭಾಗವಹಿಸಿ (೧೯೪೨) ಸೆರೆಮನೆವಾಸವನ್ನನುಭವಿಸಿದವರು. 


ಗ್ರಂಥಗಳು : ಅಗತ್ಯವಿಚಾರ (೧೯೧೦), ಕಲ್ಪವೃಕ್ಷ (ಣ. ೧೯೨೨), ಕಾಮಧೇನು 
(ಣ.೧೯೨೧), ಮೈಸೂರ ಪ್ರವಾಸ (ಭ-ಗ). 


ಶಿವಭಟ್ಟ, ರಾಮಭಟ್ಟ, ಕೆಕ್ಕಾರ ವಿದ್ಯಾವಿನೋದ, ವೇದಾಂತಕಲಾನಿಧಿ 
ಜ : ೧೮೮೬ ಮ: ೧೯೩೧ 
ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆಕ್ಕಾರ. ಪ್ರಾರಂಭಿಕ 
ಶಿಕ್ಷಣವನ್ನು ಮನೆಯಲ್ಲಿಯೂ ಅನಂತರ ಕಾವ್ಯನಾಟಕಾದಿಗಳ ಹೆಚ್ಚಿನ ಅಭ್ಯಾಸವನ್ನು 
ಕೂಡ್ಲಕೆರೆ ಮಠದಲ್ಲಿಯೂ ಪೂರೈಸಿದರು. ಮುಂದೆ ಬೆತ್ತಗೇರಿ ಕೃಷ್ಣಶಾಸ್ತ್ರಿಗಳಲ್ಲಿ 
ಅಲಂಕಾರ, ಉಂಚಗೇರಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳಲ್ಲಿ ಜ್ಯೋತಿಷ್ಯಶಾಸ್ತ್ರಾದಿಗಳನ್ನು ಓದಿಯೂ, 
ಸ್ವಂತ ಪರಿಶ್ರಮದಿಂದ ಸಿದ್ಧಾಂತಕೌಮುದಿ, ಶಬ್ದಮಣಿದರ್ಪಣ, ಶಬ್ದಾನುಶಾಸನ 
ಮುಂತಾದ ವ್ಯಾಕರಣಗ್ರಂಥ ಹಾಗೂ ಹಳೆಗನ್ನಡ ಕಾವ್ಯಗಳನ್ನು ಅಭ್ಯಸಿಸಿಯೂ ಕನ್ನಡ 
ಪಂಡಿತ ಪರೀಕ್ಷೆ ಯಲ್ಲಿ ತೇರ್ಗಡೆಯಾದರು. ಗಣಿತ, ಜ್ಯೋತಿಷ್ಯ, ವೈದ್ಯಕಶಾಸ್ತ್ರಗಳಲ್ಲಿ ಯೂ 
ಸಾಹಿತ್ಯ, ಸಂಗೀತ ಮೊದಲಾದ ಲಲಿತಕಲೆಗಳಲ್ಲಿಯೂ ಇವರ ಅಭಿಜ್ಞತೆಯು 
ವಿಶೇಷವಾಗಿತ್ತು. ಕಾಶಿಯ ಭಾರತಧರ್ಮ ಮಹಾಮಂಡಲದ ಪರೀಕ್ಷೆ ಯಲ್ಲಿ ಯಶಸ್ವಿಯಾಗಿ 
"ಎದ್ಯಾವಿನೋದ' ಎಂಬ ಪ್ರಶಸ್ತಿಯನ್ನೂ "ಸ್ವಾನುಭವಾದರ್ಶ'ವೆಂಬ ಸಂಸ್ಕೃತ 
ಗ್ರಂಥರಚನೆಯಿಂದ "ವೇದಾಂತಕಲಾನಿಧಿ' ಎಂಬ ಗೌರವವನ್ನೂ ಪಡೆದವರಾಗಿದ್ದರು. 


ಅಧ್ಯಯನ ಮುಗಿದನಂತರ ಶಿವಭಟ್ಟರು ಧಾರವಾಡ ಹೈಸ್ಕೂಲಿನಲ್ಲಿ ಪಂಡಿತರಾದರು. 
ಆದರೆ ಮುಂದೆ ಕೆಲವೇ ದಿನಗಳಲ್ಲಿ ಆ ಕೆಲಸವನ್ನು ಬಿಟ್ಟು ಸ್ವಗ್ರಾಮದಲ್ಲಿ "ರಾಮಚಂದ್ರ 
ಭಾರತೀ ಸಂಸ್ಕೃತಪ್ರೌಢಶಾಲೆ'ಯನ್ನು ಸ್ಥಾಪಿಸಿ, ಸಾಹಿತ್ಯ, ಜ್ಯೋತಿಷ್ಯ, ವೇದಾಂತ 
ಇತ್ಯಾದಿ ವಿಷಯಗಳನ್ನು ಕಲಿಸಲು ಪ್ರಾರಂಭಿಸಿದರು (೧೯೧೧), ಮುಂದೆ ೧೯೨೩ರಲ್ಲಿ 
ತೆಪ್ಪದಲ್ಲಿ "ಶ್ರೀ ಶಾರದಾ ಸಂಸ್ಕೃತ ಪಾಠಶಾಲೆ'ಯನ್ನೂ ಎರಡು ವರ್ಷಗಳ ನಂತರ 
ಬೆತ್ತಗೇರಿಯಲ್ಲಿ “ಶ್ರೀ ಶಿವಾನಂದ ಸಂಸ್ಕೃತ ಪಾಠಶಾಲೆ'ಯನ್ನೂ, ೧೯೨೭ರಲ್ಲಿ 
ಹೊಸಾಕುಳಿಯಲ್ಲಿ "ಶೀ ಜಗದ್ಗುರು ವಿದ್ಯಾರಣ್ಯ ಸಂಸ್ಕೃತಪಾಠಶಾಲೆ'ಯನ್ನೂ ಸ್ಥಾಪಿಸಿ 
ತಮ್ಮ ಜಿಲ್ಲೆಯಲ್ಲಿ ಸಂಸ್ಕೃತ ವಿದ್ಯಾಪ್ರಚಾರಕ್ಕೆ ಮಹತ್ವದ ಸೇವೆ ಸಲ್ಲಿಸಿದರು. 


ಗ್ರಂಥಗಳು : ಆತ್ಮವಿದ್ಯಾರಹಸ್ಕ, ಏಕಶ್ಲೋಕೀ, ಅವಧೂತಗೀತಾ, ಕವಿತಾಪಂಚರತ್ನ, 


ಗ್ರಂಥಕರ್ತರ ಚರಿತ್ರಕೋಶ ೧೨೭ 


ಕೌತುಕಮಾಲಿಕಾ, ಪರಮಾರ್ಥಸಂಗ್ರಹ, ಪಂಚಮಜಾರ್ಜ ಕೀರ್ತಿಮಂಜರಿ, ಭಾರತ 
ಭೂದೇವೀ ಸ್ತೊ ತ್ರ, ವೇದಾಂತಸ್ತೊ ೇತ್ರಮಾಲಾ, ಶ್ರೀರಾಮಸ್ತೊ ತ್ರ, ಸಿದ್ಧಿ ಎನಾಯಕಾಷ್ಟಕ. 


ಸಂಸ್ಕೃತ : ಆಸ್ತಿಕ ದಕ್ಷಿಣೋತ್ತರಾಯಣ, ತುಲಸೀವಿಯೋಗವಿಜ್ಞಾ ನಕಾವ್ಯ, ರೊದ್ದರಾಜ 
ಕೀರ್ತಿಮಂಜರಿ, ಸ್ವಾನುಭವಾದರ್ಶ, ಸೂಕ್ತಿಮುಕ್ತಾ ವಲಿ. 


ಸಂಜೀವರಾಯಕವಿ, ಹನುಮಾನ್‌ 
ಜ : ೧೬-೬-೧೮೮೬ ಮ': ೧-೨-೧೯೪೩ 
ತುಮಕೂರು ಜಿಲ್ಲೆಯ ಬೆಳ್ಳಾವೆ. ಪ್ರಸಿದ್ಧ ಕವಿ ಹನುಮಾನ್‌ ವೆಂಕಟರಾಯರು 
ಇವರ ಹಿರಿಯ ಸಹೋದರರು. ಕನ್ನ ಡ-ಸಂಸ್ಕೃತಸಾಹಿತ್ಯ ವ್ಯಾಸಂಗವನ್ನು ಅವರ 
ಸಮ್ಮುಖದಲ್ಲಿಯೇ ಪೂರೈಸಿ, ತುಮಕೂರು ಜಿಲ್ಲೆಯ ತುರುವೇಕೆರೆ, ಮಾಯಸಂದ್ರ, 
ನೊಣವಿನಕೆರೆ ಮೊದಲಾದ ಕಡೆಗೆ ಕನ್ನಡ ಅಧ್ಯಾಪಕರಾಗಿ ಕೆಲಸಮಾಡಿದರು. 


ಗ್ರಂಥ : ವೆಂಕಟೇಶವಿಜಯಂ* 


ಕೃಷ್ಣ, ನೀಲಕಂಠ, ಕರಗುಪ್ಪೀಕರ 
ಜ :೧೮೮೭ ಮ: ೨೮-೧೦-೧೯೨೨ 

ಬೆಳಗಾವಿಯ ಬಳಿ ಕಣಬರಗಿ. ೧೯೦೬ರಲ್ಲಿ "ಮ್ಯಾಟ್ರಿಕ್ಯುಲೇಶನ್‌' ಪರೀಕ್ಷೆ 
ಪಾಸಾಗಿ ಪುಣೆಯ ಫರ್ಗ್ಯುಸನ್‌ ಕಾಲೇಜ್‌ ಸೇರಿದರು. ಆದರೆ ಮನೆತನದ 
ಅನಾನುಕೂಲತೆಯಿಂದ ಮರುವರ್ಷವೇ ಶಿಕ್ಷಣ ನಿಲ್ಲಿಸಿ, ಆಗತಾನೇ ಬೆಳಗಾವಿಯಲ್ಲಿ 
ಸ್ಥಾಪಿತವಾಗಿದ್ದ ಗಣೇಶ ವಿದ್ಯಾಲಯವೆಂಬ ರಾಷ್ಟ್ರೀಯ ಶಾಲೆಯಲ್ಲಿ ಶಿಕ್ಷಕರಾದರು. 
ಕೆಲಕಾಲದನಂತರ ವಕೀಲಿ ಅಭ್ಯಾಸ ಮಾಡಿ ೧೯೧೧ರಲ್ಲಿ ಬೆಳಗಾವಿಯಲ್ಲಿ 
ವ್ಯವಸಾಯವನ್ನ ರಂಭಿಸಿದರು. ೧೯೨೧ರ ಅಸಹಕಾರ ಚಳವಳಿಯಲ್ಲಿ ಸೇರಿ ಕರ್ನಾಟಕ 
ಖಾದೀಕೇಂದ್ರಕ್ಕೆ ಪ್ರಥಮ ಕಾರ್ಯದರ್ಶಿಯಾದರು. ಬೆಳಗಾವಿಯಲ್ಲಿ ಹೊರಟಿದ್ದ 
"ಮಾತೃಭೂಮಿ' (೧೯೨೧), ಎಂಬ ಮಾಸಪತ್ರಿಕೆಯ ಸಂಪಾದಕರಾಗಿದ್ದರು. 
ಗ್ರಂಥಗಳು : ಅಸಹಕಾರದ ಮೀಮಾಂಸೆಯು (ಯ.೧೯ ೨೦), ಮಹಾತ್ಮಾ ಗಾಂಧಿಯವರ 
ಚರಿತ್ರೆ (ಯ-ಚ). 


ಕೃಷ್ಣಮಾಚಾರ್ಯ, ದೇವನಹಳ್ಳಿ 
ಜ : ೧೮೮೭ ಮ : ೧೯೩೯ 
ಬೆಂಗಳೂರು. "ಲೋವರ್‌ ಸೆಕಂಡಲಿ' ಪರೀಕ್ಷೆಯಲ್ಲಿ ಉತ್ತಮ ತರಗತಿಯಲ್ಲಿ 
*(ಸಂಸ್ಕೃತ ವೆಂಕಟೇಶ ಮಹಾತ್ಮೆಯ ಆಧಾರದಿಂದ ರಚಿತವಾದ ೧೦೨೭ ಪದ್ಯಗಳನ್ನೊಳಗೊಂಡ 


ಈ ಗ್ರಂಥದ ಹಸ್ತ ಪ್ರತಿಗಳು ಪೂನಾ ಭಾಂಡಾರ್‌ಕರ್‌ ಓರಿಯಂಟಲ್‌ ಮ್ಯಾನ್ಶುಸ್ಟ್ರಿಪ್ಟ್‌ ಗ್ರಂಥಾಲಯದಲ್ಲಿಯೂ, 
ಆರಾದ ಸೆಂಟ್ರಲ್‌ ಓರಿಯಂಟಲ್‌ ಗ್ರಂಥಾಲಯದಲ್ಲಿಯೂ ಇಡಲ್ಪಟ್ಟಿವೆ.). 


೧೨೮ ಗ್ರಂಥಕರ್ತರ ಚರಿತ್ರಕೋಶ 


ತೇರ್ಗಡೆಹೊಂದಿದ ಬಳಿಕ ಅಲ್ಲಿಯೇ ಆರ್ಕಾಟ್‌ನಾರಾಯಣಸ್ವಾಮಿ ಮೊದಲಿಯಾರ್‌ 
ಇಂಜನಿಯರಿಂಗ್‌ ವಿದ್ಯಾನಿಲಯದಲ್ಲಿ "ಸಬ್‌- ಓವರ್ಸಿಯರ್‌' ಪರೀಕ್ಷೆ ಗಾಗಿ ವ್ಯಾಸಂಗ 
ಮಾಡಿದರು. ಮುಂದೆ ವಿದ್ಯುಚ್ಛಕ್ತಿ ಇಲಾಖೆಯನ್ನು ಸೇರಿ (೧೯ ೦೫) "ಸೂಪರಿಂಟೆಂಡೆಂಟ್‌' 
ಹುದ್ದೆಯವರೆಗೆ ಪ್ರಗತಿಹೊಂದಿ ೧೯೩೪ರಲ್ಲಿ ನಿವೃತ್ತರಾದರು. 


ಗ್ರಂಥ : ಸೀತಾರಾಮ (ಬಂಗಾಲಿಯಿಂದ ಭಾಷಾಂತರಿತ ಕಾದಂಬರಿ ಇ. ೧೯೦೯) 


ತಿರುಮಲಾಂಬಾ, ನಂಜನಗೂಡು 
ಜ : ೧೮೮೭ 


ನಂಜನಗೂಡು. ನೆಯಲ್ಲಿಯೇ ವಿದ್ಯಾಭ್ಯಾಸ. ಹೆಚ್ಚಿನ ಶಿಕ್ಷಣದ ಅನುಕೂಲತೆ 
ಇರಲಿಲ್ಲ. ಆದರೂ ಭಾಟಾಸೇವೆಯ ಉತ್ಸಾಹದಿಂದ ಧೈರ್ಯವಾಗಿ ಮುಂದೆ ಬಂದು 
ಗ್ರಂಥರಚನೆ ಹಾಗೂ ಪ್ರಕಾಶನಕಾರ್ಯವನ್ನು ಕೈಕೊಂಡರು. ಅಖಿಲ ಕರ್ನಾಟಕದಲ್ಲಿ 
ಏಕಮೇವ ಪ್ರಮುಖ ಗ್ರಂಥಪ್ರಕಾಶಿಕೆಯಾಗಿ ಇವರು ಆ ದೃಷ್ಟಿಯಿಂದ ಹೊಸಗನ್ನಡ 
ಸಾಹಿತ್ವಚರಿತ್ರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದವರು. "ಕರ್ನಾಟಕನಂದಿನಿ' (೧೯೨೧ರ 
ವರೆಗೆ), "ಸನ್ಮಾ ರ್ಗದರ್ಶಿನಿ' (೧೯ ೨೩-೨೬) ಎಂಬ ಮಾಸಪತ್ರಿಕೆಗಳನ್ನು ಹೊರಡಿಸಿದ್ದರು. 
ಸನ್ಮಾರ್ಗಗ್ರಂಥಾವಳಿ, ಸತಿಹಿತೈಷಿಣಿ ಗ್ರಂಥಮಾಲೆಗಳ ಮೂಲಕ ಅನೇಕ ಗ್ರಂಥಗಳನ್ನು 
ಪ್ರಕಟಿಸಿರುವರು. 


ಗ್ರಂಥಗಳು : ಅಜಮಿಳೋಪಾಖ್ಯಾನ, ಅಬಲಾದೌರ್ಜನ್ಮ (ಧ. ೧೯೩೯), ಗಿರಿಜಾಬಾಯಿ 
(ಇ. ೧೯೨೧), ಚಂದ್ರವದನೆ (ಆ. ೧೯೧೬), ದಕ್ಷಕನ್ಯಾ (ಇ. ೧೯೧೫), ನಬಾ 
(ಇ. ೧೯ ೧೪), ನಿಶಾಕಾಂತ (ಇ. ೧೯೨೨), ಪೂರ್ಣಕಲಾ (ಧ. ೧೯೧೭), ಭದ್ರಗೀತಾವಳಿ 
(ಅ. ೧೯೧೬), ಭಾರ್ಗವ ಗರ್ವಭಂಗ (ಆ. ೧೯೨೨), ಮಣಿಮಾಲೆ (ಇ. ೧೯೨೯), 
ಮಾತೃನಂದಿನಿ (ಇ. ೧೯೧೫). ರಮಾನಂದ (ಇ. ೧೯೧೬), ರವಿವರ್ಮ (ಇ), 
ವಿಕ್ರಮ (ಇ. ೧೯೩೬), ವಿದ್ಯಾವಿಚಾರ, ವಿದ್ಯುಲ್ಲತಾ (ಇ. ೧೯೧೪), ವಿಧವಾತತ್ವ 
(ಧ), ವಿರಾಗಿಣಿ (ಇ. ೧೯೧೪), ಸುಮುಖಿವಿಜಯಂ (ಆ. ೧೯೧೭), ಸುಶೀಲೆ 
(ಆ. ೧೯೧೬), ಸೇವಾವಿಚಾರ, ಹರಿಣಿ (ಇ), ಇತ್ಯಾದಿ. 


ನಾರಾಯಣ, ಶ್ರೀನಿವಾಸ, ರಾಜಪುರೋಹಿತ 
ಜ : ೧೭-೭-೧೮೮೭ ಮ: ೨೪-೮-೧೯೫೩ 
ಹಾವೇರಿ ತಾಲೂಕಿನ ಅಗಡಿ. ಮುಲಕೀ ಪರೀಕ್ಷೆ ಯಲ್ಲಿ ಧಾರವಾಡ ಜಿಲ್ಲೆಗೆ 
ಮೊದಲಿಗರಾಗಿ ಉತ್ತೀರ್ಣರಾದರು. ಮುಂದೆ ಧಾರವಾಡ ಶಿಕ್ಷ ಣಮಹಾವಿದ್ಯಾಲಯದಲ್ಲಿ 
ವಿದ್ಯಾಭ್ಯಾಸ ಪೂರೈಸಿ ೧೯೦೫ರಲ್ಲಿ ಉಪಾಧ್ಯಾಯವೃತ್ತಿಯನ್ನು ಕೈಕೊಂಡರು. ಆದರೆ 
ಮೂರೇ ವರುಷಗಳನಂತರ ಸರಕಾರೀ ಕೆಲಸ ಬಿಟ್ಟು ಶ್ರೀಆಲೂರ ವೆಂಕಟರಾಯರ 
ಮುಖ್ಯಾಧ್ಯಾಪಕತ್ವ ದಲ್ಲಿ ಸ್ಥಾ ಪಿತವಾಗಿದ್ದ ಧಾರವಾಡ ರಾಷ್ಟ್ರೀಯ ಶಾಲೆಯಲ್ಲಿ ಶಿಕ್ಷಕರಾದರು. 


ಗ್ರಂಥಕರ್ತರ ಚರಿತ್ರಕೋಶ ೧೨೯ 


ಆ ಶಾಲೆಯು ನಿಂತುಹೋದ ಬಳಿಕ ಕರ್ನಾಟಕ ಇತಿಹಾಸ ಸಂಶೋಧನೆಯೇ ಇವರ 
ಉದ್ಯೋಗವಾಯಿತು. ಕರ್ನಾಟಕದ ಅಸ್ತಿತ್ವವನ್ನೇ ಆಹ್ವಾನಿಸುತ್ತಿದ್ದ ಈ ಶತಮಾನದ 
ಮೊದಲ ದಶಕದಲ್ಲಿ ರಾಜಪುರೋಹಿತರು ಬಹುಧೈರ್ಯದಿಂದ ಮುಂದೆ ಬಂದು 
ಕರ್ನಾಟಕತ್ವದ ಪ್ರಸಾರದಲ್ಲಿ ತೊಡಗಿದರು. ಮುಂದೆ ಕೆಲಕಾಲ ಕಾಶಿಯ "ಭಾರತ 
ಧರ್ಮ ಮಹಾಮಂಡಲ'ದಲ್ಲಿ ಧರ್ಮ ಶಾಸ್ತ್ರ, ಮೀಮಾಂಸೆ ಮುಂತಾದವುಗಳ ವ್ಯಾಸಂಗ 
ಮಾಡಿದರು. ಧಾರವಾಡ ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಲದ ಸಂಸ್ಥಾ ಪಕರಲ್ಲಿ 
ಒಬ್ಬರು (೧೯೧೪). ಶಿವಮೊಗ್ಗ ಜಿಲ್ಲೆಯ ನೆಗವಾಡಿಯ ಶಾನುಭೋಗರಾಗಿಯೂ, 
ಮೈಸೂರು ಸಂಸ್ಥಾನದ ಗ್ರಾಮಸುಧಾರಣಾ ಯೋಜನೆಯನ್ವಯ ಸಂಚಾರೀ 
ಭಾಷಣಕಾರರಾಗಿಯೂ ಕೆಲವು ದಿನ ಇವರು ಕೆಲಸಮಾಡಿದರು. 


ವಿಜಯನಗರದ ಕೊನೆಯ ಯುದ್ಧದ ರಣಭೂಮಿಯನ್ನು ಕುರಿತು ಸಂಶೋಧಿಸಿ, 
ತಾಳೀಕೋಟಿಯ ಬದಲು ರಕ್ಕಸತಂಗಡಗಿಯು ರಣಕ್ಷೆ ತ್ರವಾಗಿತ್ತೆ ೦ದು ಸಾಧಾರಪೂರ್ವಕವಾಗಿ 
ಸಿದ್ಧಮಾಡಿದರು. ನಾಡಿನಲ್ಲೆಲ್ಲ ಸಂಚರಿಸಿ ತಾಡವಾಲೆ ಗ್ರಂಥ, ತಾಮ್ರಶಾಸನ, ನಾಣ್ಯ 
ಹಾಗೂ ಇತರ ಐತಿಹಾಸಿಕ- ಸಾಂಸ್ಕೃತಿಕ ಅವಶೇಷಗಳ ಸಂಗ್ರಹದಿಂದ ಕರ್ನಾಟಕ ಇತಿಹಾಸ 
ಮಂಡಲದ ಕಾರ್ಯಕ್ಷೆ ತ್ರವನ್ನು ವಿಸ್ತರಿಸಿದರು. ಆ ಸಂಸ್ಥೆಯ ಮುಖಪತ್ರವಾಗಿದ್ದ 
"ಪ್ರಾಚೀನ ಕರ್ನಾಟಕ' (೧೯೩೨) ಎಂಬ ತ್ರೈಮಾಸಿಕಕ್ಕೆ ಇವರು ಪ್ರಮುಖ 
ಬರಹಗಾರರಾಗಿದ್ದರು. ಚಿಪಳೂನ, ತಾಳಗುಂದ ಮತ್ತು ಕರಹಟ ಅಗ್ರಹಾರಗಳ 
ವಿಷಯವಾಗಿಯೂ, ಸಹವಾಸೀ, ಚಿತ್ಪಾವನ, ಕಾಣ್ವ ಹಾಗೂ ಯಜುರ್ವೇದೀ ಸಂಪ್ರದಾಯ 
ಮೊದಲಾದ ಬ್ರಾಹ್ಮಣ ಒಳಪಂಗಡಗಳ ಬಗ್ಗೆಯೂ ಇವರು ಬರೆದ ಲೇಖನಗಳು 
ಎದ್ವನ್ಮಾನ್ಯವಾಗಿವೆ. 

೧೯೩೫ರಲ್ಲಿ ಮುಂಬಯಿಯಲ್ಲಿ ನಡೆದ ಕರ್ನಾಟಕ ಇತಿಹಾಸ ಸಂಶೋಧಕ 
ಗೋಷ್ಠಿಗೆ ಇವರು ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕಾಣ್ವ 
ಶಾಖೆಯ ಶುಕ್ಷ- ಯಜುರ್ವೇದೀಯ ಸಂಘಗಳಿಂದ ಗೌರವ ಪಡೆದವರು. 
ತಾ।೧೦-೮-೧೯೪೭ರಂದು ಧಾರವಾಡದಲ್ಲಿ ಮುದವೀಡು ಕೃಷ್ಣರಾಯರ ಅಧ್ಯಕ್ಷ ತೆಯಲ್ಲಿ 
ಇವರ ಷಷ್ಟ್ಯಬ್ದಿಸಮಾರಂಭವು ನಡೆದು, ಸಾರ್ವಜನಿಕ ನಿಧಿಯನ್ನು ಅರ್ಪಿಸಲಾಯಿತು. 


ಗ್ರಂಥಗಳು : ದಾನಧರ್ಮಪದ್ಧತಿ (ಧ.೧೯ ೧೦), ಮಧ್ವಾಚಾರ್ಯರ ಚರಿತ್ರ (ಧ-ಚ.೧೯೩೬), 
ಯಾಜ್ಞ ವಲ್ಯರ ಚರಿತ್ರ (ಧ-ಚ. ೧೯೩೬), ಸುರೇಶ್ವರಾಚಾರ್ಯರ 'ಚರಿತ್ರೆ (ಧ-ಚ೧೯ ೨೨). 


ರಾವ್‌ಜಿ. ಬಾಳಕೃ ಷ್ಣ, ಕುಲಕರ್ಣಿ ಕಾವ್ಯರತ್ನ 
ಜ : ೧೪-೪-೧೮೮೭ ಮ : ೧೯-೭-೧೯೫೩ 
ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ *ಲ್ಲೊ ಳ್ಳಿ. ಗೋಕಾಕದಲ್ಲಿ ಪ್ರಾಥಮಿಕ 
ವಿದ್ಯಾಭ್ಯಾಸ ಮುಗಿಸಿ ೧೯೦೫ರಲ್ಲಿ ಮುಲಕೀ ಪರೀಕ್ಷೆ ಪಾಸಾದರು. ಮುಂದೆ ಮೂರು 


೨೩೦ ಗ್ರಂಥಕರ್ತರ ಚರಿತ್ರಕೋಶ 


ವರ್ಷಗಳವರೆಗೆ ಧಾರವಾಡ ಶಿಕ್ಷ ಮಹಾವಿದ್ಯಾಲಯದಲ್ಲಿ ಓದಿ, ಕೊನೆಯ ಪರೀಕ್ಷೆಯಲ್ಲಿ 
ಶಿಕ್ಷಣವಿಷಯದಲ್ಲಿ ಮೊದಲಿಗರಾಗಿ ಉತ್ತೀರ್ಣರಾದ ಬಗ್ಗೆ ಸರಕಾರದಿಂದ 
ಬಹುಮಾನಪಡೆದು, ಪಾಚ್ಛಾಪುರದಲ್ಲಿ ಉಪಾಧ್ಯಾಯರಾದರು. ಕೆಲವು ದಿನಗಳನಂತರ 
ಗೋಕಾಕಕ್ಕೆ ವರ್ಗಾಯಿಸಲ್ಪಟ್ಟು, ಅಲ್ಲಿ ಸ್ವಾಧ್ಯಾಯದಿಂದ ಇಂಗ್ಲೀಷ್‌ ಹಾಗೂ ವೇ. 
ಧೋಂಡಾಚಾರ್ಯ ಮತ್ತು ವೇ. ನಾರಾಯಣಾಚಾರ್ಯ ಸಾಂಗಲಿ ಅವರ ಬಳಿಯಲ್ಲಿ 
ವೇದಾಂತ, ಧರ್ಮಶಾಸ್ತ್ರ ಗಳನ್ನು ಓದಿದರು. ೧೯೧೬ರಲ್ಲಿ ಪುಣೆಗೆ ಹೋಗಿ ಪ್ರೊ.ವಾಮನ 
ಮಲ್ಹಾರ ಜೋಶಿಯವರಲ್ಲಿ ಪಾಲಿಭಾಷೆಯನ್ನು ಕಲಿತು ಜೊತೆಗೆ ಲೇಖನಕಲಾಸಾಧನೆಯನ್ನು 
ಮಾಡಿದರು. ಮರುವರ್ಷ ಮತ್ತೆ ಬೆಳಗಾವಿಗೆ ಬಂದು ಗಿಲಗಂಚಿ ಅರ್ಟಾಳ ಹೈಸ್ಕೂಲಿನಲ್ಲಿ 
ಕನ್ನಡ ಅಧ್ಯಾಪಕರಾದರು. ೧೯೧೯ರಲ್ಲಿ ಮ್ಯಾಟ್ರಕ್‌ ಪರೀಕ್ಷೆ ಯಲ್ಲಿಯೂ, ೧೯೨೦ರಲ್ಲಿ 
ನಿಖಿಲ ಭಾರತ ಸಾಹಿತ್ಯಸಂಘದ ಕನ್ನ ಡವಿಭಾಗದ ಪರೀಕ್ಷೆಯಲ್ಲಿಯೂ ಪ್ರಥಮ ಶ್ರೇಣಿಯಲ್ಲಿ 
ಉತ್ತೀರ್ಣರಾದರು. ೧೯೨೫ರಲ್ಲಿ ಬೆಳಗಾವಿ ಎಜ್ಯುಕೇಶನ್‌ ಸೊಸಾಯಿಟಿಯ 
ಸಂಸ್ಥಾಪಕರಲ್ಲೊಬ್ಬರಾಗಿ, ಮಾಡೆಲ್‌ ಹೈಸ್ಕೂಲು ಪ್ರಾರಂಭಿಸಿ ೧೯೪೫ರವರೆಗೂ 
ಅಧ್ಯಾಪಕರಾಗಿದ್ದು ನಿವೃತ್ತರಾದರು. ಆ ಸಂಸ್ಥೆಯ ಆಜೀವ ಸಭಾಸದರು. ಬೆಳಗಾವಿಯಲ್ಲಿ 
"ಮಾತೃಭೂಮಿ' (ಮಾಸಪತ್ರಿಕೆ, ೧೯೨೦), ಹಾಗೂ ನವಜೀವನ ಗ್ರಂಥಮಾಲೆಯ 
ಸಂಪಾದಕರಾಗಿ ಕೆಲಸಮಾಡಿದರು. ಬೆಳಗಾವಿ ಜಿಲ್ಲಾ ಸ್ಕೂಲ್‌ ಬೋರ್ಡಿಗೆ ಎರಡು 
ಸಲ ಲೋಕನಿಯುಕ್ತ ಸಭಾಸದರಾಗಿದ್ದರು. 


ಗ್ರಂಥಗಳು : ಔಪಪತ್ತಿ ಕ ಮಹತ್ವಮಾಪನ (ಖ.೧೯೧೫), ಕನ್ನ ಡಿಗನ ಸರ್ವಸ್ವ* 
(ಯ.೧೯೨೪), ಕರ್ನಾಟಕ ಏಕೀಕರಣ* (ಯ.೧೯೨೭), ನೀತಿಮುಕ್ತಾ ಹಾರ (೧೯೧೮), 
ಸಚಿತ್ರ ವಿಜಾಪುರ ವರ್ಣನೆ (ಭ.೧೯೨೧). 


ಅಪ್ರಕಟಿತ : ಗಣೇಶಪುರಾಣ, ಠಕ್ಕಪ್ಪ ಲುಚ್ಚಾರಾಮ (ಆ), ನಾಗರಿಕನ ಹಕ್ಕುಭಾದ್ಯತೆಗಳು, 
ಅಭಿನವನೀತಿಶತಕ, ಬಾಲಕೃಷ್ಣ ಗೀತಾಶತಕ, ಶ್ರೀ ಆಂಜನೇಯಶತಕ, ಶ್ರೀವಿದ್ಯಾರಣ್ಮಶತಕ, 
ಶ್ರೀ ಸದ್ಗುರುಶತಕ. 


ಗುಂಡಪ್ಪ ಡಿ.ವಿ. 
ಜ : ೧೮೮೮ 
ಬೆಂಗಳೂರು. ಘನವಿದ್ವಾಂಸರೂ ಶಾಸ್ತ್ರ ವೇತ್ತರೂ ರಾಜಕಾರಣಿಗಳೂ ಎಂದು 
ಅಖಿಲ ಕರ್ನಾಟಕಕ್ಕೆ ಪರಿಚಿತರು. ೧೯೦೮ರಲ್ಲಿ "ಭಾರತಿ', ೧೯೧೭ರಲ್ಲಿ "ಕರ್ನಾಟಕ 
ಜೀವನ ಮತ್ತು "ಅರ್ಥಸಾಧಕ ಪತ್ರಿಕೆ'ಗಳನ್ನು ಪ್ರಾರಂಭಿಸಿದ್ದರು ‘Karnataka 
Review’ (ಆರಂಭ ಕ ೨-೪-೧೯೧೩) ಎಂಬ ಅರೆವಾರಪತ್ರಿಕೆಗೂ, "ಸಾರ್ವಜನಿಕ' 


*ಮದ್ರಾಸ್‌ ಸ್ಕೂಲ ಬುಕ್ಸ್‌ ಎಂಡ್‌ ಲಿಟರೇಚರ ಸೊಸಾಯಿಟಿಯಿಂದ ಬಹುಮಾನ ಪಡೆದದ್ದು. 
* ಬಾಗಿಲುಕೋಟೆಯ ಸೇವಾದಲದ ಅಧಿವೇಶನದಲ್ಲಿ ಸುವರ್ಣಪದಕ ಪಡೆದ ಪುಸ್ತಕ. | 


ಗ್ರಂಥಕರ್ತರ ಚರಿತ್ರಕೋಶ ೧೩೧ 


(೧೯೪೩) ಎಂಬ "ತೈಮಾಸಪತ್ರಿಕೆಗೂ ಸಂಪಾದಕರು. ಮೈಸೂರು ನ್ಯಾಯ ವಿಧಾಯಕ 
ಸಮಿತಿ, ವಿಶ್ವವಿದ್ಯಾನಿಲಯ ಸಮಿತಿ, ರಾಜ್ಯಾಂಗಸುಧಾರಣಾಸಮಿತಿ (೧೯೩೯), ಬೆಂಗಳೂರು 
ಪೌರಸಭೆ, ಶಿಕ್ಷಣೋದ್ಯೋಗಿಗಳ ಸಂಘ, ಪತ್ರಿಕಾಕರ್ತರ ಸಂಘ, ರಾಜ್ಯಾಂಗರಚನಾ 
ಸಮಿತಿ ಮುಂತಾದ ಸಂಸ್ಥೆ ಸಮಿತಿಗಳ ಸಭಾಸದರು. ಕರ್ನಾಟಕ ಪತ್ರಿಕಾಕರ್ತರ ಪ್ರಥಮ 
ಸಮ್ಮೇಲನ (ಬಾಗಿಲುಕೋಟೆ, ೧೯೨೮), ಮೈಸೂರು ಪತ್ರಿಕಾಕರ್ತರ ಸಮ್ಮೇಲನ 
(ಮೈಸೂರು ೧೯೪೦), ಕನ್ನಡ ಸಾಹಿತ್ಯಸಮ್ಮೇಲನದ ೧೮ನೇ ಅಧಿವೇಶನ (ಮಡಿಕೇರಿ, 
೧೯೩೨) ಗಳ ಅಧ್ಯಕ್ಷರು, ಕನ್ನಡ ಸಾಹಿತ್ಯಪರಿಷತ್ತಿನ ಉಪಾಧ್ಯಕ್ಷರು (೧೯೩೩-೩೭). 
ಬೆಂಗಳೂರಿನ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪ್ರಮುಖ ಕಾರ್ಯಕರ್ತರು. 


ಗ್ರಂಥಗಳು : ಅಂತಃಪುರಗೀತೆ (ಅ. ೧೯೫೦), ಉಮರನ ಒಸಗೆ (ಅ. ೧೯೩೦), 
ಕನಕಾಲುಕಾ ಅಥವಾ ಕಮಲಿನಿಚರಿತಂ (Lord Tennyson ಕೃತ The Cup 
ಎಂಬ ಗ್ರಂಥದ ಆಧಾರದಿಂದ) (ಆ. ೧೯೧೧), ಗೋಪಾಲ ಕೃಷ್ಣ ಗೋಖಲೆ, ಜೀವನ 
ಸೌಂದರ್ಯ ಮತ್ತು ಸಾಹಿತ್ಯ (ಉ. ೧೯೩೩), ದಿವಾನ ರಂಗಾಚಾರ್ಲು, ನಿವೇದನ 
(ಅ. ೧೯೨೪), ಭಾರತ ರಾಜ್ಯಾಂಗದಲ್ಲಿ ಸಂಸ್ಥಾನಗಳೂ ಅವುಗಳ ಪ್ರಜೆಗಳೂ (ಯ. 
೧೯೫೧), ಭಾರತೀಯ ಮಹಾಕುಲವೃದ್ಧ ದಾದಾಭಾಯಿ ನವರೋಜಿ ಅವರ ಸಂಕ್ಷಿಪ್ತ 
ಜೀವನಚರಿತ್ರೆ (ಯ- ಚ.೧೯೫೧), ಮಹಾಚುನಾವಣೆ (ಯ. ೧೯೫೧), ಮಹಾತ್ಮಾಗಾಂಧಿ 
(ಅ.೧೯೪೮), ಮಂಕುತಿಮ್ಮನ ಕಗ್ಗ` (ಅ. ೧೯೪೩), ಮ್ಯಾಕ್‌ಬೆತ್‌ (ಆ. ೧೯೩೬), 
ವಸಂತಕುಸುಮಾಂಜಲಿ, ವೃತ್ತಪತ್ರಗಳು (ಉ) ವಿದ್ಯಾರಣ್ಯರ ಸಮಕಾಲೀನರು, 
ವದ್ಯಾರಣ್ಯವಿಜಯ, ಶ್ರೀರಾಮಪರೀಕ್ಷಣಂ (ಅ. ೧೯೪೫), ಸ್ವತಂತ್ರ ಭಾರತ (ಅ. 
೧೯೪೭), ಸಾಹಿತ್ಯಶಕ್ತಿ (ಉ. ೧೯೫೦). 


ಇಂಗ್ಲಿಷ್‌ : The Karnatak Year Book. 


ಧೋಂಡೋ, ಗೊವೀಂದ, ಮಹಾಜನ 
ಜ : ೧೮೮೮ 
ಬೆಳಗಾವಿ ಜಿಲ್ಲೆಯ ಗೋಕಾಕ. ಮಾಧ್ಯಮಿಕ ಶಿಕ್ಷಣ ಮುಗಿದ ಬಳಿಕ 
"ಹೋಮಿಯೋಪಥಿ ವೈದ್ಯಶಾಸ್ತ್ರ ವನ್ನು ಅಭ್ಯಸಿಸಿ ವೈದ್ಯಕೀಯ ವ್ಯವಸಾಯವನ್ನು ಕೈಕೊಂಡರು. 
ಗ್ರಂಥಗಳು : ಅವಧೂತಗೀತಾ (ಮರಾಠಿಯಿಂದ ಭಾಷಾಂತರ), ಕುಮುದ್ವತಿ (ಇ೧೯೧೫), 
ಪ್ರೇಮಪೀಯೂಷ (ಇ.೧೯೧೩). 
ಬಸವಾರ್ಯ, ಬೂದಪ್ಪ ಯ್ಯ, ಬೂದಿಹಾಳಮಠ 
ಜ : ೩-೩-೧೮೮೮ 
ಧಾರವಾಡ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಾಸೂರು. ಧಾರವಾಡ 
ಶಿಕ್ಷಣಮಹಾವಿದ್ಯಾಲಯದಲ್ಲಿ ಮೂರು ವರ್ಷದ ವ್ಯಾಸಂಗ. ೧೯೨೬ರ ವರೆಗೆ ಕನ್ನಡ 


೧೩೨ ಗ್ರಂಥಕರ್ತರ ಚರಿತ್ರಕೋಶ 


ಶಾಲೆಯ ಉಪಾಧ್ಯಾಯರಾಗಿದ್ದು, ಮುಂದೆ ಕೆಲಕಾಲ ರಾಣೆಬೆನ್ನೂರ ಹೈಸ್ಕೂಲಿನಲ್ಲಿ 
ಅಧ್ಯಾಪಕರೆಂದು ಕೆಲಸ ಮಾಡಿದರು. ಕೊನೆಗೆ ಅ.ಡೆ.ಎ.ಇನ್‌ಸ್ಪೆಕ್ಟರಾಗಿ ನಿವೃತ್ತರಾದರು. 
ಸಾರ್ವಜನಿಕ ಸೇವಾಸಕ್ತರೆಂದು ಅಥಣಿಯ ಶಿವಯೋಗಿಗಳಿಂದಲೂ, ಪ್ರತಿಭಾನ್ವಿತ 
ಗ್ರಂಥಕರ್ತರೆಂದು ಹಿರೇಕೆರೂರು, ಅಲೂರು ಮುಂತಾದ ಊರುಗಳ ಸಾರ್ವಜನಿಕರಿಂದಲೂ 
ಸುವರ್ಣ ಪದಕ ಪಡೆದವರು. 


ಗ್ರಂಥಗಳು : ದಮಯಂತಿ (ಇ.೧೯೨೧), ದಿವ್ಯಸುಂದರಿ (ಇ.೧೯೧೮), ಮನೋಹರಿ, 
ಮಾನವಧರ್ಮ (ಇ.೧೯೨೧), ವಿಚಿತ್ರ ಕಾರಸ್ಥಾನ (ಇ.೧೯೧೯), ವೇಣೂ, ಸತ್ತ್ಯಪ್ರಕಾಶ 
(ಇ.೧೯೧೮), ಸರಸ್ವತೀ ಪ್ರಕಾಶ (ಇ.೧೯೩೩), ಸುಲಭ ಬಾಲಬೋಧೆ (ಬ.೧೯೩೭). 


ವೆಂಕಟರಮಣಶಾಸ್ತ್ರೀ, ವೆಂಕಟಕೃಷ್ಣಶಾಸ್ತ್ರೀ, ಚಾಮರಾಜನಗರ 
ಜ : ೧೮೮೮ ಮ : ೧೯೪೫ 


ಮೈಸೂರು. ಇವರ ತಾತಂದಿರಾದ ಶ್ರೀಕಂಠಶಾಸ್ತ್ರಿ ಗಳು ಆಸ್ಥಾನ ವಿದ್ವಾಂಸರೂ 
ಸುಪ್ರಸಿದ್ದ ವೈಯಾಕರಣಿಗಳೂ ಆಗಿದ್ದರು. ವೆಂಕಟರಮಣಶಾಸ್ತ್ರಿಗಳ ವಿದ್ಯಾಭ್ಯಾಸವು 
ತಾತಂದಿರ ಬಳಿಯಲ್ಲಿಯೇ ಆಯಿತು. ಇವರು ವೃತ್ತಿಯಿಂದ ಪುರೋಹಿತರು. ೧೯೧೧ರಲ್ಲಿ 
"ಕಾದಂಬರಿ ಸಂಗ್ರಹ' ಎಂಬ ಮಾಸಪತ್ರಿಕೆಯನ್ನು ಹೊರಡಿಸಿದ್ದರು. ಇವರು "ಕಾದಂಬರಿ 
ಶಾಸ್ತ್ರಿ' ಎಂಬ ಹೆಸರಿನಿಂದಲೇ ಪರಿಚಿತರಾಗಿದ್ದರು. "ಕಾದಂಬರಿ ಸಂಗ್ರಹ'ದಲ್ಲಿ ಅನೇಕ 
ಗ್ರಂಥಗಳನ್ನು ಪ್ರಚುರಪಡಿಸಿದರು. 


ಗ್ರಂಥಗಳು : ಅತ್ತಿಗುಪ್ಪೆ ಕೃಷ್ಣಶಾಸ್ತ್ರಿಗಳ ಚರಿತ್ರೆ, ಕರ್ನಾಟಕರತ್ನದರ್ಪಣ, ಚಾಮರಾಜನಗರದ 
ಶ್ರೀಕಂಠಶಾಸ್ತ್ರಿಗಳ ಚರಿತ್ರೆ, ಶ್ರೀ ವಿಷ್ಣುಧರ್ಮೊೋತ್ತರಪುರಾಣಂ (ಧ), ಸೋಸಲೆ 
ಗರಳಪುರಿಶಾಸ್ತ್ರಿಗಳ ಚರಿತ್ರೆ. 


ಅನಂತಾಚಾರ್ಯ, ರಘುನಾಥಾಚಾರ್ಯ, ಆದ್ಯ 
ಜ : ೧೮೮೯ 


ವಿಜಾಪುರ ಜಿಲ್ಲೆಯ ಅಗರಖೇಡ. ಕಾವ್ಯ, ವ್ಯಾಕರಣ, ನ್ಯಾಯ, ವೇದಾಂತ, 
ಅಲಂಕಾರೇತ್ಯಾದಿ ಶಾಸ್ತ್ರಾಧ್ಯಯನ ಮಾಡಿ ಕೆಲವು ಕಾಲ ಸಂಸ್ಕತ ಅಧ್ಯಾಪಕರಾಗಿ 
ಧಾರವಾಡ, ವಿಜಾಪುರಗಳಲ್ಲಿ ಕೆಲಸಮಾಡಿದರು. ಮುಂದೆ ಆಯುರ್ವೇದ ಶಾಸ್ತ್ರದ 
ವ್ಯಾಸಂಗ ಮಾಡಿ ಅಲೀಗಡದ ಅಖಿಲ ಭಾರತೀಯ ವಿದ್ವತ್‌ ಸಮ್ಮೇಲನದಿಂದ 
"ಆಯುರ್ವೇದತೀರ್ಥ' ಎಂಬ ಪ್ರಶಸ್ತಿಯನ್ನು ಪಡೆದು ವಿಜಾಪುರದಲ್ಲಿ ವೈದ್ಯಕೀಯ 
ವ್ಯವಸಾಯವನ್ನು ಕೈಕೊಂಡರು. ಅಲ್ಲಿ ಕೇಶವ ಆರ್ಷ ಔಷಧಾಲಯವನ್ನು ಸ್ಥಾಪಿಸಿ 
ಅದರೊಂದಿಗೆ ಆರ್ಯವೈದ್ಯಕ ಶಾಲೆಯನ್ನೂ ಮತ್ತು ರೋಗನಿವಾರಣಾ ಸಂಸ್ಥೆಯನ್ನೂ 
ಪಾರಂಭಿಸಿದರು. ಕೆಲಕಾಲ ವಿಜಾಪುರ ವೈದ್ಯಸಂಘದ ಅಧ್ಯಕ್ಷ ರಾಗಿದ್ದು, ನಿಖಿಲ ಕರ್ನಾಟಕ 
ಆಯುರ್ವೇದ ಸಮ್ಮೇಲನದ ೯ ನೆಯ ಅಧಿವೇಶನ, ರಾಯಚೂರು ಮತ್ತು ಬಳ್ಳಾರಿಯಲ್ಲಿ 


ಗ್ರಂಥಕರ್ತರ ಚರಿತ್ರಕೋಶ ೧೩೩ 


ನೆರೆದಿದ್ದ ತದ್ವಿದ್ಯಾ ಸಂಭಾಷಾ ಪರಿಷತ್ತು ಮೊದಲಾದ ಸಮ್ಮೇಲನಗಳೆ ಅಧ್ಯಕ್ಷಸ್ಥಾನವನ್ನು 
ಅಲಂಕರಿಸಿದವರು; ಕೆಲವು ವರ್ಷ ಅಖಿಲ ಭಾರತೀಯ ಆಯುರ್ವೇದ ಕಾಂಗ್ರೆಸ್ಸಿನ 
ಉಪಾಧ್ಯಕ್ಷರೂ, ಮುಂಬಯಿ ಇಲಾಖೆಯ ವೈದ್ಯಮಂಡಲದ ಕಾರ್ಯಕಾರಿ ಸಮಿತಿಯ 
ಸಭಾಸದರೂ ಆಗಿ ಕೆಲಸ ಮಾಡಿದರು. ಕರ್ನಾಟಕ ಪ್ರಾಂತಿಕ ಕಾಂಗ್ರೆಸ್‌ ಕಮಿಟಿಯ 
ಬೇರೆ ಬೇರೆ "ಟ್ರಿಬ್ಯುನಲ್‌'ಗಳ ಸಭಾಸದರು ಮತ್ತು ಕಾರ್ಯದರ್ಶಿಗಳು ಆಗಿದ್ದರು. 
೧೯೩೮ರಿಂದ ಆರ್ಯವೈದ್ಯಕ ಗ್ರಂಥಮಾಲೆ ಹಾಗೂ ನಿ.ಕ.ಆ. ಮಂಡಲದ ಮುಖಪತ್ರವಾದ 
"ಧನ್ವಂತರಿ' ಪತ್ರಿಕೆಯ ಸಂಪಾದಕರು. 


ಗ್ರಂಥಗಳು : ಅಷ್ಟುಂಗಹೃದಯ (ಸೂತ್ರಸ್ಥಾನ) (ಢ), ಆಯುರ್ವೇದದ ವೈಶಿಷ್ಟ್ಯ 
ಅಥವಾ ಆಯುರ್ವೇದದಲ್ಲಿ ಏನಿದೆ? (ಢ).. ಆಯುರ್ವೇದೀಯ ಔಷಧೀ 
ಗುಣಧರ್ಮಶಾಸ್ತ್ರ ಭಾಗ ೧ (ಢ), ಚರಕಸಂಹಿತಾ (ಚಿಕಿತ್ಸಾಸ್ಥಾನ) ಭಾಗ ೧, (ಢ) 


ಸಂಸ್ಕೃತ : ಬಾಲಸುಭಾಷಿತಮ್‌ (೧೯೧೮), ರಘುಸಂಭವಮ್‌. 


ಕೃಷ್ಣಶಾಸ್ತ್ರೀ ಎ.ಆರ್‌, ಎಂ.ಎ. 
ಜ : ೧೮೮೯ 
ಮೈಸೂರು. ಎಂ.ಎ. ಪದವೀಧರರಾಗಿ ೧೯೧೫ರಲ್ಲಿ ಬೆಂಗಳೂರು ಸೆಂಟ್ರಲ್‌ 
ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾದರು. ೧೯೧೮ (ಆಗಸ್ಟ್‌)ರಲ್ಲಿ ಅಲ್ಲಿಯ ಕರ್ನಾಟಕ 
ಸಂಘದ ಸಂಸ್ಥಾಪನೆಗೆ ಮುಂದಾಗಿ ವಿದ್ಯಾರ್ಥಿಗಳಲ್ಲಿ ಕನ್ನಡ ಅಭಿಮಾನ ಹಾಗೂ 
ಶ್ರದ್ಧೆಯನ್ನು ಹುಟ್ಟಿಸಲು ಕಾರಣರಾದರು. "ಪ್ರಬುದ್ಧ ಕರ್ಣಾಟಕ' ಎಂಬ ತ್ರೈಮಾಸಿಕವನ್ನು 
ಹೊರಡಿಸಿ ೧೩ ವರ್ಷಗಳವರೆಗೆ ಅದರ ಸಂಪಾದಕರಾಗಿ ಅನೇಕ ಹೊಸಲೇಖಕರನ್ನು 
ಬೆಳಕಿಗೆ ತಂದು, ಸಾಹಿತ್ಯ-ಕಲಾ ಹಾಗೂ ವಿಜ್ಞಾನಪ್ರಪಂಚದಲ್ಲಿ ಕನ್ನಡದ ಮಾನವನ್ನು 
ಹೆಚ್ಚಿಸಿದರು. ಪಠಿಷತ್ಪತ್ರಿಕೆಯ ಸಂಪಾದಕರಾಗಿಯೂ, ಕಾರ್ಯನಿರ್ವಾಹಕ ಮಂಡಲಿಯ 
ಸಭಾಸದರಾಗಿದ್ದುಕೊಂಡೂ ಕನ್ನಡ ಸಾಹಿತ್ಯ ಪರಿಷತ್ತಿ ಗೆ ಸೇವೆ ಸಲ್ಲಿಸಿದ್ದಾರೆ. ೧೯೪೨ರಿಂದ 
೪೫ರ ವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥ ಪ್ರಕಾಶನ ಸಮಿತಿಯ 
ಅಧ್ಯಕ್ಷರಾಗಿದ್ದರು. ನವಕರ್ನಾಟಕದ ಶುಭೋದಯದ ಕಾಲದಲ್ಲಿ ಭಾಷಾಸೇವೆಯಲ್ಲಿ 
ವಿಶೇಷವಾಗಿ ಶ್ರಮಿಸಿದ ಆಚಾರ್ಯಪುರುಷರಲ್ಲಿ ಇವರೂ ಒಬ್ಬರು. 


ಗ್ರಂಥಗಳು : ಕನ್ನಡ ಕೈಪಿಡಿ ಭಾಗ ೧ (ದ), ನಾಗಮಹಾಶಯ (ಪ-ಚ), ಭಾಷಣ 
ಮತ್ತು ಲೇಖನಗಳು ಭಾಗ ೧ (ಉ), ಭಾಷಣ ಮತ್ತು ಲೇಖನಗಳು ಭಾಗ ೨ 
(ಉ), ಭಾಸಕವಿ (ಆ-ಚ), ವಚನಭಾರತ (ಧ), ಶ್ರೀಪತಿಯ ಕಥೆಗಳು (ಇ.೧೦೪೮), 
ಶ್ರೀರಾಮಕೃಷ್ಣಪರಮಹಂಸರ ಚರಿತ್ರೆ) (ಟಿ.ಎಸ್‌.ವೆಂಕಣ್ಣಯನವರೊಂದಿಗೆ, ಪ-ಚ. 
೧೯೧೮), ಸಂಸ್ಕೃತ ನಾಟಕಗಳು (ಆ-ಟ), ಸ್ವಾಮಿ- ಶಿಷ್ಕ್ಯಸಂವಾದ (ಪ). 


೧೩೪ ಗ್ರಂಥಕರ್ತರ ಚರಿತ್ರಕೋಶ 


ನಾರಾಯಣ, ವೆಂಕಟೇಶ, ಕುರಡಿ 
ಜ : ೮-೮-೧೮೮೯ 
ಉತ್ತರ ಕನ್ನಡ ಜಿಲ್ಲೆಯ ಕರ್ಕಿ ಎಂಬ ಗ್ರಾಮ. ಧಾರವಾಡ ಶಿಕ್ಷಣ 
ಮಹಾವಿದ್ಯಾಲಯದಲ್ಲಿ ತರಬೇತು ಹೊಂದಿ ಅಲ್ಲಿಯೇ "ಪ್ರಾಕ್ಟೀಸಿಂಗ್‌ ಸ್ಕೂಲ್‌'ನಲ್ಲಿ 
ಶಿಕ್ಷಕರಾದರು. ಮುಂದೆ ವಿಜಾಪುರ ಜಿಲ್ಲೆಯಲ್ಲಿಯೂ ಅಸಿಸ್ಟೆಂಟ್‌ ಡೆ.ಇನ್‌ಸ್ಪೆಕ್ಟರ್‌ 
ಎಂದು ಕೆಲಕಾಲ ಕಾರವಾರ ಜಿಲ್ಲೆಯಲ್ಲಿಯೂ ಕೆಲಸ ಮಾಡಿದರು. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರಕರ್ನಾಟಕ ಪ್ರಾಂತಸಮಿತಿಯಲ್ಲಿ ಬಹುಕಾಲ 
ಇದ್ದರು. ೧೯೩೯ರಲ್ಲಿ ಈ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸಮಾಡಿದರು. ಅದರಂತೆ 
ಕನ್ನ ಡ ಸಾಹಿತ್ಯ ಪರಿಷತ್ತಿನ ಕಾರ್ಯಸಮಿತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ 
ಕಾರ್ಯಸಮಿತಿಯ ಸಭಾಸದರಾಗಿಯೂ, "ವಾಗ್ಬೂಷಣ' (ಧಾರವಾಡ) ಮಾಸಪತ್ರಿಕೆಯ 
ಸಂಪಾದಕರಾಗಿಯೂ ಸೇವೆಸಲ್ಲಿಸಿದರು. ಶಕ್ತಿಯುತ ಹಾಗೂ ಸೌಂದರ್ಯಸಂಪನ್ನ ವಾದ 
ಭಾಷಾಶೈಲಿ ಇವರ ಕೃತಿಗಳ ವೈಶಿಷ್ಟ್ಯ. 


ಗ್ರಂಥಗಳು : ಅಹಲ್ಯೋದ್ಧಾರ (ಇ. ೧೯೩೪), ಕವಿತಾಕುಸುಮಮಂಜರಿ ಭಾಗ ೧ 
(ಅ. ೧೯೧೯), ಭಾಗ ೨ (ಅ. ೧೯೨೨), ಭಾಗ ೩, ದಾಕ್ಷಾಯಣಿ (ಇ.೧೯೧೬), 
ಪದ್ಧಿನಿ(ಇ.೧೯೧೫), ಪಾರ್ವತಿ (ಇ. ೧೯೧೮), ಮಹಾರಾಣಿ ಲಕ್ಷ್ಮೀಬಾಯಿ (ಇ. 
೧೯೧೭), ವಾಚನಪಾಠಮಾಲೆ ಮತ್ತು ಕವಿತಾಪಾಠಮಾಲೆ, ಶ್ರೀಮಂತ ನಾನಾ ಸಾಹೇಬ 
ಪೇಶವೆ (ಇ.೧೯೩೩) ಶ್ರೀಹರ್ಷನ ನಾಟಕಗಳು (ಆ. ೧೯೩೦), ಸತ್ಯಥಾಕುಸುಮಮಂಜರಿ- 
ಭಾಗ ೧ (ಇ. ೧೯೨೩), ಭಾಗ "೨ (ಇ.೧೯೨೪), ಭಾಗ ೩ (ಇ ೧೯೨೪), 
ಭಾಗ ೪ (ಇ. ೧೯೨೫), ಸಾವಿತ್ರಿ-ಸತ್ಯವಾನ (ಇ. ೧೯೧೪). 
ಫಕೀರಶಾಸ್ತ್ರೀ, ಹಿರೇಮಠ 
ಜ: ೧೮೮೯ 

ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿ. ಸಂಸ್ಕೃತ-ಕನ್ನಡ ಪಂಡಿತರು. ವೀರಶೈವ 
ಸಿದ್ಧಾಂತ ಪ್ರವೀಣರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವು ವರ್ಷ ಧರ್ಮಪ್ರಚಾರ 
ಮಾಡಿದರು. ಧಮಶಾಸ್ತ್ರದ ವಿಷಯಕ ಇವರ ಅಭಿಪ್ರಾಯಗಳು ನ್ಯಾಯಾಲಯದಲ್ಲಿಯೂ 
ಪ್ರಮಾಣಭೂತವಾಗಿದ್ದವಂತೆ. 


ಗ್ರಂಥಗಳು : ನಂದೀಶನೀತಿ, ನಾಗದೇವತ್ರಿವಿಧಿ. ಮರುಳಸಿದ್ಧೇಶ್ವರಸ್ತೋತ್ರ. 


ಭಿಕಾಜಿ, ಪರಶುರಾಮ, ಕಾಳೆ 
ಸ ಜ : ೨೦-೧-೧೮೮೯ 


ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ. ಚಿಕ್ಕವಯಸ್ಸಿನಲ್ಲಿಯೇ 


ಗ್ರಂಥಕರ್ತರ ಚರಿತ್ರಕೋಶ ೧೩೫ 


ಮುದ್ರಣವ್ಯವಸಾಯದಲ್ಲಿ ತೊಡಗಿ ದಿವಂಗತ ಗಳಗನಾಥರ ಆಶ್ರಯದಲ್ಲಿ ಗ್ರಂಥ 
ರಚನೆಗೆ ತೊಡಗಿದರು. ಅಗಡಿಯ ಶೇಷಾಚಲ ಸಂಸ್ಥೆ ಯಲ್ಲಿ ಬಹುಕಾಲ ಕೆಲಸ ಮಾಡಿದರು. 
ಅನೇಕ ಮರಾಠಿ ಕಾದಂಬರಿಗಳನ್ನು ಭಾಷಾಂತರಿಸಿರುವರು. 


ಗ್ರಂಥಗಳು : ಅಡಮುಟ್ಟ ಸಿಪಾಯಿ (ಇ.೧೯೪೩-॥) ಅಡಿಗೆಯೂ ಊಟವೂ, 
ಅಪರಾಧಿಗಳಾರು?, ಅವಿವಾಹಿತರ ಸಮಸ್ಯೆ, ಅಂಬಿಕೆ (ಇ. ೧೯೪೭ lil), ಇಂದುಮುಖಿ, 
ಎರಡನೇ ಹೆಂಡತಿ, ಕರ್ನಾಟಕಕ್ಕೆ ದೇವತೆಗಳ ಆಗಮನ, ಕಮಲಾಕಾಂತ ಸಾಧು, 
ಕರಿನೀರು, ಕಾಲಸರ್ಪ (ಇ.೧೯ ೪೨), ಕುಣಿಕ್ಕಾ, ಕಂಕಣಚೋರ, ಘಾತುಕ ಶಿತಿಕಂಠ, 
ಚದುರೆ, ಚಂದ್ರಕಾಂತ, ಚೋದ್ಯಪುರದ ಜೋಜಿಗರಾಯ (ನ. ಚೆಂ. ಕೇಳಕರ ಅವರ 
ಮರಾಠೀ ಕಾದಂಬರಿಯ ಭಾಷಾಂತರ) (ಇ ೧೯೩೫), ಜ್ವರ,ತಾಯಿನಾಡು, ತುಕಾರಾಮ, 
ನನ್ನ ಗತಿ, ನನ್ನ ಗೃಹಿಣಿ, ನರವೀರಕಾಸೀಮ, ನೇತಾಜಿ ಪ್ರಗತಿ, ದಾಸ್ಕವಿಮೋಚನೆ, 
ಫಿರಂಗಿಗಳ ಉತ್ಪಾತ (ಇ.೧೯೩೦), ಫಿರಂಗಿಯ ಪ್ರತಿಹಿಂಸೆ, ಬಲಿದಾನ, ಬೆಳಧಡಿ 
ಬ್ರಹ್ಮಾನಂದರು, ಭಗವಾನದಾಸ (ಇ. ೧೯೨೧), ಮಿತ್ರದುಚು, ಯೋಗಾಯೋಗ 
(ಇ.೧೯೪೦), ವಡಗಾಂವದ ವಿಜಯ (ಇ. ೧೯೩೬-॥), ವಿಚಿತ್ರ ಚಟ, ವಿಮಲಾ, 
ವಿಲಕ್ಷಣ ಪತಿಸೇವೆ (ಇ. ೧೯೪೩-॥1), ಶಕ್ತಿಮಯಿ (ಇ .೧೯೧೪), ಶ್ರೀ ಶ್ರೀ 
ಸಮರ್ಥರಾಮದಾಸ, ಸ್ತ್ರೀಯರ ಹಕ್ಕು, ಸ್ಕೂಲ್‌ ಮಿಸ್ಟೆಸ್‌, ಸೌಭಾಗ್ಯತಿಲಕ, ಹಂಸಾ, 
ಹಿಂದೂ- ಮುಸಲ್ಮಾನರ ಏಕ್ಕ. 


ಗರಳಪುರಿಶಾಸ್ತ್ರೀ, ಅಯ್ಯಾಶಾಸ್ತ್ರೀ, ಸೋಸಲೆ 
ಜ: ಸು೧ಲ್ದ೦ಂ ಮ: ೧೯೫೫ 
ಬೆಂಗಳೂರು. ಇವರು ಪ್ರಸಿದ್ದ ವಿದ್ವಾಂಸರೂ ಸಾಹಿತಿಗಳೂ ಆಗಿದ್ದ ಸೋಸಲೆ 


ಅಯ್ಯಾಶಾಸ್ತ್ರಿಗಳ ಮಕ್ಕಳು. ಬಿ.ಎ. "ಪದವೀಧರರಾದ ಬಳಿಕ ೧೯೧೩ರಿಂದ ೧೬ರ 
ವರೆಗೆ ಲಂಡನ್ನಿನಲ್ಲಿದ್ದು ರಸಾಯನಶಾಸ್ತ್ರ ದಲ್ಲಿ ಎಂ. ಎಸ್‌.ಸಿ. ಪದವಿಯನ್ನು ಪಡೆದರು. 
ತಾಯ್ನಾ ಡಿಗೆ ಮರಳ "ಬಂದನಂತರ ಮೈಸೂರು ಸರಕಾರದ ಸೋಪ್‌ ಕಾರಖಾನೆಯ 
ವ್ಯವಸ್ಥಾಪಕರಾಗಿ ಕೆಲಸಮಾಡಿದರು.. ಕೊನೆಗೆ ಮೈಸೂರು ಸರಕಾರದ ಉದ್ಯೋಗ 
ಹಾಗೂ ವ್ಯಾಪಾರ ಇಲಾಖೆಯ ಮುಖ್ಯಾಧಿಕಾರಿಗಳಾಗಿ ನಿವೃತ್ತ ರಾದರು. ಸಂಗೀತ, 
ನಾಟಕ ಇತ್ಯಾದಿ ಲಲಿತಕಲೆಗಳಲ್ಲಿ ವಿಶೇಷ ಷ ಆಸ್ಥೆಯುಳ್ಳ ಇವರು ಅನೇಕ ವ್ಯಕ್ತಿ- ಸಂಸ್ಥೆಗಳಿಗೆ 
ಸಹಾಯ ಮಾಡಿದರು. 


ಗ್ರಂಥಗಳು : ಆರ್ಯಕ (ಹೆನ್ರಿಕ್‌ ಇಬ್ಬೆನ್‌ ಕೃತ The Warriors in Helgeland 
ನಾಟಕದ ಭಾಷಾಂತರ), ಇದ್ದರೂ ಇರಬಹುದು (ಇ. ೧೯೪೬), ಕಣ್ಣು ಬಿಚ್ಚಾಲೆ 
(ಆ)ಮೊನ್ನ-ವನ್ನ (ಮಾರಿಸ್‌ ಮ್ಯಾಟರಲಿಂಕ್‌ ಕೃತ ನಾಟಕಾನುವಾದ, ೧೯೫೫), ಸಾಕ್ರೆ ಟೀಸನ 
ಮರಣ (ಹೌಸಮನ್‌ಕೃತ Death of Socrates ನಾಟಕದ ಭಾಷಾಂತರ, ೧೯೩೨), 
ಸೂತ್ರದ ಬೊಂಬೆ (ಹೆನ್ರಿಕ್‌ ಇಬ್ಲೆನ್‌ಕೃತ Doll's House ನಾಟಕದ ಭಾಷಾಂತರ, 
೧೯೩೨). 


೧೩೬ ಗ್ರಂಥಕರ್ತರ ಚರಿತ್ರಕೋಶ 


ರಂಗಪ್ಪ ಭೀ, ಪೋತದಾರ, ಬಿ.ಎ 
ಜ : ೧೮೯೦ 
ಬೆಳಗಾವಿ. ಪದವೀಧರರಾಗಿ ಮುಂಬಯಿ ಸರಕಾರದ ಶಿಕ್ಷ ಣಶಾಖೆಯಲ್ಲಿ 
ಅಧ್ಯಾಪಕರಾಗಿದ್ದರು. ಕನ್ನಡಸಾಹಿತ್ಯಪರಿಷತ್ತಿನ ಪ್ರಾದೇಶಿಕ ಸಮಿತಿ, ಕಾರ್ಯಸಮಿತಿಗಳಲ್ಲಿ 
ಅನೇಕ ವರ್ಷ ಕಾರ್ಯಮಾಡಿದರು. ಕನ್ನಡಪ್ರಚಾರಕಾರ್ಯದಲ್ಲಿ ಇವರು ವಿಶೇಷ 
ಶ್ರಮಿಸಿದರು. 


1 


ಗ್ರಂಥ : ಸಂಕಲನ : ಕವಿಗಳ ನುಡಿಗಳು (ಅ-ಛ.೧೯೧೮) 


ರಾಮಕೃಷ್ಣ, ಕೆ.ಬಿ. 
ಜ : ೧೮೯೦ ಮ: ಸು.೧೯೫೧ 
ಉಡುಪಿಯ ಬಳಿಯ ಕಲ್ಕಾಣಪುರ. ಶಿಕ್ಷಣವು ಮಂಗಳೂರಲ್ಲಿಯೇ ಆಯಿತು. 
ಕ್ರಿ.ಶ.೧೯೧೨ರಿಂದ ೧೯೨೮ರ ವರೆಗೆ ಇವರು ಅಲ್ಲಿಯ ಗಣಪತಿ ಹೈಸ್ಕೂಲಿನಲ್ಲಿ ಕನ್ನಡ 
ಅಧ್ಯಾಪಕರಾಗಿದ್ದರು. ಅನಂತರ ಕೆಲವು ವರ್ಷ ಉಡುಪಿಯ "ಹಿಂದೂ ಹೈಯರ್‌ 
ಎಲಿಮೆಂಟರಿ ಸ್ಕೂಲ್‌"'ನಲ್ಲಿ ಮುಖ್ಯಾಧ್ಯಾಪಕರೆಂದು ಕೆಲಸಮಾಡಿದರು. 


ಗ್ರಂಥಗಳು : ಅಜಿತಕುಮಾರ (ಆ.೧೯೨೪), ಕಲಿಯುಗದ ಭೀಷ್ಮ (ಆ.೧೯೨೬), 
ಭ್ರಾತೃಪ್ರೇಮ, ಯಶೋಧರ (ಇ.೧೯೨೯), ಶ್ರೀಕೃಷ್ಣಸಂಧಾನ (ಆ.೧೯೧೮), ಸ್ವಾಮಿನಿಷ್ಠೆ 
(ಗಳಗನಾಥರ 'ಕ್ಲಾತ್ರತೇಜ' ಕಾದಂಬರಿಯನ್ನಾ ಧರಿಸಿದ್ದು) (ಆ. ೧೯೩೪- IV), 
ಹೊಂದೊವಲ ಹಂಬಲು (Charles Kingsley ಕೃತ Arಂಗಂs ಪುಸ್ತಕದ 


ಭಾಷಾಂತರ) (ಇ. ೧೯೩೩). 


ರಾಮರಾವ್‌, ಹನುಮಂತರಾವ್‌, ಎಂ. 
ಜ: ೧೮೯೦ 
ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ. ಬೆಂಗಳೂರಿನಲ್ಲಿ ಮಿಡಲ್‌ಸ್ಕೂಲಿನಲ್ಲಿ 
ಉಪಾಧ್ಯಾಯರಾಗಿದ್ದ ಇವರು "ಟೀಚರ್ಸ್‌ ಟ್ರೇನಿಂಗ್‌' ಮುಗಿಸಿ ಬಂದು ಮುನಿಸಿಪಲ್‌, 
RB, RNM. ಮೊದಲಾದ ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ೧೩ ವರ್ಷ 
ಉಪಾಧ್ಯಾಯರಾಗಿ ಕೆಲಸಮಾಡಿದರು. ರಾಷ್ಟ್ರೀಯ ಆಂದೋಲನದ ಕಾರಣದಿಂದ 
೧೯೨೬ರಲ್ಲಿ ನೌಕರಿಯನ್ನು ಬಿಟ್ಟುಕೊಟ್ಟು “ಸುಬೋಧ' ರಾಮರಾಯರಾದರು. 
೧೯೧೬ರಿಂದಲೇ "ಸುಬೋಧಕುಸುಮಾಂಜಲಿ. ಗ್ರಂಥಮಾಲೆ'ಯ ಮುಖಾಂತರ 
ಪ್ರಕಟನವ್ಯವಸಾಯ ಪ್ರಾರಂಭಿಸಿದ್ದರು. ಹತ್ತು ವರ್ಷಗಳನಂತರ, ಅಂದರೆ ೧೯೨೫ರಲ್ಲಿ, 
"ಸುಬೋಧ' ಎಂಬ ಮಾಸಪತ್ರಿಕೆಯನ್ನು ಹೊರಡಿಸಿದರು. ಹರಿಕೀರ್ತನೆಗಳನ್ನು ಪರಿಷ್ಕರಿಸಿ 
ಪ್ರಕಟಿಸುವುದರಲ್ಲಿಯೂ, ಹರಿದಾಸ ಸಾಹಿತ್ಯದ ಪ್ರಚಾರಕಾರ್ಯದಲ್ಲಿಯೂ ವಿಶೇಷ 


ಗ್ರಂಥಕರ್ತರ ಚರಿತ್ರಕೋಶ ೧೩೭ 


ಶ್ರಮಿಸಿದವರು. ಬೆಂಗಳೂರು ಮಾಧ್ವ ಯುವಕ ಸಂಘವನ್ನು ಸ್ಥಾಪಿಸಿ (೧೯೪೫) 
ಅದರ ಆಶ್ರಯದಲ್ಲಿ ವಿದ್ಯಾರ್ಥಿನಿಲಯವನ್ನು ನಡೆಸಿಕೊಂಡು ಬಂದಿದ್ದಾ ರೆ. ೧೯೪೮ರಿಂದ 
೧೯೫೦ರ ವರೆಗೆ ಬೆಂಗಳೂರು ಪೌರಸಭೆಯ ಸಭಾಸದರಾಗಿದ್ದರು. 


ಗ್ರಂಥಗಳು : ಜೀವನಕ್ಕೆ ಬೆಳಕು (ಈ), ಮೈಸೂರಿನ ರಾಜಲಕ್ಷ್ಮಿಯರು (ಮ-ಚ), 
ರಾಮಾಯಣ ಕಥಾಸಾರ (ಧ), ಸುಬೋಧ ಕುಸುಮಾಂಜಲಿ (ಪೌರಾಣಿಕ, ಐತಿಹಾಸಿಕ, 
ಧಾರ್ಮಿಕ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದ ೧೩೮ 
ಮಹಾಪುರುಷರ ಜೀವನಚರಿತ್ರೆಗಳು ಚಿಕ್ಕ ಪುಸ್ತಕರೂಪದಲ್ಲಿ ಪ್ರಕಟವಾಗಿವೆ). 


ಪರಿಷ್ಕೃತ : ಕನಕದಾಸರ ಮತ್ತು ಜಗನ್ನಾಥದಾಸರ ಕೀರ್ತನೆಗಳು, ಗೋಪಾಲದಾಸರ 
ಮತ್ತು ಮೋಹನದಾಸರ ಕೀರ್ತನೆಗಳು, ಪುರಂದರದಾಸರ ಕೃತಿಗಳು-ಭಾಗ ೧, ಭಾಗಿ, 
ವಾದಿರಾಜಸ್ವಾಮಿಗಳವರ ಕೀರ್ತನೆಗಳು, ವಿಜಯದಾಸರ ಕೃತಿಗಳು, ಹರಿಕಥಾಮೃತಸಾರ 
(ಕರ್ನಾಟಕ ಹರಿದಾಸಕೀರ್ತನ ತರಂಗಿಣಿ ಗ್ರಂಥಮಾಲೆಯಲ್ಲಿ ಪ್ರಕಟವಾಗಿವೆ). 


ವರ್ಥ್‌ ಜಿ.ಎ. (ರೆವರೆಂಡ್‌) 
ಮ: ಸು ೧೮೯೦ 


ಮಂಗಳೂರು. ಬಾಸೆಲ್‌ ಮಿಶನ್ನಿನಲ್ಲಿ ಇವರು ಧರ್ಮಪ್ರಚಾರಕರಾಗಿದ್ದರು. 
ಧಾರವಾಡ ಶಿಕ್ಷಣಮಹಾವಿದ್ಯಾಲಯದ ಪರವಾಗಿ ಪ್ರತಿವರ್ಷ ಪ್ರತ್ಯೇಕವಾದ ಪರೀಕ್ಷೆ 
ನಡೆದು, ಇವರ ಹೆಸರನಲ್ಲಿ "ವರ್ಥ್‌ ಪ್ರೈಜ್‌' ಹಂಚಲಾಗುತ್ತಿದೆ. 


ಗ್ರಂಥಗಳು : ಈಸೋಪನ ನೀತಿಕಥೆಗಳು (ಇ. ೧೮೬೯, lv), ಕರ್ನಾಟಕ ಪ್ರಾಕ್ಯಾವ್ಯಮಾಲಿಕೆ 
(ಅ.೧೮೬೮), ದ್ವೀಮತಪರೀಕ್ಷೆ (ಧ. ೧೮೬೬), ಶಾಲಾಗೃಹಪಠಣೋದ್ದಿಶ್ಯ 
ದೇವವಾಕ್ಯವ್ಯಾಖ್ಯಾನವು (ಧ. ೧೮೭೫-ಮೋಗ್ಲಿಂಗ್‌, ವೀಗಲ, ಕೌಂಡಿಣ್ಯರ ಜೊತೆಗೆ). 


ಶಂಕರಭಟ್ಟ » ಮುಳಿಯ 
ಜ : ೧೮೯೧೦ ಮ ; ೧೯೩೪ 


ಮಂಗಳೂರು. ವಿದ್ವಾನ್‌ ಮುಳಿಯ ತಿಮ್ಮಪ್ಪಯ್ಯನವರ ತಮ್ಮಂದಿರಾದ ಇವರು 
ಸ್ವಾಭಾವಿಕವಾಗಿ ಬಾಲ್ಕ ದಿಂದಲೇ ಕನ್ನ ಡಸಾಹಿತ್ಯ ದಲ್ಲಿ ಆಸಕ್ತಿಯುಳ್ಳವರಾಗಿದ್ದರು. 
ತಿಮ್ಮೆ ಪ್ಪಯ್ಕನವರ ಬಳಿಯಲ್ಲಿ ಯೇ ವ್ಯಾಸಂಗಮಾಡಿ' ಕನ್ನ ಡಸಾಹಿತ್ಯ ದಲ್ಲಿ ಅಗಾಧ 
ಪಾಂಡಿತ್ಯವನ್ನು ಪಡೆದರು. ಮಂಗಳೂರು ಮಿಶನ್‌ ಹೈಸ್ಕೂಲಿನಲ್ಲಿಯೂ' ಅನಂತರ 
ಕಾಸರಗೋಡು, ಕುಂದಾಪುರ ಹೈಸ್ಕೂಲುಗಳಲ್ಲಿ ಯೂ ಅನೇಕ” ವರ್ಷ ಕನ್ನಡ 
ಪಂಡಿತರಾಗಿದ್ದರು ಕೆಲವು ಕಾಲ ಮಂಗಳೂರು ಸೆಂಟ್‌ ಎಲೋಸಿಯಸ್‌ ಕಾಲೇಜಿನಲ್ಲಿ 
ಸ್ಟೆಂಟ್‌ ಪಂಡಿತರಾಗಿಯೂ ಕೆಲಸಮಾಡಿದರು. 


ಗ್ರಂಥಗಳು : ಚಂಡಭೀಮಕಾವ್ಯ (ಅ. ೧೯ ೨೦), ಚಾಣಕ್ಯತಂತ್ರ (ಇ), ತಿಲಕಪುರಾಣ 
(೧೯೨೦), ರಾಮಾಶ್ವಮೇಧಸಂಗ್ರಹ (ಅ.ಛ. ೧೯೨೩). 


೧೩೮ ಗ್ರಂಥಕರ್ತರ ಚರಿತ್ರಕೋಶ 


ಶಾಂತಿರಾಜಶಾಸ್ತ್ರೀ ಎ. 
ಜ : ೧೮೯೦೮ ಮ : ೧೯೫೨ 
ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳದ ಬಳಿಯ ಎರ್ತೂರು. ಮೂಡಬಿದರೆ, 
ಶ್ರವಣಬೆಳಗುಳ, ಮೈಸೂರು ಮೊರೆನಾ (ಗ್ವಾಲಿಯರ್‌) ಹಾಗೂ ಕಲಕತ್ತೆಗಳಲ್ಲಿ 
ವ್ಯಾಸಂಗವನ್ನು ಪೂರೈಸಿ ನ್ಯಾಯತೀರ್ಥ ಪ್ರಶಸ್ತಿಯನ್ನು ಸಂಪಾದಿಸಿದರು. "ವಿಶ್ವಬಂಧು' 
ಎಂಬ ವಾರಪತ್ರಿಕೆಯನ್ನೂ "ವವೇಕಾಭ್ಯುದಯ' ಎಂಬ ಮಾಸಪತ್ರಿಕೆಯನ್ನೂ ಹೊರಡಿಸಿ 
ಅನುಕ್ರಮವಾಗಿ ೬ ಹಾಗೂ ೮ ವರ್ಷ ಸಂಪಾದಕರಾಗಿದ್ದರು. ೧೯೪೦ರಿಂದ ೪೮ರ 
ವರೆಗೆ ಮೈಸೂರು ಓರಿಯೆಂಟಲ್‌ ಗ್ರಂಥಭಾಂಡಾರದಲ್ಲಿ ಸಂಶೋಧಕರಾಗಿ ಕೆಲಸಮಾಡಿದರು. 
ಮೈಸೂರು ಮಹಾರಾಜರಿಂದ "ಆಸ್ಥಾನವಿದ್ವಾನ್‌' (೧೧-೬-೧೯ ೨೫), "ಮಹಾವಿದ್ವಾನ್‌' 
(೨೫-೧-೧೯೪೧) ಹಾಗೂ "ಪಂಡಿತರತ್ನಂ' (೧೯೪೭), ಎಂಬ ಪ್ರಶಸ್ತಿ ಗಳನ್ನು ಪಡೆದಿದ್ದರು. 


ಗ್ರಂಥಗಳು : ಇಷ್ಟೋಪದೇಶ (ಪೂಜ್ಯಪಾದಾಚಾರ್ಯವಿರಚಿತ ಗ್ರಂಥಕ್ಕೆ ಟೀಕೆ; 
ಧ.೧೯೩೮), ದ್ವಾದಶಾನುಪ್ರೇಕ್ಷೆ (ಧ.೧೯೩೬), ನಿರ್ದುಃಖ ಸಪ್ತಮಿಯ ಮತ್ತು 
ಸಮಾಧಿವಿಧಾನದ ನೋಂಪಿಯ ಕಥೆ (ಧ.೧೯೩೮), ಪರಮಾತ್ಮ ಬೋಧ (ಧ.೧೯೩೭), 
ಪಾರ್ಶ್ವನಾಥ ತೀರ್ಥಂಕರಚರಿತ (ಧ- ಚ.೧೯೩೪), ಪೂಜಾಸಾರ ಸಮುಚ್ಚ ಯ (ಧ.೧೯೨೩), 
ಪೂರ್ವಪುರಾಣಂ (೧೯೨೫), ಮೃತ್ಯುಮಹೋತ್ತ ವ (ಧ.೧೯೩೭). 


p 


ಪರಿಷ್ಕೃತ : ಶತಕತ್ತಯ (೧೯೨೩), ನಿತ್ಯಸುಖದ ನೋಂಪಿಯ ಕಥೆ. 


ಶ್ರೀಕಂಠಶಾಸ್ತ್ರೀ 
ಜ : ೧೮೯೮ ಮ : ೧೯೧೮ 
ಚಿತ್ರದುರ್ಗ. ದಿವಂಗತ ಟಿ.ಎಸ್‌. ವೆಂಕಣ್ಣ ಯ್ಯನವರ ಆಪ್ತರಾದ ಇವರು ೧೯೦೪ರ 
ಸುಮಾರಿಗೆ ಮೈಸೂರು ಸಂಸ್ಕೃತ ಮಹಾಪಾಶಶಾಲೆಯಲ್ಲಿ ವ್ಯಾಸಂಗಮಾಡಿ ಸಾಹಿತ್ಯ- 
ವಿದ್ವತ್ವರೀಕ್ಷೆ ಯಲ್ಲಿ ಉತ್ತೀರ್ಣರಾದರು. ಅನಂತರ ಧಾರವಾಡ ಜಿಲ್ಲೆಯ ಅಗಡಿಯ 
ಸಂಸ್ಕೃತಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿದ್ದ ಇವರು ಅಕಾಲಮರಣಕ್ಕೆ ಈಡಾದರು. 


ಗ್ರಂಥಗಳು : ಆನಂದರಾಮಾಯಣ (ಧ. ೧೯೧೨), ಭಾಗವತ, ಸತೀಸಾಹಸ (ಇ. 
೧೯೧೦). 


(೦ 


ನಿವಾಸಭಟ್ಟ, ಬಿ. 
ಜ : ೧೮೯೦ 
ಉಡುಪಿ. ಸಂಸ್ಕೃತ ಸಾಹಿತ್ಯ, ದ್ವೈತವೇದಾಂತ, ವ್ಯಾಕರಣಗಳಲ್ಲಿ ವಿಶೇಷವಾದ 
ವ್ಯಾಸಂಗಮಾಡಿ ೧೯೨೩ರಲ್ಲಿ "ಶಿರೋಮಣಿ' ಪದವಿಯನ್ನೂ, ೧೯ ೪೫ರಲ್ಲಿ ಅಯೋಧ್ಯಾ 
ಸಂಸ್ಕೃತ ಕಾರ್ಯಾಲಯದಿಂದ 'ವಿದ್ಯಾಭೂಷಣ' ಪ್ರಶಸ್ತಿಯನ್ನೂ ಸಂಪಾದಿಸಿದರು. 


ಗ್ರಂಥಕರ್ತರ ಚರಿತ್ರಕೋಶ ೧೩೯ 


೧೯೩೦ರಲ್ಲಿ ಕೃಷ್ಣಾ ಪುರ ಮಠಾದೀಶರಾದ ವಿಹ್ಯಾಪೂರ್ಣತೀರ್ಥರಿಂದ ಸುವರ್ಣಪದಕ 
ಸಮೇತ ಮುಂಗೈಕಡಗದಿಂದ ಗೌರವಿತರಾದವರು. 


ಉಡುಪಿಯ ದಿ.ಪಾವಂಜೆ ಗುರುರಾಯರ ಮಧ್ವ ಸಿದ್ಧಾ ೦ತ ಗ್ರಂಥಾಲಯದಲ್ಲಿ 
-ಪರಿಶೋಧಕರಾಗಿ ೧೯೧೫ರಿಂದ ೧೯೪೩ರ ವರೆಗೆ ಕೆಲಸಮಾಡಿದರು. ಹಾಗೂ ೧೯೧೮ರಿಂದ 
ಅಲ್ಲಿಯೇ ಮಧ್ವಸಿದ್ದಾ ಂತಪ್ರಬೋಧಿನಿ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. 
೧೯೪೭ರಿಂದ ವೈದಿಕ ಧರ್ಮಪರಿಷತ್ತಿನ ಸದಸ್ಯರಾಗಿಯೂ, ತಮ್ಮ ಪಾಠಶಾಲೆಯ 
ಪ್ರಾಕ್ತನ ವಿದ್ಯಾರ್ಥಿ ಸಂಘದಿಂದ ಪ್ರಕಟಿವಾಗುತ್ತಿದ್ದ "ಧರ್ಮಬೋಧ' ಮಾಸಪತ್ರಿಕೆಯ 
ಪ್ರಧಾನಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿ ದರು. 


ಗ್ರಂಥಗಳು : ಆಹ್ನಿಕಮಂಜರಿ (ಧ. ೧೯೧೫), ಉಡುಪಿಕ್ಷೇತ್ರಮಹಾತ್ವೆ (ಧ-ಘ.೧೯೧೮), 
ಉಪದೇಶಾಮೃತ (ಧ. ೧೯೨೬), ಭಗವದ್ಗೀತಾಸುಖಬೋಧಿನೀ (ನ), ಭವಿಷ್ಯೋತ್ತರ 
ವೆಂಕಟೇಶ ಮಹಾತ್ಮೆಯ ತಾತ್ಪರ್ಯ. (ಧ), ಮಧ್ವಮತಸಾರ (ಧ. ೧೯೧೮), 
ಮನುಸ್ಮೃತಿಸಾರಬೋಧಿನಿ (ಧ), ಶ್ರೀಮಧ್ವಾಚಾರ್ಯರು (ಧ-ಚ.೧೯೧೮), ಶ್ರೀ 
ವಾದಿರಾಜಚರಿತ್ರೆ (ಧ-ಚ.೧೯೨೪), ಶ್ರೀ ಎದ್ಯಾರಣ್ಯತೀರ್ಥರು ( ಧ- ಚ.೧೯೩೫), 
ಸದಾಚಾರಸ್ಥೃತಿ ಕರ್ನಾಟಕ ತಾತ್ಪರ್ಯ (ಧ. ೧೯೨೯), ಸುಮದ್ವವಿಜಯಸಾರ ಬೋಧಿನಿ 
(ಧ). 

ಸಂಸ್ಕೃತ : ಅವತಾರತ್ರಯಭಜನ, ದಾಶರಥಿಶತಕ*, ಬಲರಾಮಪ್ರತಾಪ, ಭಜಗುರು 
ರಾಜಸ್ತುತಿ, ರಾಮಾನಂದ, ಶ್ರೀವಾದಿರಾಜಗುರುರಾಜಸಾರ್ವಭೌಮ. 


ತಿಮ್ಮಪ್ಪಯ್ಯ, ಮುಳಿಯ, ವಿದ್ವಾನ್‌ 
ಜ : ೧೮೯೧ ಮ: ೧೬-೧-೧೯೫೦ 
ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಳಿಯದವರು. ಪ್ರಾರಂಭಿಕ 
ಸಂಸ್ಕೃತ ಶಿಕ್ಷ ಣವನ್ನು ಪೂರೈಸಿ ಹೆಚ್ಚಿ ನ ವ್ಯಾಸಂಗಕ್ಕಾಗಿ ತಿರುವನಂತಪುರಕ್ಕೆ ಹೋಗಿ 
ನೆಲೆಸಿದರು. ಕೆಲಕಾಲದ ನಂತರ ಸಂಗೀತಾಧ್ಯಯನಕ್ಕಾಗಿ ಮೈಸೂರಿಗೆ ಬಂದರು. 
ಅದಾದನಂತರ ಮಂಡ್ಯ, ಮಂಗಳೂರು ಮುಂತಾದ ಊರುಗಳಲ್ಲಿ ಕನ್ನ ಡಸಾಹಿತ್ಯದ 
ಪ್ರೌಢಶಿಕ್ಷ ಣ ಪಡೆದು ವಿದ್ಧಾನ್‌ ಪದವೀಧರರಾದರು. ೧೯೧೧ರಲ್ಲಿ ಕನ್ನಡ. ಪಂಡಿತರಾಗಿ 
ಮಂಗಳೂರು ಕೆನರಾ ಹೈಸ್ಕೂಲನ್ನು ಸೇರಿ ಏಳು ವರ್ಷಗಳನಂತರ ಅಲ್ಲಿಯ ಸೇಂಟ್‌ 
ಅಲೋಸಿಯಸ್‌ ಕಾಲೇಜಿನ ಕನ್ನಡ ಪಂಡಿತರಾಗಿ ಹೋದರು. ಅದೇ ಸ್ಥಾನದಿಂದ 
೧೯೪೮ರಲ್ಲಿ ನಿವೃತ್ತರಾದರು. "ಕನ್ನಡ ಕೋಗಿಲೆ' ಎಂಬ ಮಾಸಪತ್ರಿಕೆಯ ಸಂಪಾದಕರು 
(ಮಂಗಳೂರು, (೯೧೪-೧೯೧೯); ಕನ್ನಡ ಸಾಹಿತ್ಯ ಸಮ್ಮೇಳನದ ೧೭ನೆಯ ಅಧಿವೇಶನದ 


*ಮದ್ರಾಸ್‌ ಸಂಸ್ಕೃತ ಸೇವಾಸಮಿತಿಯಿಂದ ಬಹುಮಾನಿತ. 


೧೪೦ ಗ್ರಂಥಕರ್ತರ ಚರಿತ್ರಕೋಶ 


(ಕಾರವಾರ, ೧೯೩೧) ಅಧ್ಯಕ್ಷರು; ಧಾರವಾಡ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ನೆರೆದ 
ಪಂಪೋತ್ಸವದ ಅಧ್ಯಕ್ಷರು (೧೯೪೧); ಧಾರವಾಡ ಕನ್ನಡ ಸಂಶೋಧನ ಸಂಸ್ಥೆಯ 
ಆಶ್ರಯದಲ್ಲಿ 'ಕನ್ನಡನಾಡೂ ದೇಸಿ ಸಾಹಿತ್ಯವೂ' ಎಂಬ ವಿಷಯವಾಗಿ 
ಸಂಶೋಧನೋಪನ್ಯಾಸ ಮಾಡಿದರು (೧೯೪೮ ಮಾಚ್‌ ೯,೨೯,೩೦, ೩೧) ಪಂಪಮಹಾ 
ಕವಿಯ ವಿಷಯವಾಗಿ ಅಧಿಕಾರವಾಣಿಯಿಂದ ಮಾತಾಡಬಲ್ಲ ಅಖಿಲ ಕರ್ನಾಟಕದ 
ಕೆಲವೇ ಪಂಡಿತರಲ್ಲಿ ಇವರು ಪ್ರಮುಖರಾಗಿದ್ದರು. 


ಗ್ರಂಥಗಳು : ಆದಿಪುರಾಣಸಂಗ್ರಹ (ಅ-ಛ. ೧೯೩೮), ಕವಿರಾಜಮಾರ್ಗವಿವೇಕ ಭಾಗ 
೧ (ಅ-ಛ), ಚಂದ್ರಾವಳಿವಿಲಾಸ (ಇ. ೧೯೧೩), ತ್ರಿಪುರದಾಹ (ಧ.೧೯೪೧), ನಡತೆಯ 
ನಾಡು (ಆ. ೧೯೧೭), ನವನೀತರಾಮಾಯಣ (ಅ), ನಾಡೋಜಪಂಪ (ಅ-ಟ.೧೯೩೮), 
ಪಶ್ಚಾತ್ತಾಪ (3. ೧೯೩೪), ಪಾರ್ತಿಸುಬ್ಬ (ಅ. ಟ.೧೯೪೬), ಬಡಹುಡುಗಿ (ಅ. 
೧೯೧೮), ವೀರ ಬಂಕೆಯ (ಇ. ೧೯೪೮), ಸಮಸ್ತ ಭಾರತಸಾರ (ಅ-ಛ. ೧೯೪೧), 
ಸೊಬಗಿನ ಬಳ್ಳಿ (ಅ. ೧೯೧೭), ಹಗಲಿರುಳು (ಆ. ೧೯೧೮). 


ತಿರುಮಲ, ಲಿಂಗಪ್ಪ, ಹೆಗಡೆ 
ಜ : ೨೩-೫-೧೮೯೧ 
ಕುಮಠಾ ತಾಲೂಕಿನ ಕಲ್ಲಬ್ಬೆ. ಚಿಕ್ಕಂದಿನಲ್ಲಿ ವೇದಾಧ್ಯಯನದ ಜೊತೆಗೆ 
ಶಾಲಾಪ್ರಮಾಣ ಪರೀಕ್ಷೆಗೆ ಓದಿ ಮುಂದೆ ಧಾರವಾಡ ಶಿಕ್ಷಣಮಹಾವಿದ್ಯಾಲಯದ 
ಮೂರನೆಯ ವರ್ಷದ ಪ್ರಶಸ್ತಿಯನ್ನು ಪಡೆದು ಉಪಾಧ್ಯಾಯರಾದರು. ಸ್ವಾಧ್ಯಾಯದಿಂದ 
ಹಿಂದೀ, ಮರಾಠಿ. ಬಂಗಾಲಿ ಭಾಷೆಗಳನ್ನು ಅವಗತಮಾಡಿಕೊಂಡರು. ೧೯೪೭ರಲ್ಲಿ 
ನಿವೃತ್ತರಾದರು. 


ಗ್ರಂಥಗಳು : ಕಲಿಯ ಮಹಿಮೆ (ಅ.೧೯೨೬), ಪತಿಪೂಜೆ (ಆ.೧೯೨೩), ಬುದ್ಧನ 
ಜೀವನಚರಿತ್ರೆ (ಧ-ಚ.೧೯೨೭), ಮೂರ್ಯಶತಕ (ಅ.೧೯೨೫), ಶ್ರೀ ಅನಂತ ಚತುರ್ದಶಿ 
ಕಥೆ (ಅ.೧೯೨೫), ಸತ್ಯವಿನಾಯಕನ ಹಾಡು (ಅ.೧೯೨೩). 


ದತ್ತಾತ್ರೇಯ, ಕೃಷ್ಣ, ಭಾರದ್ವಾಜ 
ಜ;: ೨೯-೧೨-೧೮೯೧ ಮ : ೨೨-೨-೧೯೫೩ 
ಧಾರವಾಡ ಜಿಲ್ಲೆಯ ಕುಂದಗೋಳ. ಬೆಂಗಳೂರು, ಧಾರವಾಡ, ಪುಣೆ, 
ಕಾಶಿ, ಮದ್ರಾಸ್‌ ಮುಂತಾದ ಕಡೆಗಳಲ್ಲಿ ಶಿಕ್ಷಣ ಪಡೆದರು. "ವೈದ್ಯಗುರು' ಪ್ರಶಸ್ತಿ ಯನ್ನು 
ಸಂಪಾದಿಸಿ, ಎನಿಬೆಸೆಂಟ್‌, ಡಿ.ಕೆ. ತೆಲಂಗ ಮೊದಲಾದ ಧುರೀಣಧ ಆಶ್ರಯದಲ್ಲಿ 
ಕೆಲದಿನ ನಿಂತು ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನುಭವವನ್ನು 
ಹೆಚ್ಚಿಸಿಕೊಂಡರು. ೧೯೧೫ರಲ್ಲಿ "ಒಕ್ಕಲಿಗ' ಮಾಸಪತ್ರಿಕೆಯ ಉಪಸಂಪಾದಕರೆಂದು 


ಗ್ರಂಥಕರ್ತರ ಚರಿತ್ರಕೋಶ ೧೪೧ 


ಸಾರ್ವಜನಿಕರಂಗದಲ್ಲಿ ಕಾಲಿಟ್ಟರು. ಮುಂದೆ ೧೬ ವರ್ಷಗಳವರೆಗೆ ತಮ್ಮ ಇನ್ನಿತರ 
ಚಟುವಟಿಕೆಗಳೊಂದಿಗೆ ಪತ್ರಿಕಾಕ್ಸೆ ತ್ರಕ್ಕೆ ಪ್ರತ್ಯಕ್ಷ ಸಂಬಂಧವನ್ನಿ ರಿಸಿಕೊಂಡಿದ್ದ ರು. ಈ 
ಅವಧಿಯಲ್ಲಿ, ಆಂಗ್ಲ -ಸಂಸ್ಕೃತತ್ಸೆ ಮಾಸಿಕ, "ಸಂಸ್ಕೃತ ರೀಸರ್ಚ್‌'ದ ವ್ಯವಸ್ಥಾಪಕ- 
ಉಪಸಂಪಾದಕ (೧೯ ೧೬-೧೮), "ಭಕ್ತಿ ಸಂದೇಶ'ದ ಸಂಪಾದಕ (೧೯ ೧೮-೧೯ ) "ತಿಲಕ 
ಸಂದೇಶ'ದ ಸಂಪಾದಕ (೧೯ ೨೦-೨೧), "ಅಸಹಕಾರ ಪತ್ರಿಕೆಯ ಸಂಪಾದಕ, "ರಂಗಭೂಮಿ' 
ಮಾಸಪತ್ರಿಕೆಯ ಸಂಪಾದಕ (೧೯೨೫-೩೧), "ಮಕ್ಕಳ ಪುಸ್ತಕ ದ ಸಂಪಾದಕ (೧೯೨೬-೨೮) 
ಇತ್ಯಾದಿ ಸ್ಥಾನಗಳ ಕೆಲಸ ಮಾಡಿದರು. ಈ ಮಧ್ಯೆ ೧೯೧೯ರಿಂದ ಎರಡು ವರ್ಷ 
ಮದ್ರಾಸ್‌ ರಾಷ್ಟ್ರೀಯ ಶಿಕ್ಷಕಿಯರ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ೧೯೨೬ರಿಂದ 
ಕೊನೆಯವರೆಗೆ ಬೆಂಗಳೂರಿನಲ್ಲಿ "ಶ್ರೀರಾಮಕೃಷ್ಣ ಚಿಕಿತ್ಸಾ ಲಯ'ವನ್ನು ಸ್ಥಾಪಿಸಿ, ವೈದ್ಯಕೀಯ 
ವ್ಯವಸಾಯವನ್ನು ಕೈಕೊಂಡಿದ್ದರು. 


೧೯೨೧ರ ಅಸಹಕಾರ ಆಂದೊಲನದೊಂದಿಗೆ ಇವರ ರಾಜಕೀಯಜೀವನವು 
ಪ್ರಾರಂಭವಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್‌ ಸಮಿತಿಯ ಕಾರ್ಯದರ್ಶಿ,ಪ್ರಾ.ಕಾಂ. 
ಸಮಿತಿಯ ಜೊತೆ ಕಾರ್ಯದರ್ಶಿ, ದ.ಕ.ಜಿ. ಕಾಂ. ಸಮಿತಿಯ ಉಪಾಧ್ಯಕ್ಷ , ತಿಲಕ 
ಮಹಾವಿದ್ಯಾಲಯದ ಉಪಾಧ್ಯಕ್ಷ, ಅ.ಭಾ.ಕಾಂ. ಮಹಾಸಭೆಯ (ಬೆಳಗಾವಿ, ೧೯೨೪), 
ಕಾರ್ಯದರ್ಶಿ, ಅ.ಭಾ.ಪುಸ್ತಕ ಭಾಂಡಾರ ಪರಿಷತ್ತಿನ (ಬೆಳಗಾವಿ, ದೇ.ಭ. 
ಚಿತ್ತರಂಜನದಾಸರ ಅಧ್ಯಕ್ಷತೆ, ೧೯೨೪) ಸ್ವಾಗತಾಧ್ಯಕ್ಷ ಮೊದಲಾದ ಅಧಿಕಾರ ಸ್ಥಾನಗಳಲ್ಲಿ 
ಕಾರ್ಯನಿರ್ವಹಿಸಿದರು. ಇದಲ್ಲದೆ ತಮ್ಮ ವ್ಯವಸಾಯಕ್ಷೇತ್ರವಾಗಿದ್ದ ಆಯುರ್ವೇದದ 
ಉನ್ನತಿಗಾಗಿಯೂ ಹಿಂದೀ ಪ್ರಚಾರಕ್ಕಾಗಿಯೂ ಇವರು ವಿಶೇಷವಾಗಿ ಶ್ರಮಿಸಿದರು. 
ಬೆಂಗಳೂರಲ್ಲಿ ಶ್ರೀರಾಮಕೃಷ್ಣ ವಿದ್ಯಾಪೀಠವನ್ನು ಸ್ಥಾಪಿಸಿ, ನಿಖಿಲ ಭಾರತ ಆಯುರ್ವೇದ 
'ವಿದ್ಯಾಪೀಠದ ಸ್ಥಾನಿಕ ಕೇಂದ್ರದ ಅಧ್ಯಕ್ಷ ರಾದರು (೧೯೩೦ರಿಂದ). ಶಿರಸಿಯಲ್ಲಿ ಜರುಗಿದ 
ಕಾರವಾರ ಜಿಲ್ಲಾ ವೈದ್ಯ-ಹಕೀಮರ ಸಮ್ಮೇಲನದ ಅಧ್ಯಕ್ಷ (೧೯೩೯), ನಿ. 
ಭಾ. ಆ. ಮಹಾಸಮ್ಮೇಲನದ ದಕ್ಷಿಣ ಭಾರತದ ಕಾರ್ಯದರ್ಶಿ (೧೯೪೦-೪೨), 
ನಿ;ಭಾ. ಆನುವಂಶಿಕ ವೈದ್ಯ-ಹಕೀಮರ ಸಮ್ಮ €ಲನದ ಪ್ರಧಾನಕಾರ್ಯದರ್ಶಿ (ಬೆಂಗಳೂರು, 
೧೯೩೮), ಮೈಸೂರು ಹಿಂದೀ ಪ್ರಚಾರ ಪರಿಷತ್ತಿನ ಅಧ್ಯಕ್ಷ (೧೯ ೪೪ರಿಂದ), ನಿ.ಕ.ಆ. 
ಪ್ರಚಾರ ಪರಿಷತ್ತಿನ ಅಧ್ಯಕ್ಷ (ಗದಗ, ೧೯೪೭), ನಿ.ಕ.ಆ. ಸಮ್ಮೇಲನದ ೧೮ನೇ 
ಅಧಿವೇಶನದ ಅಧ್ಯಕ್ಷ (ಬಿಜಾಪುರ, ನವಂಬರ್‌ ೧೯೫೧) ಇತ್ಯಾದಿ ಇವು ಭಾರದ್ವಾಜರ 
ವಿಶಾಲ ಕಾರ್ಯರಂಗದ ಕೆಲವು ಮೈಲುಗಲ್ಲುಗಳು ಮಾತ್ರ. 


ಗ್ರಂಥಗಳು : ಅನಾಸಕ್ತಿ ಯೋಗ (ಮ. ಗಾಂಧಿಯವರ ಪುಸ್ತಕದ ಭಾಷಾಂತರ) (ನ.೧೯೩೦), 
ಅಮೃತಸರ ಪಟ್ಟಣ (ಮ.೧೯೨೦), ಆಯುರ್ವೇದ ಚಿಕಿತ್ಸಾಸಾರಸಂಗ್ರಹ (ಢ.೧೯೨೫), 
ಆಹಾರವಿಜ್ಞಾನ (8.೧೯೩೩), ಕರ್ಣಾಟಕ ಕೈಪಿಡಿ (ಮ- ಓ.೧೯೨೪), ಜಗತ್ತಿನ 
ಸ್ವಾತಂತ್ಯಸಂಗ್ರಾಮ (ಮ.೧೯೩೦), ಜನನ ನಿಯಂತ್ರಣ (ಢ), ತಿಲಕ ಮಹಾರಾಜರ 
ಜೀವನ ಚರಿತ್ರೆ (ಯ-ಚ.೧೯೧೯), ದಾಂಪತ್ಯವಿಜ್ಞಾನ (ಢ.೧೯೨೯), ನಾಟ್ಕರೂಪ 


೧೪೨ ಗ್ರಂಥಕರ್ತರ ಚರಿತ್ರಕೋಶ 


ಹಿಂದುಸ್ತಾನ (ತ.೧೯೩೦), ನೀತಿಧರ್ಮ ಅಥವಾ ಧರ್ಮನೀತಿ (ಮ.ಗಾಂಧಿಯವರ 
ಪುಸ್ತಕದ ಭಾಷಾಂತರ) (ಧ. ೧೯೨೧), ಬ್ರಹ್ಮಚರ್ಯೆಯೋ ಕಾಮಸಾಧನೆಯೋ 
(ಮ.ಗಾಂಧೀಯವರ ಪುಸ್ತಕದ ಭಾಷಾಂತರ), (ಢ.೧೯೨೮), ಭೀಷ್ಠ (ದ್ವಿ ಜೇಂದ್ರಲಾಲ 
ಬಸು ಅವರ ವಂಗ ನಾಟಕದ ಭಾಷಾಂತರ) (ಆ. ೧೯೨೭), ರಾಷ್ಟ್ರಸಭೆಯ ಇತಿಹಾಸ 
(ಮ. ೧೯೨೪), ಶ್ರೀಕೃಷ್ಣಜನ್ಮಾಷ್ಟಮಿ (ಧ.೧೯೨೦), ಶ್ರೀ ತುಳಸೀದಾಸ ರಾಮಾಯಣ 
(ತುಳಸೀದಾಸ ಕೃತ ಹಿಂದೀಕಾವ್ಯದ ಭಾಷಾಂತರ), (ಧ. ೧೯೩೮), ಶ್ರೀಯುತ ಆಂಡ್ರೂಜರ 
ಅಸಹಕಾರ ಪತ್ರಗಳು (ಯ. ೧೯೨೧), ಸಚಿತ್ರ ಭಾರತಯಾತ್ರೆ (ಉತ್ತರಭಾರತ) 
(ಭ-ಗ.೧೯೪೦), ಸಚಿತ್ರ ಭಾರತಯಾತ್ರೆ (ದಕ್ಷಿಣ ಭಾರತ) (ಭ-ಗ. ೧೯೪೦), 
ಸಂತಾನ ವಿಜ್ಞಾನ (ಢ. ೧೯೩೦), ಸ್ವರಾಜ್ಯ ಡೈರಿ ಮತ್ತು ವಿಶ್ವಕೋಶ (೧೨ ಭಾಗಗಳು), 
(ಯ.ಏ. ೧೯೨೨-೩೪), ಸೀತಾದೇವಿ (ದ್ವಿಜೇಂದ್ರಲಾಲ ಬಸು ಅವರ ವಂಗನಾಟಕದ 
ಭಾಷಾಂತರ) (ಆ. ೧೯೨೯), ಹಿಂದೀ ಭಾಷಾಸಾರ (ದ. ೧೯೨೧), ಹಿಂದೀ ಸ್ವರಾಜ್ಯ 
(ಮ.ಗಾಂಧಿಯವರ ಗೆ/ಗdೆ Swara] ಪುಸ್ತಕದ ಭಾಷಾಂತರ), (ಯ. ೧೯೨೦). 


ಇಂಗ್ಲೀಷ್‌ : Swaraj Cyclopaedia (2 Vols.) (1923-24), Karnatak 
hand Book (1924), RangaBhoomi Pictrorials (4 Parts), 1927- 
31), Dangers of Vaccinations (1934), Students Modem Practical 
English-Kannada Dictionary (1942). 


ಶ್ರೀಕಂಠಶಾಸ್ತ್ರೀ, ಅಮರಾರ್ಯ, ಹಿರೇಮಠ 
ಜ : ೧೮೯೧ 
ಧಾರವಾಡ ಜಿಲ್ಲೆಯ ನಲವಡಿ ಗ್ರಾಮ. ಇವರು ಕಾಶಿಯಲ್ಲಿ ಸಂಸ್ಕೃತ ಸಾಹಿತ್ಯ, 
ನ್ಯಾಯ, ವೇದಾಂತಗಳನ್ನು ವ್ಯಾಸಂಗ ಮಾಡಿದರು. ಪುರಾಣಪ್ರವಚನ ಹಾಗೂ 
ಕೀರ್ತಕಥನದಲ್ಲಿ ನಿಷ್ಣಾತರಾಗಿದ್ದ ಇವರು "ಕರ್ನಾಟಕ ಕವಿಚಂದ್ರ' ಎಂಬ ಪ್ರಶಸ್ತಿ 
ಪಡೆದಿರುವರು. 


ಗ್ರಂಥಗಳು : ಅಕ್ಕಮಹಾದೇವಿ ವಚನ (ಭಾವಾರ್ಥ; ಪಾ), ಅಶ್ವಮೇಧ (ಆ), 
ಕಿತ್ತೂರ ಚೆನ್ನಮ್ಮ (ಆ), ಕೈವಲ್ಕಕಲ್ಪವಲ್ಲರೀ (ಸರ್ಪಭೂಷಣ 
ಶಿವಯೋಗಿಕೃತ- ಭಾವಾರ್ಥ; ಧ), ಧರ್ಮದ್ರೋಹ (ಆ), ಪ್ರಪಂಚ ಪರೀಕ್ಷಾ (ಆ), 


) 
ಪ್ರಭುವಿಜಯ (ಆ), ಬಸವಣ್ಣನವರ ವಚನಸಂಗ್ರಿಹ- ಭಾವಾರ್ಥಸಹಿತ (ಪಾ), 
ಮಂಗಳಸೂತ್ರ (ಆ), ಲಿಖಿತ ಲೀಲಾ (ಆ), ಶಾಪವಿಮೋಚನ (ಆ), ಸಂಪೂರ್ಣ 
ರಾಮಾಯಣ (ಆ), ಸಿದ್ಧರಾಮೇಶ್ವರ (ಆ), ಸೋಹಂ (ಆ), ಹೇಮರಡ್ಡಿಮಲ್ಲಮ್ಮ 
ಭಾಗ ೧, ೨ (ಆ). 1 


ಗ್ರಂಥಕರ್ತರ ಚರಿತ್ರಕೋಶ ೧೪೩ 


ಶ್ರೀನಿವಾಸಾಚಾರ್ಯ, ದೇವನಹಳ್ಳಿ 
ಜ : ೧೮೯೧ 


ಇವರು ದೇವನಹಳ್ಳಿ ಕೃಷ್ಣಮಾಚಾರ್ಯರ ಕಿರಿಯ ಸಹೋದರರು. ಹೆಚ್ಚಿನ 
ವಿದಾ ]ಭ್ಯಾಸದ ಅನುಕೂಲತೆ” ದೊರೆಯದ್ದ ರಿಂದ ಮಾಧ್ಯ ಮಿಕ ಶಿಕ್ಷಣವನ್ನು ಅರ್ಧಕ್ಕೆ 
ನಿಲ್ಲಿಸಿ ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಸೇರಿ ಕೆಲಕಾಲದ ನಂತರ 
ಟೆಲಿಫೋನ್‌ ಆಪರೇಟರರಾದರು. ಬಂಗಾಲಿ" ಭಾಷೆಯನ್ನು ಅಭ್ಯಸಿ ಎರಡು 
ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿರುವರು. ೧೯೪೬ರಲ್ಲಿ” Ba ರಾದರು. 


ಗ್ರಂಥಗಳು : ಭಿಕ್ಷುಕ (೩೧೯೨೦), ಹರಿದಾಸಿ'" (ಇ.೧೯೧೮) 


ರಾಮದಾಸ 
ಸ (?) ಮ : ೧೮೯೨ 
ನಿಜಾಮಕರ್ನಾಟಕದ ಲಿಂಗಸುಗೂರು. ತಕ್ಕಮಟ್ಟಿಗೆ ವಿದ್ಯಾಭ್ಯಾಸ. ಇವರ 
ಸೋದರಮಾವಂದಿರಾದ "ಗುರುಪ್ರಾಣೇಶವಿಠಲ'ರಿಂದ ಇವರಿಗೆ ಜ್ಞಾ ನೋದಯವಾಗಿ, 
ಅವರಿಂದಲೇ "ಶ್ರೀಶಪ್ರಾಣೇಶವಿಠಲ' ಎಂಬ ಅಂಕಿತ ಪಡೆದು ಹರಿದಾಸರಾದರು. 
ಇವರು ರಚಿಸಿದ ದೇವರನಾಮಗಳಲ್ಲಿ ೧೪ ಕೀರ್ತನೆಗಳು "ಶ್ರೀಪ್ರಾಣೇಶವಿಠಲರ 
ಕೀರ್ತನೆಗಳು' ಎಂಬ ಪುಸ್ತಕದಲ್ಲಿ ಪ್ರಕಟವಾಗಿವೆ. 


ನಾಗೇಶಶಾಸ್ತ್ರೀ, ವೆ 


ೈ ಆಸ್ಥಾ ನ ವಿದ್ವಾನ್‌, ಸರ್ವದರ್ಶನತೀರ್ಥ 


ಜ : ೧೮೯೨ 


ಬಳ್ಳಾರಿ ತಾಲೂಕಿನ ಏಳುಬೆಂಚೆ. ಪ್ರಾಥಮಿಕ ಶಿಕ್ಷಣ ಮುಗಿದ ಬಳಿಕ ಕೆಲಕಾಲ 
ಉಪಾಧ್ಯಾಯರಾಗಿದ್ದರು. ಮುಂದೆ ನಿಜಾಮ ಕರ್ನಾಟಕದ ಕೊಪ್ಪಳ ಗವಿಮಠದ 
ಶ್ರೀ ಕೊಂಗೋಡು “ವೀರಭದ್ರ ಶಾಸ್ತ್ರಿ ಗಳಲ್ಲಿ ೩ ವರ್ಷ ಸಂಸ್ಕೃತಸಾಹಿತ್ಯವನ್ನು ಅಭ್ಯಸಿಸಿ 
ಜು ೧೯೧೪ರಿಂದ ಬಳ್ಳಾ ರಿಯ ವಾರ್ಡ್ಲಾ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರೆಂದು 
ನಿಯಮಿಸಲ್ಪಟ್ಟರು. ೧೯೨೫ರಲ್ಲಿ ಕಲಕತ್ತಾ ವಿಶ್ವವಿದ್ಯಾನಿಲಯದ “ಸರ್ವದರ್ಶನತೀರ್ಥ' 
ಪ್ರಶಸ್ತಿ ಯನ್ನೂ ಎರಡು ವರ್ಷಗಳನಂತರ ಮದ್ರಾಸ್‌ ಎಶ್ವವಿದ್ಯಾನಿಲಯದ ಕನ್ನಡ-ಸಂಸ್ಕೃತ 
ಪಂಡಿತ ಪ್ರಶಸ್ತಿ ಯನ್ನೂ ಪಡೆದರು. ೧೯೩೭ರಿಂದ ಬೆಳಗಾವಿಯ ಲಿಂಗರಾಜ್‌ ಕಾಲೇಜಿನಲ್ಲಿ 
ಕನ್ನಡ ಪ್ರಾಧ್ಯಾಪಕರಾಗಿ ಕೆಲವು ಕಾಲ ಇದ್ದು, ಅನಂತರ ಬಳ್ಳಾರಿಯ ವೀರಶೈವ 
ಆರ್ಟ್ಸ್‌ಕಾಲೇಜಿನಲ್ಲಿ ಪಂಡಿತರಾದರು. ತೆಲುಗು, ಮರಾಠಿ. ಹಿಂದೀ, ವಂಗಭಾಷೆಗಳನ್ನು 
ಬಲ್ಲವರು. 


೧೯೨೫ರಲ್ಲಿ ಬಳ್ಳಾರಿಯಿಂದ "ಕರ್ನಾಟಕ ಒಂಧು' ಎಂಬ ವಾರಪತ್ರಿ ಕೆಯನ್ನು 
ಹೊರಡಿಸಿದ್ದರು. ಮೈಸೂರು ಆಸ್ಥಾನ ವಿದ್ವಾಂಸರು (೧೯೩೨); ಅದರಂತೆ ಸೊಂಡೂರು 
ಸಂಸ್ಥಾನಾಧೀಶರಿಂದಲೂ ಗೌರವಿಸಲ್ಪಟ್ಟರು. ಹುಬ್ಬಳ್ಳಿಯಲ್ಲಿ ನಡೆದ ಕನ್ನ ಡ ಸಾಹಿತ್ಯ 
ಸಮ್ಮೇಲನದ ೧೯ನೇ ಅಧಿವೇಶನದ "ಅಧ್ಯಕ್ಷರಾಗಿದ್ದರು (೧೯೩೩). 


೧೪೪ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥಗಳು : ಅಭಿನವಗೀತಾ (ಅ.೧೯೧೫), ಅಷ್ಟುವರಣವಿವೇಕ, ಕುಮಾರಸಂಭವ 
(ಅ.೧೯೩೮), ಗವಿಸಿದ್ದೇಶ್ವರ ಪುರಾಣ (ಅ.೧೯ ೫೦), ಪಂಚಾಚಾರಪ್ರಕಾಶಿಕೆ, ಭಗವದ್ಗಿ ತಾ, 
ಮರಿಯೋಗೀಶ್ವರ ಪುರಾಣ, ರಘುವಂಶ (ಅ.೧೯೩೨), ವಜ್ರಾಂಗುಳೀಯ (ಇ.೧೯೧೬), 
ಶಿವಾನುಭವಸೂತ್ರಸಾರ (ಧ.೧೯೫೦), ಶ್ರೀಫಲಾಕ್ಟಾರ ಶಿವಯೋಗೀಶ್ವರಪುರಾಣ 
((ಅ.೧೯೫೩), ಷಟ್ಟಲತತ್ವದರ್ಪಣ. 


ಅಪ್ರಕಟಿತ : ಚಂದ್ರಾಲೋಕ, ವಿಜಯನಗರಾಭ್ಯುದಯ, ನೀತಿಚಿಂತಾಮಣಿ, ಷಟ್ಟಲ 
ಸಿದ್ದಾಂತ, ಅರ್ಧನಾರೀಶ್ವರಪುರಾಣ. 


ವೆಂಕಟೇಶ ಅಯ್ಯಂಗಾರ್‌ ಮಾಸ್ತಿ 
ಜ: ೧೮೯೨ 
ಮಾಸ್ತಿಯ ಬಳಿಯ ಹೊಂಗೇನಹಳ್ಳಿ. ವಿದ್ಯಾರ್ಥಿಯಾಗಿದ್ದಾಗ ಪ್ರತಿವರ್ಗದಲ್ಲಿಯೂ 
ಪ್ರಥಮ ಶ್ರೇಣಿಯನ್ನು ಪಡೆದು ಹಲವಾರು ಪ್ರಶಸ್ತಿಗಳನ್ನು ದೊರಕಿಸಿದ ಇವರು 
ಎಂ.ಎ. ಪಾಸಾದನಂತರ ಮೈಸೂರು ಸಿವಿಲ್‌ ಸರ್ವಿಸ್‌ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿ 
ಮೈಸೂರು ಸರಕಾರದ ಬೇರೆಬೇರೆ ಶಾಖೆಗಳಲ್ಲಿ ಕೆಲಸಮಾಡಿದರು. ಎಕ್ಸೈಜ್‌ ಕಮಿಷನರ್‌' 
ಹುದ್ದೆಯಿಂದ ೧೯೪೭ರಲ್ಲಿ ನಿವೃತ್ತರಾದರು. 


'ಶ್ರೀನಿವಾಸ' ಎಂಬ ಕಾವ್ಯನಾಮದಿಂದ ಇವರು ಬಹುಜನಪ್ರಿಯ 
ಲೇಖಕರಾಗಿದ್ದಾ ರೆ. "ಸುಬ್ಬಣ್ಣ' ಎಂಬ ಇವರ ಕತೆಯು ಕನ್ನಡದ ಅತ್ಯುತ್ತ ಮ ಕೃತಿಗಳಲ್ಲಿ 
ಒಂದು ಎಂದು ಎಣಿಸಲ್ಪಟ್ಟಿದೆ. ಕನ್ನಡ ಸಣ್ಣಕತೆಯ ಸ್ಥಾನವನ್ನು ಉನ್ನತಪಡಿಸಲು 
ಇವರು ಸಲ್ಲಿಸಿದ ಕಾಣಿಕೆ ಅಪ್ರತಿಮವಾಗಿದೆ. ೧೯೪೩ರಿಂದ "ಜೀವನ' ಎಂಬ ಶ್ರೇಷ್ಠವರ್ಗದ 
ಮಾಸಪತ್ರಿಕೆಯ ಸಂಪಾದಕರಾಗಿದ್ದಾರೆ. 


೧೯೪೩ರಿಂದ ೪೮ರ ವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ ರು. 
ಸಾಹಿತ್ಯ ಸಮ್ಮೇಲನದ ೧೫ನೆಯ ಅಧಿವೇಶನದ ಅಧ್ಯಕ್ಷರು (ಬೆಳಗಾವಿ, ೧೯೨೯), 
ಮೈಸೂರು ಮಹಾರಾಜರಿಂದ "ರಾಜಸೇವಾಪ್ರಸಕ್ತ' ಪ್ರಶಸ್ತಿಪಡೆದವರು. ಕರ್ನಾಟಕ 
ಏಕೀಕರಣದ ಕಾರ್ಯದಲ್ಲಿ ತುಂಬ ಉತ್ಪಾಹದಿಂದ ದುಡಿದವರು. ಅಖಿಲ ಭಾರತ 
ಪ್ರಾಚ್ಛ ಸಮ್ಮೆ ೇೀಲನದ ೧೧ನೇ ಅಧಿವೇಶನದ ಕನ್ನಡ ವಿಭಾಗದ ಅಧ್ಯಕ್ಷರು (ಹೈದರಾಬಾದು). 


ಗ್ರಂಥಗಳು : ಅರುಣ (ಅ.೧೯೨೪), ಆದಿಕವಿ ವಾಲ್ಮೀಕಿ (ಅ-ಟ.೧೯೩೮), ಉಷಾ 
(ಆ.೧೯೨೭), ಕನ್ನಡದ ಸೇವೆ (ಉ.೧೯೩೦), ಕರ್ನಾಟಕದ ಜನತೆಯ ಸಂಸ್ಕೃತಿ 
(ಉ.೧೯ ೨೧), ಕರ್ನಾಟಕದ ಜನಪದಸಾಹಿತ್ಯ (ಈ.೧೯೩೭), ಕಾಕನ ಕೋಟಿ (ಆ.೧೯೩೮), 
ಕೆಲವು ಸಣ್ಣಕತೆಗಳು (ಇ.೧೯೨೦), ಗೌಡರ ಮಲ್ಲಿ (ಅ.೧೯೪೦), ಚಿತ್ರಾಂಗದಾ 
(ಆ.೧೯೪೫), ಚೆನ್ನಬಸವನಾಯಕ (ಇ.೧೯೪೯), ಚೆಲುವು (ಅ.೧೯೩೧), ತಾವರೆ 


ಗ್ರಂಥಕರ್ತರ ಚರಿತ್ರಕೋಶ ೧೪೫ 


(ಅ.೧೯೩೦), ತಾಳೀಕೋಟೆ (ಆ.೧೯೨೯), ತಾಯ್ನುಡಿಯ ತಮ್ಮಡಿ (ಉ.೧೯೪೪), 
ತಿರುಪಾಣಿ (ಆ.೧೯೩೮), ನವರಾತ್ರಿ-೨ (ಅ.೧೯೪೪), ನವರಾತ್ರಿ-೩ (ಅ.೧೯೪೬), 
ನವರಾತ್ರಿ-೪ (ಅ.೧೯೪೫), ನವರಾತ್ರಿ-೫ (ಅ.೧೯೪೮), ನಾಲ್ಕು ಸಣ್ಣ ಕತೆಗಳು 
(ಇ), ಪ್ರಸಂಗ (ಈ.೧೯೪೭), ಪೂಜನ (ಈ.೧೯೫೧), ಬಿನ್ನಹ (ಅ.೧೯೨೨), 
ಭಾರತತೀರ್ಥ (ಅ. ಟ.೧೯೫೨), ಮನವಿ (ಅ.೧೯. ೫೧), ಮಲಾರ (ಅ.೧೯೩೩), ಮಂಜುಳಾ 
(ಆ.೧೯೩೦), ಮೂಕನ ಮಕ್ಕಳು (ಅ.೧೯೪೩), ಯಶೋಧರಾ (ಆ.೧೯೩೩), 
ರವೀಂದ್ರನಾಥ ಠಾಕೂರರು (ಅ-ಚ.೧೯೪೬), ರಾಮನವಮಿ (ಅ.೧೯೪೧, ವಿಮರ್ಶೆ೧ 
(ಈ.೧೯೨೫), ವಿಮರ್ಶೆ೨ (ಈ.೧೯೨೯), ವಿಮರ್ಶೆ-೩ ( ಈ.೧೯೩೩), ವಿಮರ್ಶೆ-೪ 
(ಈ.೧೯೪೨), ಶಾಂತಾ (ಆ.೧೯೨೮) ಸಣ್ಣ ಕಥೆಗಳು-೪ (ಇ), ಸಣ್ಣಕಥೆಗಳು-೫ 
(ಇ), ಸಣ್ಣ ಕಥೆಗಳು-೬ (ಇ.೧೯ ೪೦), ಸಣ್ಣಕಥೆಗಳು-೭ (ಇ.೧೯ ೪೭), ಸಣ್ಣ ಕಥೆಗಳು-೮ 
(೧೯೪೭), ಸಣ್ಣ ಕಥೆಗಳು (ಇ.೧೯ ೪೯), ಸಣ್ಣಕಥೆಗಳು-೧೦ (ಇ.೧೯೫೦), ಸಾವಿತ್ರಿ 
(ಆ.೧೯೨೩), ಸಾಹಿತ್ಯ (ಉ.೧೯೨೪), ಸುನೀತ (ಅ.೧೯೪೬), ಸುಬ್ಬಣ್ಣ 
(ಇ.೧೯೨೮). ಶಿವಛತ್ರಪತಿ (ಆ.೧೯೩೨), ಶ್ರೀರಾಮಕೃಷ್ಣ(ಪ. ಚ.೧೯೩೬) ಸಣ್ಣಕಥೆಗಳು 
(ಇ.೧೯೨೩) 


ಇಂಗ್ಲೀಷ್‌ : Popular Culture in Karnatak, The Poetry of Valmiki, 
Short Stories (4vols), Subbanna, Rabindranath Tagore. 


ಶ್ರೀನಿವಾಸಮೂರ್ತಿ, ಎಂ.ಆರ್‌. 
ಜ:0೧೮೯೨ ಮ : ೧೯೫೩ 
ಮೈಸೂರು. ೧೯೧೫ರಲ್ಲಿ ಬಿ.ಎ. ಪಾಸಾಗಿ ಮೈಸೂರು ವಿದ್ಯಾಇಲಾಖೆಯನ್ನು 
ಸೇರಿದರು. ಕೆಲಕಾಲ ಡಿ.ಪಿ.ಐ. ಕಚೇರಿಯಲ್ಲಿ ಕೆಲಸಮಾಡಿ ಆ ಬಳಿಕ ಅಧ್ಯಾಪಕರಾಗಿಯೂ, 
ಶಾಲಾ ಇನ್‌ಸ್ಪೆಕ್ಟರರಾಗಿಯೂ ಕಾರ್ಯನಿರ್ವಹಿಸಿ ೧೯೪೭ರಲ್ಲಿ ಸೇವಾನಿವೃತ್ತ ರಾದರು. 


ಮೈಸೂರಿನ ಸ್ಕೌಟ್‌ಸಂಘದ ಮಾಸಪತ್ರಿಕೆಯ ಕನ್ನಡ ವಿಭಾಗದ ಸಂಪಾದಕರು. 
ವದ್ಯಾಇಲಾಖೆಯ ಹಲವು ಸಮಿತಿ- ಉಪಸಮಿತಿಗಳಿಗೆ ಸದಸ್ಯರು, ಅಧ್ಯಕ್ಷರು. ಅನೇಕ 
ವರ್ಷ ಮೈಸೂರು ಸಂಸ್ಥಾನದ ಹೈಸ್ಕೂಲ್‌ ಮತ್ತು ನಾರ್ಮಲ್‌ ಸ್ಕೂಲ್‌ಗಳ ಅಭ್ಯಾಸಕ್ರಮದ 
ಕನ್ನಡ ವಿಭಾಗದ ಅಧ್ಯಕ್ಷರು. ೧೯೨೦ರಿಂದ ೧೬ ವರ್ಷ ಕನ್ನಡ ಸಾಹಿತ್ಯಪರಿಷತ್ತಿನ 
ಕಾರ್ಯಸಮಿತಿಯ ಸದಸ್ಯರೂ ೧೯೩೪ರಲ್ಲಿ ಜರುಗಿದ ವಿಶೇಷ ಸಾಹಿತ್ಯೋತ್ಸವದ 
ಕಾರ್ಯದರ್ಶಿಗಳೂ ಆಗಿದ್ದರು. "ಪ್ರಬುದ್ಧ ಕರ್ಣಾಟಕ'ದ (ತ್ರೈಮಾಸಿಕ) ಸಂಪಾದಕ 
ಮಂಡಲದಲ್ಲಿಯೂ ಕೆಲಕಾಲ ಇದ್ದರು. ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲೀ ಷ್‌-ಕನ್ನಡ 
ನಿಘಂಟಿಗೆ (೧೯೨೯ ಜೂನ್‌ನಿಂದ ೧೯೪೩ ಜುಲೈ) ಸಹಸಂಪಾದಕರಾಗಿದ್ದು ಬೆಳ್ಳಾವೆ 
ವೆಂಕಟನಾರಣಪ್ಪನವರ ಮರಣದನಂತರ ಸಂಪಾದಕ ಮಂಡಲದ ಅಧ್ಯಕ್ಷರೂ, ಪ್ರಧಾನ 
ಸಂಪಾದಕರೂ ಆಗಿದ್ದರು (೧೯೪೬ ಡಿಸೆಂಬರ್‌ವರೆಗೆ). 


೧೪೬ ಗ್ರಂಥಕರ್ತರ ಚರಿತ್ರಕೋಶ 


ಸ್ವಂತ ವ್ಯಾಸಂಗದಿಂದ ವೀರಶೈವಸಿದ್ದಾಂತ ಮತ್ತು ಸಾಹಿತ್ಯದಲ್ಲಿ, ಇವರು 
ಗಾಢವಾದ ಪಾಂಡಿತ್ಯವನ್ನು ಸಂಪಾದಿಸಿ, ಅಖಿಲ ಕರ್ನಾಟಕದ ಗೌರವಕ್ಕೆ ಪಾತ್ರರಾಗಿದ್ದರು. 
೧೯೪೦ರಲ್ಲಿ ಬಾದಾಮಿಯ ಶಿವಯೋಗ ಮಂದಿರದಿಂದ "ವಚನವಾಜ್ಮಯ ವಿಶಾರದ' 
ಎಂಬ ಪ್ರಶಸ್ತಿಯನ್ನು ಪಡೆದಿದ್ದರು. ಕನ್ನ ಡಸಾಹಿತ್ಯಸಮ್ಮೇಲನದ ೩೩ನೆಯ ಅಧಿವೇಶನದ 
(ಸೊಲ್ಲಾಪುರ, ೧೯೫೦) ಅಧ್ಯಕ್ಷರು. 


ಗ್ರಂಥಗಳು : ಅಯಸ್ಕಾಂತ (ಗ), ಕವಿಯ ಸೋಲು (ಅ), ಕಂಠೀರವ ವಿಜಯ 
ಆ.೧೯೨೩), ಧರ್ಮದುರಂತ (ಆ.೧೯೪೭), ನಾಗರಿಕ (ಆ.೧೯೩೦), ಭಕ್ತಿಭಂಡಾರಿ 
ಸವಣ್ಣನವರು (ಪಾ-ಚ), ರಂಗಣ್ಣನ ಕನಸಿನ ದಿನಗಳು (ಇ.೧೯೪೯) ರೂಲ್ಸ್‌ 
ಮೇಷ್ಟ್ರು (ಆ.೧೯೪೧), ವಚನ ರ್ಮಸಾರ (ಪಾ-ಟ), ವಿದ್ಯುಚ್ಛಕ್ತಿ (ಗ), ಸಾವಿತ್ರಿ 
(ಇ.೧೯೪೯) ಸ್ಕೌಟು ಕೈಪಿಡಿ (... ಸು), ಹಳ್ಳಿಗಳ ಆರ್ಥಿಕಸ್ಥಿತಿ (ರ) 


ಹಾ 


ಣಿ 


ಸಂಪಾತಿತ : ಪ್ರಭುಲಿಂಗಲೀಲೆಯ ಸಂಗ್ರಹ (ಎಂ.ಎಸ್‌. ಬಸವಲಿಂಗಯ್ಯನವರ ಜೊತೆಗೆ) 
ಅಪ್ರಕಟಿತ : ' ಯದುವಿಜಯ, ವೀರಶೈವಸಾಹಿತ್ಯಚರಿತ್ರೆ. 


ಶಿವರಾಮದಾಸ, ಕಾರುಪಲ್ಲಿ, ವಿದ್ಯಾನಿಧಿ, ಕೀರ್ತನರತ್ನಾಕರ, ತತ್ತ್ವಭೂಷಣ 
ಜ : ೧೦-೬-೧೮೯೩ 
ಸೇಲಂ ಜಿಲ್ಲೆಯ ಹೊಸೂರು ತಾಲೂಕಿನ ಕಾರುಪಲ್ಲಿ ಎಂಬ ಗ್ರಾಮದವರು. 
ಹೊಸೂರು ಹಾಗೂ ಬೆಂಗಳೂರಿನಲ್ಲಿ ಶಿಕ್ಷಣವನ್ನು ಪಡೆದು ಕೆಲಮಂಗಲದ 
ಗ್ರಾಮಾಧಿಕಾರವನ್ನು ವಹಿಸಿಕೊಂಡರು. ಜಮೀನುದಾರರು. ಸುಪ್ರಸಿದ್ಧ 
ಹರಿಕೀರ್ತನಕಾರರಾಗಿದ್ದು, ಸಂಸ್ಕೃತ, ತೆಲುಗು, ಆಂಗ್ಲ ಇತ್ಯಾದಿ ಭಾಷೆಗಳಲ್ಲಿ 
ಪ್ರಭುತ್ವವುಳ್ಳವರು. 

"ಆನಂದಚಂದ್ರಿಕೆ' (೧೯೧೬-೨೨), "ರಾಮಕೋಟಿ' (೧೯೨೪-೨೯), ಹಾಗೂ 
"ಭಾರತಿ' ಎಂಬ ಮಾಸಪತ್ರಿಕೆಗಳನ್ನು ನಡೆಸಿದರು. ೧೯೪೯ರಲ್ಲಿ ಸ್ವಗ್ರಾಮದಲ್ಲಿ 
ಗೀತಾಪ್ರಚಾರಮಂಡಲಿಯನ್ನು ಸ್ಥಾಪಿಸಿ ಅದರ ಪರವಾಗಿ "“ಗೀತಾಪ್ರಭಾ' ಎಂಬ 
ಮಾಸಪತ್ರಿಕೆಯನ್ನು ಸಂಪಾದಿಸುತ್ತಿರುವರು. 


ಗ್ರಂಥಗಳು : ಆತ್ಮರಾಮಾಯಣ, ಕನ್ನಡ ವಿಶ್ವಕೋಶ, ಗೋಪೀಚಂದ್ರ ಚರಿತ್ರೆ, 
ಗ್ರಂಥಾಲಯ ಸರ್ವಸ್ವ, ಜಗನ್ನಾ ಥಪಂಡಿತರಾಯಚರಿತ್ರೆ, ತುಲಸೀಬಾಯಿ, ಪುರಂದರದಾಸರ 
ಚರಿತ್ರೆ, ಭದ್ರಾಚಲ ರಾಮದಾಸಚರಿತ್ರೆ, ಯೋಗರಹಸ್ಯ, ರಾಜಕುಮಾರಿ ಯಮುನಾ, 
ರಾಮರಾಜ್ಯ, ಲಲಿತಾ, ವಿಶ್ವಭಾರತಿ, ಶ್ರೀಕೃಷ್ಣಲೀಲೆ, ಸ್ವತಂತ್ರ ಜೀವನ, ಶ್ರೀ 
ಸುಜ್ಜಾನಚಂದ್ರೋದಯ, ಸ್ನೇಹಲತಾ, ಹರಿಕಥಾರಾಮಾಯಣ. 


ಗ್ರಂಥಕರ್ತರ ಚರಿತ್ರಕೋಶ ೧೪೭ 


ಶಿವಲಿಂಗಪ್ಪ ಶಿವಯೋಗಪ್ಪ , ಬಸವನಾಳ 
ಜ : ೧೮೯೩. ಮ: ೨೨-೧೨-೧೯೫೧ 
ಧಾರವಾಡ. ಗದಗಿನಲ್ಲಿ ಹೈಸ್ಕೂಲು ವಿದ್ಯಾಭ್ಯಾಸವನ್ನೂ ಪುಣೆಯ ಡೆಕ್ಕನ್‌ 
ಕಾಲೇಜಿನಲ್ಲಿ ಉಚ್ಛಶಿಕ್ಷಣವನ್ನೂ ಪೂರೈಸಿ ೧೯೧೫ರಲ್ಲಿ ಎಂ.ಎ. ಪರೀಕ್ಷೆಯಲ್ಲಿ ಉತ್ತಮ 
ರೀತಿಯಿಂದ ಪಾಸಾದರು. ವೀರಶೈವ ಸಮಾಜದಲ್ಲಿ ಪ್ರಥಮ ಸ್ನಾತಕೋತ್ತರ 
ಪದವೀಧರರೆಂಬ ಮನ್ನಣೆಯನ್ನೂ, ಎಂ.ಆರ್‌.ಸಾಖರೆಯವರ ಜೊತೆಯಲ್ಲಿ ವಿಕ್ಟೋರಿಯಾ 
ಜುಬಿಲಿ ನಿಧಿಯ ಪಾರಿತೋಷಕವನ್ನೂ ಪಡೆದರು. ಮರುವರ್ಷ ಹಲವು ಸ್ನೇಹಿತರ 
ನೆರವಿನಿಂದ ಬೆಳಗಾವಿಯಲ್ಲಿ "ಗಿಲಗಂಚಿ ಅರ್ಟಾಳ ಹೈಸ್ಕೂಲ್‌' ಎಂಬ ಸ್ವತಂತ್ರ 
ವಿದ್ಯಾಸಂಸ್ಥೆ ಸ್ಥಾಪಿಸಿದರು. ೧೯೨೨ರಲ್ಲಿ ಧಾರವಾಡದಲ್ಲಿ ರಾಜಾ ಲಖಮನಗೌಡಾ 
ಸರದೇಸಾಯಿ ಹೈಸ್ಕೂಲು ಸ್ಥಾಪಿತವಾದಾಗ ಇವರು ಮುಖ್ಯಾಧ್ಯಾಪಕರಾಗಿ ಅಲ್ಲಿಗೆ 
ಹೋದರು. ಬೆಳಗಾವಿಯಲ್ಲಿ ಲಿಂಗರಾಜ ಕಾಲೇಜು ಪ್ರಾರಂಭವಾದಾಗ ಇವರು ಮತ್ತೆ 
ಬೆಳಗಾವಿಗೆ ಬಂದು ಅಲ್ಲಿ ಪ್ರಾಧ್ಯಾಪಕರಾದರು. ಹಾಗೂ ಕೆ.ಎಲ್‌.ಇ. ಸೊಸಾಯಿಟಿಯ 
ಮುಖ್ಯಕಾರ್ಯದರ್ಶಿಯಾಗಿಯೂ, ಕಾಲೇಜಿನ ವೈಸ್‌ ಪ್ರಿನ್ಸಿಪಾಲರಾಗಿಯೂ ಕಾರ್ಯವನ್ನು 
ನಿರ್ವಹಿಸಿದರು. ವೀರಶೈವ ತರುಣ ಸಂಘದ ಸಂಸ್ಥಾ ಪಕರಲ್ಲೊಬ್ಬರೂ, ಅದರ ಪರವಾಗಿ 
ಹೊರಟ "ಪ್ರಬೋಧ' ಎಂಬ ಮಾಸಪತ್ರಿಕೆಗೆ ಎಚ್‌. ಎಫ್‌.ಕಟ್ಟೀಮನಿಯವರೊಂದಿಗೆ 
ಸಂಪಾದಕರೂ ಆಗಿದ್ದರು. 


ಕೆಲಕಾಲ ಮುಂಬಯಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪರೀಕ್ಷಕರು; 
ಮುಂಬಯಿ ಸರಕಾರದಿಂದ ೧೯೪೮ರಲ್ಲಿ ನಿಯಮಕವಾದ ಕರ್ನಾಟಕ ವಿಶ್ವವಿದ್ಯಾನಿಲಯ 
ಸಮಿತಿಯ ಸಭಾಸದರಾಗಿದ್ದು ಅದರ ಸಂಸ್ಥಾಪನೆಯನಂತರ ಸಿನೇಟ್‌ ಸಿಂಡಿಕೇಟ್‌ 
ಎಕೆಡೆಮಿಕ್‌ ಕೌನ್ಸಿಲ್‌ ಇತ್ಯಾದಿ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸಿ ಅದರ ಅಭಿವೃದ್ಧಿಗಾಗಿ 
ವಿಶೇಷವಾಗಿ ಶ್ರಮಿಸಿದರು. ವೀರಶೈವ ವಿದ್ಯಾವರ್ಧಕ ಸಂಘದ ಹುಟ್ಟು- ಬೆಳವಣಿಗೆಗಾಗಿ 
ದುಡಿದವರಲ್ಲಿ ಇವರು ಪ್ರಮುಖರು. ಬೆಳಗಾವಿಯಲ್ಲಿ ಸಹಕಾರಿ ಸಂಘಗಳ ಆಡಳಿತೆಯ 
ಶಿಕ್ಷಣಕ್ಕಾಗಿ ಸ್ಥಾಪಿತವಾದ ವಿದ್ಯಾಲಯದ ಸಂಚಾಲಕರಾಗಿದ್ದರು. ಅನೇಕ ವರ್ಷ ಧಾರವಾಡ 
ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರು; ಕನ್ನಡ ಸಾಹಿತ್ಯ ಸಮ್ಮೆ €ಲನದ 
೩೪ನೇ ಅಧಿವೇಶನದ ಅಧ್ಯಕ್ಷರು (ರಬಕವಿ, ೧೯೪೪), ವೀರಶೈವ ತರುಣ ಸಂಘಗಳ 
ಸಮ್ಮೇಲನ (ಸಿದ್ಧಗಂಗಾ, ೧೯೨೬) ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆ 
೧೩ನೆಯ ಅಧಿವೇಶನ (ಹುಬ್ಬಳ್ಳಿ, ೧೯೩೮) ದ ಅಧ್ಯಕ್ಷರಾಗಿದ್ದರು. “ಜಯಕರ್ನಾಟಕ 
(ಧಾರವಾಡ), ಮಾಸಪತ್ರಿಕೆ ಹಾಗೂ ವಾರಪತ್ರಿಕೆಗಳಿಗೆ ಕೆಲಕಾಲ ಸಂಪಾದಕರಾಗಿದ್ದರು. 
ಗ್ರಂಥಗಳು : ಪರಿಷ್ಕೃತ : ಕರ್ನಾಟಕ ಕಾವ್ಯಾವಲೋಕನ (ನಾಗವರ್ಮಕವಿಕೃತ), 
ಕರ್ನಾಟಕ ಶಬ್ದಾನುಶಾಸನಪ್ರಕಾಶಿಕೆ  (ಭಟ್ಟಾಕಳಂಕಕೃತ), ಕೈವಲ್ಯಕಲ್ಪವಲ್ಲರಿ 
(ನಿಜಗುಣಶಿವಯೋಗಿಕೃತ್ರ), ಕೈವಲ್ಕದರ್ಪಣ (ನಿಜಗುಣಶಿವಯೋಗಿಕೃತ), 


೧೪೮ ಗ್ರಂಥಕರ್ತರ ಚರಿತ್ರಕೋಶ 


ಚನ್ನ ಬಸವಪುರಾಣಂ (ವಿರೂಪಾಕ್ಷ ಪಂಡಿತಕೃತ), ಪ್ರಭುಲಿಂಗಲೀಲೆ, ( ಚಾಮರಸಕವಿಕೃತ), 
ಬಸವಣ್ಣನವರ ವಚನಗಳು, ಬಸವಲಿಂಗಶರಣರ ಕೃತಿಗಳು, ವೀರಶೈವತತ್ವಪ್ರಕಾಶನ 
(ಸಂಕಲನ), ಶಬರಶಂಕರವಿಲಾಸ (ಷಡಕ್ಟರಿಕವಿಕೃತ), ಶಿವತತ್ವ ಪ್ರಕಾಶನ. 


ಇಂಗ್ಲೀಷ್‌ : Musings of Basava (ಕೆ.ಆರ್‌.ಶ್ರೀನಿವಾಸ ಅಯ್ಯಂಗಾರ್‌ 
ಅವರೊಂದಿಗೆ) 


ಹನುಮಾನದಾಸ, ಸ್ವಾಮಿರಾಯದಾಸ, ಕದರಮಂಡಲಗಿ 
ಜ: ೧೮೯೩ ಮ : (9) 
ಮೂಲತಃ ಧಾರವಾಡ ಜಿಲ್ಲೆಯವರಾದ ಇವರು ಬಹುಕಾಲ ಮೈಸೂರು 
ಪ್ರಾಂತದಲ್ಲಿ ನೆಲೆಸಿದ್ದರು. ಬೆಂಗಳೂರಿನ ವೆಸ್ಲಿಯನ್‌ ಸ್ಕೂಲಿನಲ್ಲಿ ಮಾಧ್ಯಮಿಕ 
ಶಿಕ್ಷಣವಾಯಿತು. ೧೯೧೨ರಲ್ಲಿ “ಮಧುರವಾಣಿ' ಎಂಬ ಪ್ರಸಿದ್ಧ ಮಾಸಪತ್ರಿಕೆಯನ್ನು 
ಹೊರಡಿಸಿದರು. ಕನ್ನಡ ಸಾಹಿತ್ಯಪರಿಷತ್ತಿನ ಪ್ರಾರಂಭದ ಸಮಯದಲ್ಲಿ ಕಾರ್ಯ 
ಸಮಿತಿಯ ಸದಸ್ಯರಾಗಿದ್ದರು (೧೯೧೫). ` 


ಗ್ರಂಥಗಳು : ಕರ್ಣಾಟಕ ಪತ್ರಿಕೆಗಳು, ಗಜೇಂದ್ರಸಿಂಹ, ನಾನಕನ ಚರಿತ್ರೆ, ಸಲೀಮಬೇಗಂ 
ಸಾಹಸಿಕೆ (Conon Doyle ಅವರ ಒಂದು ಕಾದಂಬರಿಯ ಅನುವಾದ - ಆರ್‌. 
ಶ್ರೀನಿವಾಸರಾಯರೊಂದಿಗೆ) 


ಪದ್ಮನಾಭಮಹಾರಾಜ, ತಾಳೀಕೋಟೆ 
ಮ: ಸು.೧೮೯೫ 
ತಾಳೀಕೋಟೆಯ ಅರಸುಮನೆತನದವರಾಗಿದ್ದ ಇವರು ಕೊನೆಗೆ ಸನ್ಯಾಸಾಶ್ರಮವನ್ನು 
ಸ್ವಿ €ಕರಿಸಿದರು. 


ಗ್ರಂಥಗಳು : ದಾಸಬೋಧ (ಪ.೧೮೯೫), ನಿಗಮಸಾರಾಮೃತ (ಪ.೧೮೯೫). 


ಅಚ್ಯುತ, ಕೃಷ್ಣ, ಹುಯಿಲಗೋಳ 
ಜ : ೮-೮-೧೮೯೫ 
ಧಾರವಾಡ ಜಿಲ್ಲೆಯ ಗದಗ ಪ್ರಾಥಮಿಕ ಶಿಕ್ಷಣ ಮುಗಿಯುವಪ್ಪರಲ್ಲಿ ವಂಗಭಂಗದ 
ಆಂದೋಲನವು ಪ್ರಾರಂಭವಾಗಿ, ಇವರ ಮುಂದಿನ ಎದ್ಯಾಭ್ಯಾಸಕ್ಕೆ 
ವ್ಯತ್ಯಯವನ್ನುಂಟುಮಾಡಿತು. ದಿವಂಗತ ವೆಂ.ತಿ.ಕುಲಕರ್ಣಿಯವರ (ಗಳಗನಾಥ)ರ 
ಬಳಿಯಲ್ಲಿ ಕೆಲಕಾಲ ಲೇಖನಕಲಾಸಾಧನೆ ಮಾಡುತ್ತ, ಅದರೊಂದಿಗೆ ಸ್ವಂತ ಪರಿಶ್ರಮದಿಂದ 
ಇಂಗ್ಲೀಷು ಅಭ್ಯಾಸಮಾಡಿದರು. ಕ್ರಿ.ಶ.೧೯೦೫ರಲ್ಲಿ ವೆಂಕಣ್ಣಾಚಾರ್ಯ ಗುಡಿ 
ಅವರಿಂದ ಗದಗಿನಲ್ಲಿ ಸ್ಥಾಪಿತವಾದ ಇಂಗ್ಲೀಷು-ವ್ಹರ್ನ್ಯಾಕುಲ್ಕರ ಶಾಲೆಯಲ್ಲಿ ಗೌರವ 
ಶಿಕ ಕರಾಗಿ ೧೯೧೫ರ ವರೆಗೆ ಕೆಲಸ ಮಾಡಿದರು. ರಾಜಕೀಯ ಕಾರಣಗಳಿಗಾಗಿ ಈ 


ಗ್ರಂಥಕರ್ತರ ಚರಿತ್ರಕೋಶ ೧೪೯ 


ಸಂಸ್ಥೆಯು ಮೂಲೆಗುಂಪಾದೊಡನೆ ಇವರು ಸ್ವತಂತ್ರ ರೀತಿಯಲ್ಲಿ ಧರ್ಮಾರ್ಥ ವಿದ್ಯಾದಾನ 


ಪ್ರಾರಂಭಿಸಿದರು. ಜಹಗೀರದಾರ ಮನೆತನವರು; ಪ್ರಸಿದ್ಧ ನಾಟಕಕಾರರಾದ ಹುಯಿಲಗೋಳ 
ನಾರಾಯಣರಾಯರ ಬಂಧುಗಳು. 
ಗ್ರಂಥಗಳು : ಅಕ್ಕಮಹಾದೇವಿ (ಆ. ೧೯೩೨), ಅಚಲಪದ (ಆ. ೧೯೩೪), ಗೀತಾ 
ಪ್ರತಿಪದಾರ್ಥ ಚಂದ್ರಿಕೆ (ಸತ್ಯಧ್ಯಾನತೀರ್ಥಕೃತ ಸಂಸ್ಕೃತ ಗ್ರಂಥದ ಭಾಷಾಂತರ), 
(ನ. ೧೯೪೯), ಗುಣಶೋಧನ (ಆ. ೧೯೧೪), ನರಗುಂದ ಮುತ್ತಿಗೆ (ಆ. ೧೯೩೦), 
ಪ್ರೇಮಪತಾಕಾ (ಆ. ೧೯೪೨), ಬ್ರಹ್ಮಕುಮಾರಿ (ಆ. ೧೯೪೭), ಮಹಾರಥಿ ಕರ್ಣ 
(ಆ. ೧೯೪೮), ಮಹಾರಥಿ ಭೀಷ್ಮ (ಆ. ೧೯೩೩), ವೈಕುಂಠಕ್ಕೆ ಮುತ್ತಿಗೆ* (ಆ. 
೧೯೪೪), ಶ್ರೀಕೃಷ್ಣಗೀತಾಮೃತ (ಅ. ೧೯೫೦), ಸಂಭಾಜಿಯ ಚರಿತ್ರೆ* (ಮ. ಚ-.೧೯೧೩), 
ಸ್ವಾತಂತ್ರ್ಯಸಂಗ್ರಾಮ (ಆ. ೧೯೩೦), ಸೈರಂಧ್ರಿ (ಆ. ೧೯೧೩). 
ಕೃಷ್ಣರಾವ್‌, ವೆಂಕಟೇಶ, ಕುಲಕರ್ಣಿ 
ಜ : ಸು.೧೮೯೫ 

ಧಾರವಾಡ. ಬಿ.ಎ. ಪದವೀಧರರಾಗಿ ಧಾರವಾಡ ಕರ್ನಾಟಕ ಹೈಸ್ಕೂಲಿನಲ್ಲಿ 
ಅಧ್ಯಾಪನವೃತ್ತಿಯನ್ನು , ಸ್ವೀಕರಿಸಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ 
ಕಾರ್ಯದರ್ಶಿಗಳಾಗಿ ಕೆಲವು ವರ್ಷ ಕೆಲಸಮಾಡಿದರು. 


ಗ್ರಂಥಗಳು : ತರುಣ ರಜಪೂತ ಸರದಾರನು (ಇ.೧೯೧೭), ದಿ.ಬ. ಶ್ರೀನಿವಾಸರಾವ್‌ 
ರೊದ್ದ ಈ ಮಹನೀಯರ ಚರಿತ್ರೆಯು (ಬ.ಚ.೧೯೨೫). 


ಬಾಳಕೃಷ್ಣ, ದೇವಣಭಟ್ಟ, ಜೋಶಿ 
ಜ : ೧೮೯೫ ಮ : ೧೯೪೬ 


ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ. ೧೯೧೪ರಲ್ಲಿ ಧಾರವಾಡ ಶಿಕ್ಷಣ 
ಮಹಾವಿದ್ಯಾಲಯದಲ್ಲಿ ಮೂರು ವರ್ಷದ ವ್ಯಾಸಂಗವನ್ನು ಮುಗಿಸಿ ಬೆಳಗಾವಿ ಜಿಲ್ಲೆಯಲ್ಲಿ 
ಮುಖ್ಯೋಪಾಧ್ಯಾಯರಾಗಿ, ಬೈಲಹೊಂಗಲ, ಗುರ್ಲಹೊಸೂರ, ಹಿರೇ ಬಾಗೇವಾಡಿ 
ಮೊದಲಾದ ಕಡೆಗಳಲ್ಲಿ ಕೆಲಸ ಮಾಡಿದರು. 


ಗ್ರಂಥಗಳು : ಅನುಕರಣೀಯ ವಿದ್ಯಾರ್ಥಿ, ಕೈವಲ್ಕಸ್ವಾಮಿಗಳ ಚರಿತ್ರೆ -(ಧ-ಚ.೧೯೩೯ ) 
ದ್ರೋಣಾಚಾರ್ಯ (ಇ). 
ಭೀಮಾಜಿ, ಜೀವಾಜಿ, ಹುಲಿಕವಿ 
ಜ : ೧೮೯೫ 
ಬೆಳಗಾವಿ ಜಿಲ್ಲೆಯ ದೇವರಶೀಗೇಹಳ್ಳಿ. ಧಾರವಾಡ ಶಿಕ್ಷ ಣಮಹಾವಿದ್ಯಾಲಯದಲ್ಲಿ 
**ಕನ್ನ ಡ ಗ್ರಂಥಗಳೆಲ್ಲವೂ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಬಹುಮಾನ ಪಡೆದ ಗ್ರಂಥಗಳು. 


೧೫೦ ಗ್ರಂಥಕರ್ತರ ಚರಿತ್ರಕೋಶ 


ಮೂರು ವರ್ಷದ ವ್ಯಾಸಂಗವನ್ನು ಪೂರ್ತಿಗೊಳಿಸಿದರು. ಅನಂತರ ಪಂಡಿತ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿ ಮುಂಬಯಿ ಸರಕಾರದ ವಿದ್ಯಾ ಇಲಾಖೆಯನ್ನು ಸೇರಿದರು. ಧಾರವಾಡ, 
ಬೆಳಗಾವಿ ಮುಂತಾದ ಕಡೆಗೆ ಹೈಸ್ಕೂಲ್‌ ಅಧ್ಯಾಪಕರಾಗಿದ್ದರು. ಅದೇ ಸಮಯದಲ್ಲಿ 
ಸ್ವತಂತ್ರವಾಗಿ ಓದಿಕೊಂಡು ಬಿ.ಎ. ಪದವಿಯನ್ನೂ ಪಡೆದರು. 


"ಶಾರದೆಯ ಮುತ್ತಿನ ಸರ' ಎಂಬ ಗ್ರಂಥಮಾಲೆಯ ಸಂಚಾಲಕರಾಗಿದ್ದರು 
(೧೯೨೯). 


ಗ್ರಂಥಗಳು : ಅತ್ತೆಯ ಮನೆಯ ಕಾಟ ಅಥವಾ ಸುಶೀಲಾ-ವಸಂತರ ದುರ್ದೈವ 
(ಇ), ಕಥಾಪಂಚಕ (ಇ), ಕರ್ನಾಟಕ ಸ್ವಪ್ನವಾಸವದತ್ತೆ (ಆ. ೧೯೨೫), ದುಷ್ಕರ್ಮ 
ಪರಿಪಾಕ ಅಥವಾ ಉನ್ಮಾ ದಿನಿಯಾದ ಮೋಹಿನಿ (ಇ), ದೇವನಂದಿನಿ, ನನ್ನ ಕನಸು, 
ನರಗುಂದ ಬಂಡಾಯ (ಇ. ೧೯೩೦), ಪತಿತಪರಾವರ್ತನ (ಇ. ೧೯೨೦), ಪದ್ಮಾವತಿ, 
ಪ್ರೇಮಮಂದಿರ (ಇ. ೧೯೧೯), ಯಶೋಮತಿ, ಶ್ರೀಕೃಷ್ಣನಾಮಾಮೃತ (ಧ-ಚ.೧೯೨೮), 
ಶ್ರೀವಿದ್ಯಾರಣ್ಯ ಸ್ವಾಮಿಗಳು (ಮ-ಚ. ೧೯ ೨೨), ಶ್ರೀವಿಷ್ಣು ಸಹಸ್ರನಾಮಮೀಮಾಂಸೆ, 
ಶ್ರೇಯಃಸಾಧನ (ಇ. ೧೯೨೦), ಶುದ್ದಿಸಂಘಟನೆ, ಹತಭಾಗಿನಿಯಾದ ವಿಮಲೆ (ಇ. 
೧೯೨೪) 


ಶಂಕರ, ಬಾಳದೀಕ್ಷಿತ, ಜೋಶಿ 
ಜ : ೪-೧-೧೮೯೬ 
ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗುರ್ಲಹೊಸೂರು. ಧಾರವಾಡ 
ಶಿಕ್ಷಣಮಹಾವಿದ್ಕಾಲಯದಲ್ಲಿ ವ್ಯಾಸಂಗವನ್ನು ಪೂರ್ತಿಗೊಳಿಸಿ ಬೆಳಗಾವಿ ಜಿಲ್ಲೆಯ 
ಚಿಕ್ಕೋಡಿಯಲ್ಲಿ ಕೆಲಕಾಲ ಉಪಾಧ್ಯಾಯರಾಗಿದ್ದರು. ಮುಂದೆ ಅಸಹಕಾರ ಚಳುವಳಿಯಲ್ಲಿ 
ಸೇರಿ ಸೇವಾವೃತ್ತಿ ಯಿಂದ ಮುಕ್ತರಾಗಿ, ಪತ್ರಿಕಾವ್ಯವಸಾಯವನ್ನವಲಂಬಿಸಿ, "ಕರ್ಮವೀರ' 
(ಧಾರವಾಡ), "ಜಯಕರ್ನಾಟಕ' (ಧಾರವಾಡ) ಪತ್ರಿಕೆಗಳ ಸಂಪಾದಕ ಮಂಡಲದಲ್ಲಿ 
ಕೆಲವು ಸಮಯ ಕೆಲಸಮಾಡಿದರು. ಬಳಿಕ ಮತ್ತೆ ಅಧ್ಯಾಪಕರಾಗಿ, ರಾಷ್ಟ್ರೀಯ ಶಿಕ್ಷಣಾಲಯ, 
ಕರ್ನಾಟಕ ಹಾಗೂ ವಿಕ್ಟೋರಿಯಾ ಹೈಸ್ಕೂಲುಗಳಲ್ಲಿದ್ದು ನಿವೃತ್ತರಾದರು. ಭಾಷಾ- 
ಸಂಸ್ಕೃತಿಯ ಸಂಶೋಧನೆಯಲ್ಲಿ ತುಂಬ ಶ್ರಮಿಸಿದವರು. 


ಗ್ರಂಥಗಳು : ಅರವಿಂದಚರಿತ್ರೆ (ಪ-ಚ.೧೯೨೦), ಉಪನಿಷದ್ರಹಸ್ಯ (ಪ್ರೊಆರ್‌.ಡಿ. 
ರಾನಡೆಯವರ ಇಂಗ್ಲೀಷ್‌ ಗ್ರಂಥದ ಭಾಷಾಂತರ-ವೆಂಭೀ.ಆಲೂರ,ರಂ.ರಾ. ದಿವಾಕರ 
ಅವರೊಂದಿಗೆ; ನ), ಎಡೆಗಳು ಹೇಳುವ ಕಥೆಗಳು, ಎದ್ದೇಳು ಕನ್ನಡಿಗಾ (ಈ. 
೧೯೪೨), ಕಣ್ಮರೆಯಾದ ಕನ್ನಡ (ಮ. ೧೯೩೩), ಕರ್ಣನ ಮೂರು ಚಿತ್ರಗಳು, 
ಕನ್ನಡಡ ನೆಲೆ, ಕರ್ನಾಟಕದ ವೀರ ಕ್ಷತ್ರಿಯರು (ಮ. ೧೯೩೬), ಕಂನಾಡ ಕಥೆ 
(ಮ. ೧೯೪೭), ಕಂನುಡಿಯ ಜೀವಾಳ (ದ.೧೯೪೪), ಕಂನುಡಿಯ ಹುಟ್ಟು (ದ.೧೯೩೭) 
ಟಿಳಕ ಕಥಾಮೃತಸಾರ (ಯ-ಚ. ೧೯ ೩೦), ದಾರಿಯ ಬುತ್ತಿ (ಊ.೧೯೪೨), ಪುರುಷುರ್ಥ 


ಗ್ರಂಥಕರ್ತರ ಚರಿತ್ರಕೋಶ ೧೫೧ 


ಬೋಧಿನಿ (ಪ. ೧೯ ೪೫), ಮಹಾರಾಷ್ಟ್ರದ ಮೂಲ, ಯಕ ಪ್ರಶ್ನೆ ಅಥವಾ ಬರಲಿರುವ 


A 


ಸಮಾಜ (ಈ. ೧೯೪೮), ಶಿವರಹಸ್ಯ, ಸಮಾಜದರ್ಶನ. 
ನಾರಾಯಣ, ಕೃಷ್ಣ, ಹಂಪೀಹೊಳಿ, ಬಿ.ಎ. 
ಜಲ 
ಸವದತ್ತಿ ತಾಲೂಕಿನ ಸಿರಸಂಗಿ. ಧಾರವಾಡದ ರಾಜಾ ಲಖಮನಗೌಡಾ 
ಸರದೇಸಾಯಿ ಹೈಸ್ಕೂಲಿನಲ್ಲಿ ಅಧ್ಯಾಪಕರು. ಸಂಗೀತ-ನಾಟಕಗಳಲ್ಲಿ ವಿಶೇಷವಾದ 
ಅಭಿರುಚಿ. K 
ಗ್ರಂಥಗಳು : ಕೌಮುದಿ* (ಆ.೧೯೨೬), ಗಜರಾ* (ಆ.೧೯೧೮). 


ಅಪ್ರಕಟಿತ : ಮಲ್ಹಾರರಾವ 


ದಾಮೋದರ, ಸದಾಶಿವ, ದೇಶಪಾಂಡೆ 
ಜ : ೧೮೯೭ ಮ : ೨೯-೬-೧೯೧೯ 
ಗೋಕಾಕ ತಾಲೂಕಿನ ಮದವಾಲ. ಬೆಳಗಾವಿಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು 
ಮುಗಿಸಿ, ಪುಣೆಯ ಡೆಕ್ಕನ್‌ ಕಾಲೇಜಿನಲ್ಲಿ ಇಂಟರ್‌ಮೀಡಿಯೇಟ್‌ ವರ್ಗದಲ್ಲಿದ್ದಾಗ 
ವಿಷಮಜ್ವರದಿಂದ ಮರಣಹೊಂದಿದರು. ಮದವಾಲದ ಬಲಭೀಮ ವಾಚನಾಲಯ 
ಮತ್ತು ಗ್ರಂಥಮಾಲೆಯ ಸಂಸ್ಥಾಪಕರು, ಸಂಪಾದಕರು. "ಜ್ಞಾನಾಂಜನ' ಮಾಸಪತ್ರಿಕೆಯ 
(ಬೆಳಗಾವಿ, ೧೯೧೮), ಉಪಸಂಪಾದಕರಾಗಿದ್ದರು. 
ಗ್ರಂಥಗಳು : ಆತ್ಮೊ "ದ್ಹಾರ (ಇ), ಸತೀಧರ್ಮ (ಇ. ೧೯೧೯), ಸಮಾಜರಹಸ್ಯ 


(ಇ. ೧೯೧೮), ಸಂಗೀತ ರಾಕ್ಷಸೀ ಮಹತ್ವಾಕಾಂಕ್ಷೆ (ಆ), ಸಾಮಾಜಿಕ ಸಾವಿತ್ರಿ 
(ಇ. ೧೯೧೭) 


ತುಳಸೀಬಾಯಿ, ಸುಬ್ಬರಾವ್‌ ಬಳ್ಳಾರಿ 
ಜ : 0೧೮೯೮ ಮ : ೧೯೧೮ 
ಮೈಸೂರು. ಎಂ.ಎನ್‌. ಶ್ರೀನಿವಾಸರಾಯ ಹಾಗೂ ಎಂ.ಎನ್‌. ಗೋಪಾಲರಾಯರ 
ಭಗಿನಿ. ತಕ್ಕಮಟ್ಟಿಗೆ ವಿದ್ಯಾಭ್ಯಾಸವಾಗಿತ್ತು. ಆದರೂ ಚಿಕ್ಕಂದಿನಿಂದ ಕವಿತಾರಚನೆಯಲ್ಲಿ 
ಇವರಿಗೆ ಆಸ್ಥೆ ಇತ್ತು. "ಮಲ್ಲಿಕಾ' ಎಂಬುದು ಇವರ ಕಾವ್ಯನಾಮ. ಚಿಕ್ಕವಯಸ್ಸಿನಲ್ಲಿ 
ಕ್ಷಯರೋಗದಿಂದ ಮರಣಹೊಂಗಿದರು. 


ಗ್ರಂಥಗಳು : ಕಾಳಗೌಡ (ಅ. ೧೯೧೯), ರಂಗಸೆಟ್ಟಿ (ಅ). 


*ಮದ್ರಸ್‌ "ಸುಗುಣವಿಲಾಸ' ಸಭೆಯಿಂದ ಬಹುಮಾನ ಪಡೆದಿದೆ. 


೧೫೨ ಗ್ರಂಥಕರ್ತರ ಚರಿತ್ರಕೋಶ 


ಗೋವಿಂದ, ಹಣಮಂತ, ಹೊಸೂರ 
ಜ : ೧-೬-೧೮೯೯ 
ಗದಗ ತಾಲೂಕಿನ ಮುಳಗುಂದ. ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 
ಮೂರು ವರ್ಷ ವ್ಯಾಸಂಗ ಪೂರ್ತಿಗೊಳಿಸಿ ಧಾರವಾಡ ಜಿಲ್ಲೆಯಲ್ಲಿ ಉಪಾಧ್ಯಾಯರಾದರು. 
ಕಣ್ವಸಂಘದ ಸಂಸ್ಥಾಪಕರೂ, ಅಗಡಿಯ ಶೇಷಾಚಲ ಸಂಸ್ಥೆಯ ಕಾರ್ಯಕರ್ತರೂ 
ಆಗಿದ್ದರು. ಕಲಕತ್ತೆಯ ನಿಖಿಲ ಭಾರತ ಸಾಹಿತ್ಯಸಂಘದವರಿಂದ "ಕರ್ನಾಟಕ 
ವಿದ್ಯಾವಿನೋದಿ' ಎಂಮ ಪ್ರಶಸ್ತಿ ಪಡೆದವರು. 


ಗ್ರಂಥಗಳು : ಕಣ್ವಮಠಚರಿತಾಮೃತ, ಕರ್ನಾಟಕಭೂಮಾತಾ (ಇ. ೧೯ ೪೮), ಕರ್ಮಯೋಗಿ 
(ಇ. ೧೯೨೪),ಕೇವಲ ,ಮಾತೃಭೂಮಿಗಾಗಿ (ಇ), ಗೃಹಲಕ್ಷ್ಮೀ (ಇ. ೧೯೨೦), ಭಾರತೀಯ 
ಶ್ರೇಷ್ಠತ್ವ (ಈ), ಮಹಾರಾಣಾ ಪ್ರತಾಪಸಿಂಹ (ಮ-ಚ), ಮಿತ್ರದುಃಖ. 
ಮುರುಘಾರಾಜೇಂದ್ರವಿಜಯ (ಧ-ಚ.೧೯೪೮), ರಾಷ್ಟ್ರಧ್ವಜ (ಈ. ೧೯೪೮), ರಾಕ್ಷಸೀ 
ಸರಕಾರ (ಯ. ೧೯೨೪), ವಿಂಧ್ಯಾಚಲ (ಇ. ೧೯೨೩), ಶ್ರೀರಾಮಹೃದಯ, ಸ್ವರ್ಗಸುಂದರಿ, 
ಸ್ವರಾಜ್ಯವಿಯೋಗ. 


ಲಕ್ಷ್ಮೀನಾರಾಯಣ, ಪುಣಿಂಚತ್ತಾ ಯ 

ಜ : ೧೭-೪-೧೮೯೯ ಮ: ೬-೫-೧೯೫೧ 
ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ತಾಲೂಕಿಗೆ ಸೇರಿದ ಪುಂಡೂರು. 
ಕಾಸರಗೋಡು ಬೋರ್ಡು ಶಾಲೆಯಲ್ಲಿಯೂ, ಅನಂತರ ಮಂಗಳೂರು ಸರಕಾರೀ 
ಕಾಲೇಜಿನಲ್ಲಿಯೂ ವಿದ್ಯಾಭ್ಯಾಸ. ಇಂಟರ್‌ಮೀಡಿಯೆಟ್‌ವರೆಗೆ ಕಲಿತು, ಅಸಹಕಾರ 
ಚಳುವಳಿಯ ಕಾರಣದಿಂದ ಶಿಕ್ಷಣವನ್ನು ಅರ್ಥಕ್ಕೆ ಬಿಟ್ಟುಕೊಟ್ಟರು. ಪ್ರಸಿದ್ದ ಜಮೀನುದಾರ 
ಮನೆತನಕ್ಕೆ ಸೇರಿದ ಇವರು. ದಕ್ಷಿಣ ಕನ್ನಡ ಜಿಲ್ಲೆಯ "ಕಾಂಗ್ರೆಸ್‌ ಕಾರ್ಯಕ್ರ ಮದ 
ಪ್ರಚಾರಕ್ಕೆ ತುಂಬ ನೆರವಾದರು. ¥ ಶ್ರೇಷ್ಠ "ವಾಗ್ಧಿ ಯಾದ ಇವರ ಸುಂದರ ಇಂಗ್ಲೀಷ್‌ 
ಹಸ್ತಾ ಕ್ಟ ರಕ್ಕಾಗಿ ಅನೇಕ ಬಹುಮಾನ-ಪ ್ರಶಸ್ತಿ, ಗಳು ದೊರೆತಿದ್ದವು. ಮಲೆಯಾಳ 
ಭಾಷೆಯಲ್ಲಿಯೂ ವಿಶೇಷ ಪರಿಜ್ಞಾನವುಳ್ಳವರು. ಕನ್ನಡದಲ್ಲಿ ರಾಷ್ಟ್ರೀಯಗೀತೆಗಳನ್ನು 

ರಚಿಸಿ ಪ್ರಚುರಗೊಳಿಸಿದವರಲ್ಲಿ ಆದ್ಯರೂ ಪ್ರಮುಖರೂ ಆಗಿದ್ದರು. 


ಗ್ರಂಥಗೆಳು : ಕೋದಂಡರಾಮವಿಜಯ (ಆ), ಗಾಂಧೀವಿಜಯ (ಅ. ೧೯೨೦), 
ಚರಖಗೀತೆ (ಅ), ತಿಲಕಕಾವ್ಯಾಂಜಲಿ (ಅ. ೧೯೨೧), ಧ್ವಜಗೀತೆ (ಅ), 
ಬಾಲಗಂಗಾಧರಸ್ವವ(ಅ. ೧೯೨೦),. ಭರತಜನ್ಮ (ಆ. ೧೯೨೭), ಮಹಾಕರ್ಣಾಟಗಾನ 
(ಅ), ರಂಜನಗೀತೆ (ಅ. ೧೯೨೭), ರಾಷ್ಟ್ರಗೀತಾರತ್ನಾಕರ (ಅ. ೧೯೨೪), ಲೀಲೆ 
(ಅ. ೧೯೨೪), ಸ್ವರಾಜ್ಯಗೀತಾಮೃತ (ಅ. ೧೯೪೭), ಸ್ವರಾಜ್ಯಭಕ್ತೋಲ್ಲಾಸ. 
ಸ್ವಾತಂತ್ರ್ಯೋತ್ಸವದ ಕಾಣಿಕೆ (ಅ. ೧೯೪೭), ಹರಿಜನಸಂಧಾನ (ಅ. ೧೯೩೪). 


ಗ್ರಂಥಕರ್ತರ ಚರಿತ್ರಕೋಶ ೧೫೩. 


ಶೀನಪ್ಪ, ಹೆಗಡೆ, ನಂದಳಿಕೆ 
ಜ : ೧೫-೭-೧೮೯೯ 
ಕಾರ್ಕಳ ತಾಲೂಕಿನ ನಂದಳಿಕೆ. ಸ್ವಗ್ರಾಮದಲ್ಲಿ ಯೇ ವಿದ್ಯಾಭ್ಯಾಸ. ಭೂಮಾಲಿಕರು. 
ಕಾಂಗ್ರೆಸ್‌ ಕಾರ್ಯಕರ್ತರು. ದಕ್ಷಿ ಣಕನ್ನಡ ಜಿಲ್ಲಾ ಗ್ರಾಮಸೇವಕ ಸಂಘದ ಕೆಲಸಗಾರರ 
ಲ್ಲೊಬ್ಬರು. ರಾಷ್ಟ್ರೀಯ ಆಂದೋಲನದಲ್ಲಿ ಎರಡು ಬಾರಿ ಕಾರಾಗೃಹ ವಾಸವನ್ನನು 
ಭವಿಸಿದವರು. 


ಗ್ರಂಥಗಳು : ತುಳುವಾಲ ಬಲಿಯೇಂದ್ರಮಿತ್ಶನಾರಾಯಣ ಕಥೆ (ಇ. ೧೯೩೫), ದಕ್ಷಿಣಕನ್ನಡ 
ಜಿಲ್ಲೆಯ ಚರಿತ್ರೆ ಅಥವಾ ಭೂತಾಳ ಪಾಂಡ್ಕರಾಯನ ಅಳಿಯಸಂತಾನದ ಕಟ್ಟು. 
ಬಂಗಾರ್ಹಂಗಿಯ ಕಥೆ (ಇ. ೧೯೩೦), ಪುಳಿನಾಪುರಮಹಾತ್ಮೈ (ಮ. ೧೯೪೯), 
ಶ್ರೀನಿವಾಸಲಿಪಿ (ದ. ೧೯೨೦). 


ವೆಂಕಟರಮಣಯ್ಯ, ಎಣ್ಣೆ ಮಡಿ 
ಜ: (?) ಮ: ಸು. ೧೯೦೦ 
ಉತ್ತರ ಕನ್ನಡ ಜಿಲ್ಲೆಯ ಕುಮಠಾ. ಆ ಜಿಲ್ಲೆಯ ಶಿರಾವಿ ಮೊದಲಾದ 
ಊರುಗಳಲ್ಲಿ ಉಪಾಧ್ಯಾಯರಾಗಿ ಕೆಲಸಮಾಡಿದರು. 


ಗ್ರಂಥಗಳು : ದೇವೀಮಹಾತ್ವೆ (ಅ), ರುಕ್ಮಿಣೀಸ್ವಯಂವರ (ಅ). 
ಶಾಂತವೀರ, ರಾಚಿದೇವ, ಕಿತ್ತೂರ 
ಜ (2) ಮ :ಸು.೧೯೦೦ 

ಬೆಳಗಾವಿ. ಗಂಗಾಧರ ಮಡಿವಾಳೇಶ್ವರ ತುರಮರಿಯವರ ಸಮಕಾಲೀನರಾಗಿದ್ದ 
ಇವರು ಹಳಗನ್ನಡ ವ್ಯಾಸಂಗದಿಂದ ಕಾವ್ಯಪ್ರೌಢಿಮೆಯನ್ನು ಸಂಪಾದಿಸಿದ್ದರು. 
ಬೆಳಗಾವಿಯಲ್ಲಿ ಹೈಸ್ಕೂಲಿನಲ್ಲಿ ಯೂ ಆನಂತರ 'ನಾರ್ಮಲ್‌ ಸ್ಕೂಲ್‌'ನಲ್ಲಿ ಯೂ ಕನ್ನ ಡ 
ಪಂಡಿತರಾಗಿ ಕೆಲಸಮಾಡಿದರು. 
ಗ್ರಂಥ : ರಾಜಶೇಖರವಿಳಾಸ (ಕೆಲವು ಆಶ್ವಾಸನದ ಟೀಕೆ) (ಷಡಕ್ಟರಿಕವಿಕೃತ; ೧೮೭೨) 


ಸಕ್ಕರಿನಾಯಿಕ, ಮಲ್ಲಿನಾಯಿಕ, ಇಂಚಲ | 
ಫು ಜ: (?) ಮ: ಸು. ೧೯೦೦ 
ಸವದತ್ತಿ ತಾಲೂಕಿನ ಇಂಚಲ. ಇವರು ಕನ್ನಡ ಶಾಲೆಯಲ್ಲಿ 


ಉಪಾಧ್ಯಾಯರಾಗಿದ್ದ ರು. ಪ್ರಸಿದ್ಧ ಲಾವಣಿಕಾರರಾಗಿದ್ದ ಇವರು ಹಲವು ಲಾವಣಿಪದಗಳನ್ನು 
ರಚಿಸಿರುವರು. 


ಗ್ರಂಥ : ಸುದಾಮಚರಿತ್ರವು. 


೧೫೪ ಗ್ರಂಥಕರ್ತರ ಚರಿತ್ರಕೋಶ 


ಗುಂಡಾಚಾರ್ಯ, ಬಲುಟಗಿ 
ಜ : ೧೯೦೧ ಮ: ೧೮-೫-೧೯೫೬ 
ಮಾನವಿ. ಇವರು ನಿಜಾಂ ಕರ್ನಾಟಕದಲ್ಲಿ "ಶಾಮಸುಂದರವಿಠಲ' ಎಂಬ 
ಹೆಸರಿನಿಂದ ಪ್ರಸಿದ್ಧರಾಗಿ, ಮಾನವಿಯಲ್ಲಿ ಜಗನ್ನಾಥದಾಸರ ಸೇವೆ ಮಾಡಿ, ಅವರ 
ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಪ್ರಾಣೇಶದಾಸರ ಎಲ್ಲ ಪದ್ಕಗಳಿಗೆ ಅರ್ಥ ಬರೆದಿರುವರು. 


ಗ್ರಂಥಗಳು : ಪದ್ಧಾವತೀಪರಿಣಯ (ಅ), ರುಕ್ಮಾಂಗದ ಚರಿತ್ರೆ (ಅ), ಸುಂದರಕಾಂಡ 
ರಾಮಾಯಣ (ಅ). 


ಚಂದ್ರಶೇಖರಯ್ಯ, ಬಿ; 
ಜ:ಸುರ೧೯೦೧ ಮ: ೧೬-೫-೧೯೩೩ 
ಮೈಸೂರು. ಮೈಸೂರು ವಿಶ್ವವಿದ್ಯಾನಿಲಯದ ಎಂ.ಎ. ಪದವಿಯನ್ನು ಪಡೆದು 
ಮುಂಬಯಿಯಲ್ಲಿ ಅಧ್ಯಾಪಕರಾಗಿದ್ದರು. "ಗೌರೀಶಂ' ಎಂಬ ಹೆಸರಿನಿಂದ ಲೇಖನ 
ಬರೆಯುತ್ತಿದ್ದ ಇವರು ೧೯೩೧ರಲ್ಲಿ "ಪ್ರಬೋಧಕ' ಎಂಬ ಮಾಸಪತ್ರಿಕೆಯನ್ನು 
ಮುಂಬಯಿಯಿಂದ ಹೊರಡಿಸಿದ್ದರು. 


ಗ್ರಂಥ : ಪ್ರಣಯಾವರ್ತ ಅಥವಾ ಚಂಚಲಕುಮಾರಿ (ಇ ೧೯೨೩). 


ರಾಘವೇಂದ್ರರಾವ್‌ ಚಾಕಲಬ್ಬಿ 
ಜ : ೪-೭-೧೯೦೨ 
ಹುಬ್ಬಳ್ಳಿ ತಾಲೂಕಿನ ಚಾಕಲಬ್ಬಿ. ಕೊಪ್ಪಳ ಹಾಗೂ ಧಾರವಾಡದಲ್ಲಿ ಶಿಕ್ಷಣ. 
ಮುಂದೆ ವಕೀಲಿಯ ಪರೀಕ್ಷೆ ಪಾಸಾಗಿ ಕೊಪ್ಪಳದಲ್ಲಿ ವ್ಯವಸಾಯವನ್ನು ಪ್ರಾರಂಭಿಸಿದರು. 
ಅದರೊಂದಿಗೆ ಗಜಾನನ ವಾಚನಾಲಯ, ಜನರಲ್‌ ಲೈಬ್ರರಿ, ಸೋಶಿಯಲ್‌ ಕ್ಲಬ್‌ 
ಮುಂತಾದ ಸಾರ್ವಜನಿಕ ಸಂಸ್ಥೆಗಳ ಕಾರ್ಯಕರ್ತರಲ್ಲೊಬ್ಬರು. ರಾಜಕೀಯ 
ಚಟುವಟಿಕೆಗಳಲ್ಲಿಯೂ ಮುಂದಾದವರು. ` 


ಗ್ರಂಥಗಳು : ಜಾಗರ್ತಿ (ಆ. ೧೯೨೦), ಕರ್ನಾಟಕದ ಜಾಗೃತಿಯ ಉಪನ್ಯಾಸ (ಈ. 
೧೯೩೧), ಸಾಲಗಾರರಾದ ಬೇಸಾಯದವರಿಗೆ ಸಹಾಯಮಾಡುವ ಮತ್ತು ದುಬಾರಿ 
ಬಡ್ಡಿಯನ್ನು ಬಂದುಮಾಡುವ ಹೈದರಾಬಾದ ಕಾನೂನು (ರ-ಅಂ.೧೯೩೦). : 


ಕೇಶವ, ರಂಗಭಟ್ಟ, ಜೋಶಿ (ಪಂ.ಕೇಶವಶರ್ಮಾ ಗಲಗಲಿ) 

| ಜ: ೧೩-೩-೧೯೦೩ 
ವಿಜಾಪುರ ಜಿಲ್ಲೆಯ ಗಲಗಲಿಯವರು. ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 

ಮೂರನೆಯ ವರ್ಷದ ಪ್ರಶಸ್ತಿಯನ್ನೂ ಮೈಸೂರು ವಿದ್ಯಾ ಇಲಾಖೆಯ "ಪಂಡಿತ' 


ಗ್ರಂಥಕರ್ತರ ಚರಿತ್ರಕೋಶ ೧೫೫ 


ಪದವಿಯನ್ನೂ ಪಡೆದು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದರು. ಅದೇ 
ಹುದ್ದೆಯಲ್ಲಿ ಸೇವಾನಿವೃತ್ತರಾಗಿ ೧೯೪೮ರಲ್ಲಿ ಧಾರವಾಡ ಕೆ.ಇ. ಬೋರ್ಡ್‌ ಟ್ರೇನಿಂಗ್‌ 
ಕಾಲೇಜಿನಲ್ಲಿ ಕನ್ನಡ ಪಂಡಿತರೆಂದು ಸೇರಿದರು. ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿಶೇಷ 
ಪರಿಶ್ರವುಳ್ಳವರಾಗಿದ್ದು, ಅದಕ್ಕೆ ಸಂಬಂಧಪಟ್ಟ ಅನೇಕ ಪ್ರೌಢಲೇಖನಗಳನ್ನು ಪ್ರಕಟಿಸಿದ್ದ ರೆ. 


ಗ್ರಂಥಗಳು : ಪಂಡಿತರಾಜ ("ವಾಗ್ಭೂಷಣ'ದಲ್ಲಿ ಅ.ಚ.೧೯೨೦), ನೂರಜಹಾನ* 
(ಇ.೧೯೪೭). 


ಅಪ್ರಕಟಿತ : ಪಾಣಿನಿ* 


ಜನಾರ್ದನಾಚಾರ್ಯ, ಮುದ್ರಾಡಿ 
ಜ : ೧೮-೧-೧೯೦೩ ಮ : ೨೩-೩-೧೯೫೦ 
ಉಡುಪಿ ಬಳಿಯ ಮುದ್ರಾಡಿ ಗ್ರಾಮ. ಉಡುಪಿ ಸಂಸ್ಕೃತ ಕಾಲೇಜಿನಲ್ಲಿ 
ವ್ಯಾಸಂಗವನ್ನು ಮಾಡಿ ಮದ್ರಾಸ್‌ ವಿಶ್ವವಿದ್ಯಾನಿಲಯದ "ವೇದಾಂತಶಿರೋಮಣಿ' 
ಪದವಿಯನ್ನು ಸಂಪಾದಿಸಿದರು. ವೈದಿಕವೃತ್ತಿಯಿಂದ ಜೀವನ. "ಶ್ರೀಕೃಷ್ಣಸಂದೇಶ' 
ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿ (ಉಡುಪಿ.೧೯೨೧) ಕೊನೆಯವರೆಗೂ 
ಸಂಪಾದಕರಾಗಿದ್ದರು. ಭಾಷಣ-ಪ್ರವಚನದ ಮೂಲಕ ಧರ್ಮಪ್ರಚಾರ ಮಾಡಿದರು 


ಗ್ರಂಥಗಳು : ಚಂದ್ರನ ಸಾಕ್ಷಿ (ಇ.೧೯೩೬), ಪ್ರಮಥನಾಥ (ಇ.೧೯೩೭), ಮಣ್ಣಿನ 
ಗಡಿಗೆ (ಈ.೧೯೩೧). 


(ಕಳವಳವೇಕೆ?, ಗೀತಾನಾಟಕ, ನಾರೀ ದಿನಚರ್ಯೆ, ಯಮಶಾಸನ, ಸರಳ 
ಗೀತೆ ಹೆಣ್ಣಿನ ಹತ್ತು ಗುಣಗಳು ಮೊದಲಾದ ಗ್ರಥಗಳೂ ಹಲವು ಸಣ್ಣಕಥೆಗಳೂ 
'ಶ್ರೀಕೃಷ್ಣಸಂದೇಶ"ದಲ್ಲಿ ಪ್ರಕಟವಾಗಿವೆ) 


ಶಂಕರಭಟ್ಟ ತ ಕಡೆಂಗೊಡ್ಲು » ವಿದ್ವಾನ್‌ | 
ಜ: ೧೫-೮-೧೯೦೫ 
ಮಂಗಳೂರು. ಗುಜರಾತ ವಿದ್ಯಾಪೀಠದ ಮೆಟ್ರಿಕ್‌ ಪರೀಕ್ಷೆ ಯಲ್ಲಿಯೂ ಮದ್ರಾಸ್‌ 
ವಿಶ್ವವಿದ್ಯಾನಿಲಯದ ವಿದ್ವಾನ್‌ ಪರೀಕ್ಷೆಯಲ್ಲಿಯೂ ತೇರ್ಗಡೆಯಾಗಿ ಮಂಗಳೂರು 
ಹೆಣ್ಣುಮಕ್ಕಳ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರೆಂದು ಕೆಲಸ ಮಾಡುತ್ತಿರುವರು. 
ಮಂಗಳೂರಿನ "ರಾಷ್ಟ್ರ ಬಂಧು' ವಾರಪತ್ರಿಕೆಯ ಸಂಪಾದಕರು (ಮಾರ್ಚ್‌ ೧೯೫೩ರ 
ವರೆಗೆ). , ಆಬಳಿಕ "ರಾಷ್ಟ್ರಮತ' ಎಂಬ ವಾರಪತ್ರಿಕೆಯ ಸಂಪಾದಕರು. 


ಗ್ರಂಥಗಳು : ಉಷಾ (ಆ. ೧೯೨೭), ಕಾಣಿಕೆ (ಅ. ೧೯೨೭), ಗಾಂಧೀ ಉಪದೇಶ 


*ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಬಹುಮಾನ ಪಡೆದ ಗ್ರಂಥಗಳು. 


೧೫೬ ಗ್ರಂಥಕರ್ತರ ಚರಿತ್ರಕೋಶ 

(ಅ. ೧೯೨೨), ಗಾಜಿನ ಬಳೆ ಮತ್ತು ಇತರ ಕಥೆಗಳು (ಇ. ೧೯೪೭), ಗುರುದಕ್ಷಿಣೆ, 
ಘೋಷಯಾತ್ರೆ (ಅ. ೧೯ ೨೦), ದೇವತಾಮನುಷ್ಯ (ಇ.೧೯೪೬), ಧೂಮಕೇತು (ಇ), 
ನಲ್ಲೆ (ಅ. ೧೯೩೨), ಯಜ್ಞಕುಂಡ (ಆ. ೧೯೨೨), ವಸ್ತ್ರಾಪಹರಣ (ಅ.೧೯೨೧), 
ಶಿಖಂಡಿ, ಸ್ವರಾಜ್ಯಯುದ್ದ, ಹಣ್ಣುಕಾಯಿ (ಅ. ೧೯೩೩), ಹಿಡಿಂಬೆ (ಆ. ೧೯೩೧), 
ಹಿಂದಿನ ಕಥೆಗಳು (ಇ. ೧೯೪೬). 


ವೇದಮಿತ್ರ, ಪಿ. 
ಜಸ (2) ಮ : ೧೯೦೯ 
ಮೈಸೂರು. "ಮಹಿಳಾಸಖಿ' ಸಂಸ್ಥೆಯಲ್ಲಿ ಬಹುಕಾಲ ಉಪಾಧ್ಯಾಯರಾಗಿದ್ದರು. 
"ವೃತ್ತಾಂತಪತ್ರಿಕೆ'ಯಲ್ಲಿ ಕೆಲವು ಸಮಯ ಇದ್ದರು. 
ಗ್ರಂಥಗಳು : ಆಗಸ್ಟಿನ್‌ ಬಿನ್ನಪಂ (The Confessions of St. Augustine 
ಪುಸ್ತಕದ ಭಾಷಾಂತರ; ಧ.೧೯೦೯), ಯವನಯಾಮಿನೀ ವಿನೋದಕಥೆಗಳು (Arabian 
Nights ಪುಸ್ತಕದ ಭಾಷಾಂತರ; (ಇ. ೧೯೦೫), ಸ್ವಪ್ರಯಾಸ ಫಲದೀಪಿಕೆ $S.Smiles 
ಕೃತ 561 (160: ಪುಸ್ತಕದ ಭಾಷಾಂತರ; (ಈ. ೧೯೦೯) 
ಅಪ ಣ್ಣಶೆಟ್ಟಿ, ಎಚ್‌. 
ಇ೧ಣ ಲ 
ಮ: ಸು. ೧೯೧೦ 
ಮೈಸೂರು ಗ್ರಾಜ್ಯುಯೇಟ್ಸ್‌ ಟ್ರೇಡಿಂಗ್‌ ಅಸೋಶಿಯೇಶನ್ನಿಲ್ಲಿ "ರೈಟರ್‌' 
ಆಗಿದ್ದರು. 
ಎ 
ಗ್ರಂಥಗಳು : ಪ್ಲೇಗಿನ ಚರಿತ್ರೆ (ಢ), ಹೈದರನಾಮೆ, ಹೈದರ ಅಲಿಯ ಚರಿತ್ರೆ. 


ಆನಂದರಾವ್‌, ಎ. | 
ಮ: ಸುಂರ೯೧p 
ಬೆಂಗಳೂರು. ಮೈಸೂರು ಸಂಸ್ಥಾನದಲ್ಲಿ ಅಸಿಸ್ಟೆಂಟ್‌ ಕಮಿಶನರ್‌ 
ಹುದ್ದೆಯಲ್ಲಿದ್ದರು. "ಮೈಸೂರು ದೇಶೀಯ' ಎಂಬ ಹೆಸರಿನಿಂದ ಗ್ರಂಥ ರಚಿಸಿದ್ದಾರೆ. 
ಗ್ರಂಥಗಳು : ಪಾಂಚಾಲೀ ಪರಿಣಯಂ (Shakespeare ಕೃತ Marchant of 
Venice ಭಾಷಾಂತರ (ಆ. ೧೮೯೦), ರಾಮವರ್ಮ ಲೀಲಾವತಿ ಚರಿತ್ರೆ (Shakespeare 
ಕೃತ Romeo Julietದ ಭಾಷಾಂತರ) (ಆ. ೧೮೮೯), ಹ್ಯಾಮ್ಲೆಟ್‌ 


ಜಯರಾಯಾಚಾರ್ಯ, ನರಹರಿ 
ಮ: ಸು.೧೯೧೦ 


ಮೈಸೂರು. ಆಸ್ಥಾನವಿದ್ವಾಂಸರಾಗಿದ್ದ ಇವರು ಮಹಾರಾಣಿ ಬಾಲಿಕಾ ಪಾಠ 
ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದರು. 


ಗ್ರಂಥಕರ್ತರ ಚರಿತ್ರಕೋಶ ೧೫೭ 


ಗ್ರಂಥಗಳು : "ಅನುಕರಣಗೀತಲಹರಿ', "ಕರ್ನಾಟಕಭಾಷಾಕರಂ' ಎಂಬ ಅಕಾರಾದಿ 
ನಿಘಂಟು (ದ-ಏ.೧೮೯೧), ಕರ್ನಾಟಕ ವೇಣೀಸಂಹಾರನಾಟಕ, ಕಲ್ಯಾಣಗೀತಾವಳಿ 
(ಅ), ಚಂಡಕೌಶಿಕನಾಟಕ (ಆ), ಚಂದ್ರಹಾಸ. ನಾಡೀಪ್ರಕರಣ ' (ರಾಜವೈದ್ಯ 
ಭೀಮರಾಯಕೃತ ಸಂಸ್ಕೃತಗ್ರಂಥದ ಭಾಷಾಂತರ) (ಢ.೧೯೭೯), ಪಾಕಶಾಸ್ತ್ರ 
(ಇ), ಭವಿಷ್ಕ್ಯೋತ್ತ ರಪುರಾಣಂ, ಮದಾಲಸಾಪರಿಣಯ (ಆ), ಮಹಾಬಧಿರಪ್ರಹಸನ 
(ಆ), ರಾಮವರ್ಮಲೀಲಾವತಿ ಚರಿತ್ರೆ (ಆ), ಸಿರಿಯಾಳರಾಜ, ಸಂಗೀತದ ಕೃತಿಗಳು. 
ಪರಿಷ್ಕೃತ : ನರಪತಿಚರಿತಂ (ಲಿಂಗರಾಜ ಅರಸಕೃತ) (೧೮೯೯), ಶ್ರೀವರನಂದೀಕಲ್ಯಾಣಂ 
(ಚಲುವಾಜಮ್ಮಣ್ಣಿಕೃತ), (೧೯೦೧) 
ಚೆಲ್ಲಮ್ಮ, ಸಿ.ಆರ್‌. 
ಮ: ಸು.೧೯೧೦ 
ಮೈಸೂರು. ಮಹಾರಾಣಿ ಬಾಲಿಕಾ ಪಾಠಶಾಲೆಯಲ್ಲಿ ಅಧ್ಯಾಪಕಿಯಾಗಿದ್ದರು. 


ಗ್ರಂಥಗಳು : ಗೀತಿಕಾಲಹರಿ (ಕ), ದ್ವಾದಶಮಂಜರಿಸ್ತೋತ್ರ, ಪಾರಿಜಾತಾಪಹರಣ, 
ರಾಜಕಲಾನಿಧಿ, ರುಕ್ಮಿಣೀಪರಿಣಯ (ಕ) ವೈರಾಗ್ಯಮಂಜರಿ. 


ರಾಮಚಂದ್ರ, ಪುಣಿಂಚತ್ತಾಯ 
ಜ: (?) ಮ:ಸು: ೧೯೧೦ 
ಕಾಸರಗೋಡು ತಾಲೂಕಿನ ಪುಂಡೂರು.ಪ್ರಸಿದ್ಧ ಗ್ರಂಥಕರ್ತರಾಗಿದ್ದ ಲಕ್ಷ್ಮೀ 
ನಾರಾಯಣ ಪುಣಿಂಚತ್ತಾಯರ ತಂದೆ. ಪುಂಡೂರಿನ ಜಮೀನುದಾರರು. 
ಗ್ರಂಥ : ವಿಜಿತಾಶ್ವವಿಜಯ ಕಾಳಗ (ಅ). 


ವೆಂಕಟಸುಬ್ಬರಾಯ, ರೆಂಟಾಲ, ಬಿ.ಎ.,ಬಿ.ಎಲ್‌ 
ಮ: ಸು.೧೯೧೦ 
ಇವರು ಮದ್ರಾಸಿನಲ್ಲಿ ಹೈಕೋರ್ಟು ವಕೀಲರಾಗಿದ್ದರು. ಕನ್ನ ಡದಲ್ಲಿ ಪ್ರಥಮ 
ಸಾಮಾಜಿಕ ಕಾದಂಬರಿಕಾರರು ಎಂದು ಹೇಳಲಾಗುತ್ತದೆ*. 
ಗ್ರಂಥಗಳು : ಆನಂದದೀಪಿಕೆ (ತೆಲುಗಿನಿಂದ ಭಾಷಾಂತರ) (ಇ. ೧೯೦೧), ಕೇಸರೀ 
ವಿಲಾಸವು (ಇ. ೧೮೯೫), ಹಿಂದೂ ಲಾ (ವ) 
ಇಂಗ್ಲೀಷ್‌ : Kamala's Letters, Shakespeare's Othello. 


ರೆ ಲೇಖನ. ಪೆ. ೧೯೫೪. 


೧೫೮ ಗ್ರಂಥಕರ್ತರ ಚರಿತ್ರಕೋಶ 


ಶೇಷದಾಸಾಚಾರ್ಯ, ಆದ್ಯ 
ಜ: (?) ಮ: ಸು. ೧೯೧೦ 
ವಿಜಾಪುರ ಜಿಲ್ಲೆಯ ಅಗರಖೇಡದ ಜಹಗೀರದಾರರು. ಸಂಸ್ಕೃತ ಪಂಡಿತರೂ 
ದ್ವೈತಸಿದ್ಧಾಂತಪಾರಂಗತರೂ ಆಗಿದ್ದ ಇವರು ಆ ಕಾಲದಲ್ಲಿ ಸುಧಾರಣಾವಾದಿಗಳೆಂದು 
ಹೆಸರಾಗಿದ್ದ ರು. ಕೆಲಕಾಲ ವಿಜಾಪುರ ಜಿಲ್ಲಾ ಲೋಕಲ್‌ ಬೋರ್ಡಿನ ಸಭಾಸದರಾಗಿದ್ದರು. 


ಗ್ರಂಥ : ಸುವದನಾಭಾಸ್ಕರ (ಆ. ೧೯೦೬) 
ಶೇಷಾದ್ರಿ ಅಯ್ಯಂಗಾರ್‌, ಕಡಬ, ಎಲ್‌.ಎಜಿ. 
ಜ: (9) ಮ: ಸು.೧೯೧೦ 
ಬೆಂಗಳೂರು. ಮೈಸೂರು ನಾರ್ತಲ್‌ ಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದರು. 
ಗ್ರಂಥಗಳು : ವ್ಯವಸಾಯಬೋಧಿನಿ, ಸಚಿತ್ರ ಕರ್ಣಾಟಕ ಉದ್ದಿಜ್ಯಶಾಸ್ತ್ರ (ರು.೧೮೯ ೫). 


ನರಸಿಂಹಾಚಾರ್‌, ಗೋವಿಂದರಾಜ, ಶ್ರಿರಂಗಪಟ್ಟಣಂ 
ಜ: (?) ಮ : ೧೯೧೧ 
ಇವರು ಆರ್‌ ನರಸಿಂಹಾಚಾರ್ಯರ ಭ್ರಾತೃಪುತ್ರರು. ಹಳೆಗನ್ನಡ ವಿದ್ವಾಂಸರೂ 
ಪ್ರತಿಭಾಶಾಲಿಗಳೂ ಆಗಿದ್ದ ಇವರು ಮೈಸೂರು "ಓರಿಯಂಟಲ್‌ ಲೈಬ್ರರಿ'ಯಲ್ಲಿ 
ಗ್ರಂಥಪಾಲರಾಗಿಯೂ ಶಿಕ್ಷಣ ಇಲಾಖೆಯಲ್ಲಿ ಕನ್ನಡ ಭಾಷಾಂತರಕಾರರಾಗಿಯೂ 
ಕೆಲಸ ಮಾಡಿದರು. ` "ಕವಿಚರಿತೆ'ಯ ಪ್ರಥಮ ಸಂಪುಟದ ರಚನೆಯಲ್ಲಿ ಆರ್‌ ನರಸಿಂಹಾ 
ಚಾರ್ಯರಿಗೆ ಸಹಾಯಕರಾಗಿದ್ದರು. ಎಂ.ಎ.ರಾಮಾನುಜಯ್ಯಂಗಾರ್‌ ಅವರ ಜೊತೆಗೆ 
"ಕಾವ್ಯಮಂಜರಿ'ಯ ಸಂಪಾದಕರಾಗಿದ್ದು ಅನೇಕ ಪ್ರಾಚೀನ ಕಾವ್ಯ ಕೃತಿಗಳನ್ನು ಪರಿಷ್ಕರಿಸಿ 
ಪ್ರಕಟಿಸಿದರು. ಅಖಿಲ ಕರ್ನಾಟಕ ಗ್ರಂಥಕರ್ತರ ಪ್ರಥಮ ಸಭೆಯ ಅಧ್ಯಕ್ಷರಾಗಿದ್ದರು 
(ಧಾರವಾಡ, ೧೯೦೭). 


ಗ್ರಂಥಗಳು : ಅಜನೃಪಚರಿತೆ (ಕಾಳಿದಾಸಕೃತ ರಘುವಂಶದ ಕೆಲವು ಸರ್ಗಗಳ ಪದ್ಯಾನುವಾದ) 
(ಅ.೧೮೯೭), ಅಲ್ಲಾವುದ್ದೀನನ ಅದ್ಭುತದೀಪ (ಇ), ಇಸೋಪನ ನೀತಿ ಕಥೆಗಳು 
ಇ), ಗಯ್ಯಾಳಿಯನ್ನು ಸಾಧುಮಾಡುವಿಕೆ (ಭಾಷಾಂತರ), ಗಲಿವರನ ದೇಶಸಂಚಾರ 
ಭಾಷಾಂತರ), ದಿಲೀಪಚರಿತೆ (ಕಾಳಿದಾಸಕೃತ ರಘುವಂಶದ ಕೆಲವು ಸರ್ಗಗಳ 
ದ್ಯಾನುವಾದ) (ಅ), ಪ್ರೋಷಿತಪ್ರಿಯಾಸಮಾಗಮ (ಅ) ಭಾರತವೀರ ಚರಿತೆ 
ಮ.೧೯೦೬,॥॥॥). 


Po 


೩” 
ಲಾ 


ಹಾ 


& 


ರಿಷ್ಕೃತ : ಆದಿಪುರಾಣಂ (ಪಂಪಮಹಾಕವಿಕೃತ) 


ಗ್ರಂಥಕರ್ತರ ಚರಿತ್ರಕೋಶ ೧೫೯ 


ರಾಮಕೃಷ್ಣಯ್ಯ, ಬೋಳಾರ 
ಜ: (?) ಮ: ಸು. ೧೯೧೩ 
ಮಂಗಳೂರು. ಬಾಸೆಲ್‌ ಮಿಶನ್‌ ಹೈಸ್ಕೂಲಿನಲ್ಲಿ ಸನ್ನ ಡ ಪಂಡಿತರಾಗಿದ್ದ ರು. 


ಗ್ರಂಥಗಳು : ಕನ್ನಡ ವ್ಯಾಕರಣ (ದ), ಚಂಡಿಕಾಶತಕ ಅಥವಾ ದೇವೀಸ್ತೋತ್ರ 
(ಅ. ೧೯೨೩), ನಾನಾರ್ಥಶಬ್ದಾವಳಿ ಮತ್ತು ಸಂಜ್ಞಾ ರ್ಥಗಳು (ದ-ಏ.೧೮೯೫). 


ಅಪ್ಪಯ್ಯಾ, ಕೊರವಂಡ 
ಸು.೧೯೧೫ 


ಮೈಸೂರು. ಆಸ್ಥಾನದಲ್ಲಿ ಆಯುರ್ವೇದ ಪಂಡಿತರಾಗಿದ್ದರು. 


ಗ್ರಂಥಗಳು : ಕೊಡಗರ ಕುಲಾಚಾರ ತತ್ವ್ಯೋಜ್ಜೀವಿನಿ (ಲ.೧೯೦೩), ಗೋರಕ್ಷಣೆ 
(ಡೆ). ಭಗವದ್ಗೀತೆ (ಧ) 
ಅಶ್ವತ್ಥ ನಾರಾಯಣಶಾಸ್ತೀ, ಬಿದರೆ 
ಈ 
ಮ: ಸು.೧೯೧೫ 
ಬೆಂಗಳೂರು. ಮೈಸೂರು ಆಸ್ಥಾನದಲ್ಲಿ ಪಂಡಿತರಾಗಿದ್ದರು. 
ಗ್ರಂಥಗಳು : ಧರ್ಮಪದವೆಂಬ ಬುದ್ಧಗೀತೆಯು (ಪಾಲಿ ಗ್ರಂಥದ ಅನುವಾದ), 


(ಧ. ೧೯೦೮), ಧರ್ಮಸಾಮ್ರಾಜ್ಯಂ (ಧ. ೧೯೧೬), ಬೌದ್ಧಾವತಾರ (ಧ.೧೯೦೮), 
ರಾಮಾಯಣದಿಂದುಂಟಾಗುವ ನೀತಿಗಳು (ಧ), ವ್ಯಾಫ್ರೀಜಾತಕ. 


ಕೃಷ್ಣರಾವ್‌, ಬಾಳಾಜಿ, ಬೆಂಡೀಗೇರಿ 
ಜ್ಞ ಸ್ಥ (9) ಮ :೧೯೧೫ 
ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯದ ವೈಸ್‌ಪ್ರಿನ್ಸಿಪಾಲರಾಗಿದ್ದ ಇವರು 
೧೯೦೫ರಿಂದ ಕೆಲವು ಕಾಲ ಕಾರವಾರ ಹೈಸ್ಕೂಲಿನಲ್ಲಿ ಮುಖ್ಯಾಧ್ಯಾಪಕರೆಂದು ಕೆಲಸ 
ಮಾಡಿದ್ದರು. ಕೊನೆಗೆ ಧಾರವಾಡ ಜಿಲ್ಲೆಯಲ್ಲಿ ಶಿಕ್ಷಣಾಧಿಕಾರಿಯಾಗಿದ್ದ ರು(ಅ.ಡೆ.ಎ.ಇ.) 


ಗ್ರಂಥ : ಜೈಮಿನಿಭಾರತ (೧೧-೧೩ ಸಂಧಿ), ಇಂಗ್ಲೀಷು ಅರ್ಥದೊಂದಿಗೆ 
(ಅ.೧೮೯೩-೧೯೦೨) 


ಲಕ್ಷ್ಮೀನರಸಿಂಹ ಶಾಸ್ತ್ರೀ, ಅಂಬಳೆ 
ಮ: ಸು ೧೯೧೫ 
ಮೈಸೂರು. ವೆಸ್ಲಿಯನ್‌ ಮಿಶನ್‌ ಪಾಠಶಾಲೆಯಲ್ಲಿ ಬಹುಕಾಲ ಅಧ್ಯಾಪಕರಾಗಿದ್ದರು. 
ಗ್ರಂಥಗಳು : ಕರ್ಣಾಟಕ ಚಂದ್ರಾಲೋಕ (ಜಯದೇವಕವಿಕೃತ ಸಂಸ್ಕೃತ ನಾಟಕದ 


ಭಾಷಾಂತರ) (ಆ. ೧೯೦೫), ಭಾನುಶತಕ (ಅ), ಎದುರನೀತಿ (ಅ), ಸುಮತಿ 
ಶತಕ (ಅ. ೧೮೯೭). 


೧೬೦ ಗ್ರಂಥಕರ್ತರ ಚರಿತ್ರಕೋಶ 


8 


ಮ : ಡಿಸೆಂಬರ್‌ ೧೯೧೫ 
ಮೈಸೂರು. ಮಹಾರಾಣಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಅನಂತರ 
ಘನ ಎದ್ಕಾ ಇಲಾಖೆಯಲ್ಲಿ NEE ಕಕ ಕೆಲಕಾಲ ಕೆಲಸಮಾಡಿದ 
ನಂತರ ಸಕ್ತೆ, ಟರಿಯೆಟ್ಟಗೆ ಗ ವರ್ಗಾ ಯಿಸಲ್ಪಟ್ಟರು. ಮೈಸೂರು ಕನ್ನಡ ಪಂಡಿತ ಪರೀಕ್ಷೆಯ 
ಮುಖ್ಯಪರೀಕ್ಷಕರೂ ಕನ್ನಡ ಸಾಹಿತ್ಯ ಪರಿಷತ್ಪತ್ರಿ ಕೆಯ ಸಂಪಾದಕ ಮಂಡಲದ ಸದಸ್ಯರೂ 
ಆಗಿದ್ದರು. 
ಗ್ರಂಥ : ಪದ್ಯಸಾರ (ಅ) 


ವೀರೇಶ್ವರಶಾಸ್ತ್ರೀ 
ಗತ (9?) ಮ: ಸು.೧೯೧೫ 
ಮೈಸೂರು ಪ್ರಾಂತದ ಗುಬ್ಬಿ. ಸುಪ್ರಸಿದ್ಧ ಶಿವಕಥಾವಿದ್ವಾಂಸರು. ೧೮೮೬ರಿಂದ 


೧೯೧೦ರ ವರೆಗೆ "ಚನ್ನಬಸವೇಶ್ವರ ಪ್ರಾಸಾದಿಕ ನಾಟಕಮಂಡಳಿ'ಯ (ಗುಬ್ಬಿಕಂಪನಿ) 
ನಾಟಕಕಾರರಾಗಿದ್ದರು. 


ಗ್ರಂಥಗಳು : ಗುಲೇಬಕಾವಲಿ (ಆ), ಜಗನ್ಮೋಹಿನಿ ಚರಿತ್ರೆ (ಆ), ಸೋಮಶೇಖರ 


ಚಿತ್ರಶೇಖರಚರಿತ್ರೆ ಅಥವಾ ಚೋರಕಥೆ (ಆ), ಕ್ತವಿವಿಷ್ಟಾದ್ವೈ ತ ವೀರಶೈವಾನ್ವಯ 
ಚಂದ್ರಿಕಾ (ಸಂಸ್ಕೃತ ಗ್ರಂಥಕ್ಕೆ ಕನ್ನಡ ಟೀಕೆ, ಧ.೧೮೯೦) 


ವೆಂಕಟರಮಣರಾವ್‌, ಕೋಷಳ್ಳಿ 
ಮ: ಸು.೧೯೧೫ 
ಇವರು ಮದ್ರಾಸ್‌ ಕ್ರಿಶ್ಚನ್‌ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. 
ಗ್ರಂಥ : ಕರ್ನಾಟಕಕಾವ್ಯಲಕ್ಷ ಣಸಾರವು (ದ.೧೯೦೪) 


ಶ್ರೀನಿವಾಸ ಅಯ್ಯಂಗಾರ್‌, ಭೀಮರಾವ, ಮಂಡ್ಯ, ಎಂ.ಎ 
ಜ್‌ (9) ಮ: ಸು.೧೯೧೫ 
ಮೈಸೂರು. ಚಿತ್ರದುರ್ಗ ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ 
ಕೆಲಕಾಲ ಇದ್ದು ಆ ಬಳಿಕ ಮೈಸೂರು ಸರಕಾರದ ವಿದ್ಯಾ ಇಲಾಖೆಯಲ್ಲಿ ಭಾಷಾಂತರ 
ಕಾರರಾದರು. "ಹಿತಬೋಧಿನಿ ( ಮೈಸೂರು. ೧೮೮೮) ಮಾಸಪತ್ರಿಕೆಯ ಸಂಸ್ಥಾಪಕ 
ರಲ್ಲೊಬ್ಬರು, ಆ ಪತ್ರಿಕೆಯ ಪ್ರಮುಖ ಲೇಖಕರೂ ಆಗಿದ್ದರು. 


ಗ್ರಂಥಕರ್ತರ ಚರಿತ್ರಕೋಶ ೧೬೧ 


ಗ್ರಂಥಗಳು : ಜಯಸಿಂಹರಾಜಚರಿತೆ (Shakespeare ಕೃತ Cymbeline) ನಾಟಕದ 
ಬಾಷಾಂತರ (ನ Ke ಭೂ ನಿತ್ಯಾನುಸಂಧಾನಟೀಕೆ (ತಮಿಳು ಗ್ರಂಥದ 
ಭಾಷಾಂತರ), ನೀತಿಚೆಂತಾಮಣಿ (ಎಂ.ಎಸ್‌. ಪುಟ್ಟಣ್ಣನವರೊಂದಿಗೆ, ೧೮೮೪), 
ಮುಕುಂದ ಮಾಲಾಸೋತ್ರಂ (ಕುಲಶೇಖರ ಆಳ್ವಾರರ ಸಂಸ್ಕೃತ ಗ್ರಂಥದ 
ಕನ್ನಡ-ಇಂಗ್ಲೀಷ್‌ ಬಾಷಾಂತರಗಳೊಂದಿಗೆ, ೧೯೦೭), ಹಿಂದೂ ದೇಶದ ನಾಗರಿಕ, 
ಹೇಮರಾಜವಿಲಾಸ. 


ಶ್ರೀಕಂಠೇಶಗೌಡ, ಎಂ.ಎಲ್‌. 
ಜ: (?) ಮ: ಸು. ೧೯೧೮ 
ಮೈಸೂರು. ಬಿ.ಎ., ಬಿ.ಎಲ್‌ ಪದವೀಧರರಾಗಿದ್ದ ಇವರು ಮುನಸೀಫರಾಗಿ 
ಕೆಲಸ ಮಾಡಿದರು. ಶ್ರೀಕಂಠೇಶ್ವರ ಕರ್ನಾಟಕ ನಾಟಕ ಸಭೆಯ ಸ್ಥಾಪಕರಲ್ಲೊ ಬ್ಬರು. 


ಗ್ರಂಥಗಳು : ಕನ್ಯಾವಿತಂತು (Sir Henny Taylor ಕೃತ A Sicilian sum- 
mer) ಪುಸ್ತಕದ ಭಾಷಾಂತರ),. ಚಾಮನೃಪ ಚಂದ್ರಪ್ರಭ, "ಚಕ್ಕ ಬಣಜಿಗರು (Maria 
Edgeworth ಕೃತ The Little Merchants ಪುಸ್ತ ಕದ ಭಾಷಾಂತರ), 
ಪ್ರತಾಪರುದ್ರದೇವ (5೧866506816 ಕೃತ Macbeth) ನಾಟಕದ ಭಾಷಾಂತರ; 
(ಆ. ೧೮೯೫), ಪ್ರಮೀಳಾರ್ಜುನೀಯಂ (ಆ), ಪ್ರಿಯದರ್ಶಿಕೆ, ಸೀತಾಸ್ತಯಂವರ, 
ಸುರಭಿ (ಆ. ೧೯೦೧). 


ಸುಬ್ಬರಾಯ, ಚಿಕ್ಕಬಳ್ಳಾಪುರ 
ಜ: (7) ಮ: ಸು. ೧೯೧೮ 
ಮೈಸೂರು. ಬಿ.ಎ. ಪದವೀಧರರಾಗಿ ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ 
ಎಜ್ಞಾನಶಾಸ್ತ್ರದ ಪ್ರಾಧ್ಯಾಪಕರಾದರು. ಕೊನೆಯ ಕೆಲವು ವರ್ಷ ಮೈಸೂರು ಸರಕಾರದ 
ಭಾಷುಂತರಕಾರರಾಗಿಯೂ ಕೆಲಸಮಾಡಿದರು. ಮರಾಠಿ ಮತ್ತು ಕನ್ನಡ ನಾಟಕಗಳಲ್ಲಿ 
ಚಿಕ್ಕಪುಟ್ಟ ಪಾತ್ರಗಳನ್ನು ಅಭಿನಯಿಸುತ್ತಿದ್ದ ಇವರು "ಅರಮನೆ ನಾಟಕದ ಸುಬ್ಬರಾಯರು' 
`ಎಂದು ಪ್ರಸಿದ್ಧರಾಗಿದ್ದರು. ಮಹಾರಾಜರ ಆಜ್ಞೆ ಯ ಮೇರೆಗೆ ಹಲವು ಇಂಗ್ಲೀಷ್‌ 
ನಾಟಕಗಳನ್ನು ಭಾಷಾಂತರಿಸಿದರು. "ಚಾಮರಾಜೇಂದ್ರ “ಕರ್ಣಾಟಕ ನಾಟಕ ಸಭೆ'ಯ 
ಮುಖ್ಯ ಕಾರ್ಯಕರ್ತರಲ್ಲೊ ಬ್ಬರಾಗಿದ್ದರು. 


ಗ್ರಂಥಗಳು : ಆಹಾರವಿಷಯೋಪನ್ಯಾಸಮಂಜರಿ (ಣ), ಪ್ರಜ್ಞಾವತೀವಿಜಯ (ಆ), 
ಯುವರಾಜಕಲ್ಯಾಣ (ಆ), ವಲೀಮುಖವಿಲಾಸಂ, ಶೂರಸೇನಚರಿತ್ರೆ (Shakespeare 
ವಿರಚಿತ ಲಿ॥76॥0 ನಾಟಕದ ಭಾಷಾಂತರ; ಬಸವಪ್ಪ ಶಾಸ್ತ್ರಿ ಗಳೊಂದಿಗೆ; (ಆ. ೧೮೯೫). 


೧೬೨ ಗ್ರಂಥಕರ್ತರ ಚರಿತ್ರಕೋಶ 


ಸ್ವಾಮಿರಾವ, ಕೌಲೂರ 
ಜಃ (?) ಮ : ೧೯೧೮ 
ಲಿಂಗಸೂಗೂರು. ವಕೀಲಿ ವೃತ್ತಿಯಲ್ಲಿದ್ದ ಇವರು ಪ್ರಾರಂಭದಿಂದಲೂ 
ಅಧ್ಯಾತ್ಮವಾದಿಗಳು. "ಗುರುಜಗನ್ನಾ ಥವಿಠಲ'ರ ಬಳಿಯಲ್ಲಿ “ವರದೇಶವಿಠಲ' ಎಂಬ 
ಅಂಕಿತ ಪಡೆದು ಅನೇಕ ಪದಗಳನ್ನು ರಚಿಸಿದ್ದಾರೆ. ಅಲ್ಲದೆ "ಪ್ರಹ್ಲಾದ ಚರಿತ್ರೆ'ಯ 
ಮತ್ತು ರಾಘವೇಂದ್ರಸ್ವಾಮಿಗಳ ಒಂದು ಆಖ್ಯಾನವನ್ನೂ ಬರೆದಿರುವುದಾಗಿ ತಿಳಿಯುತ್ತದೆ. 


ಗ್ರಂಥ : ಶ್ರೀ ಪ್ರಾಣೇಶವಿಠಲರ ಕೀರ್ತನೆಗಳು ಮತ್ತು ಶ್ರೀ ಗುರುಪ್ರಾಣೇಶವಿಠಲರ 


ಕೀರ್ತನೆಗಳೂ ಶ್ರೀ ವರದೇಂದ್ರಸ್ವಾಮಿಗಳವರ ಸ್ವಪ್ನವೃಂದಾವನಾಖ್ಯಾನವೂ (ಅ.೧೯೨೬). 


ಶಂಕರನಾರಾಯಣಶಾಸ್ತ್ರಿ ೇ, ಡಿ.ಎಸ್‌. ಕ 
ಜ್ರ. (?) ಮ : ೧೯೨೦ 

ಮೈಸೂರು. ಬಿಎ ಪದವಿಯನ್ನು ಪಡೆದು ಮೈಸೂರು ಸಂಸ್ಕೃತ ಮಹಾಪಾಠ 
ಶಾಲೆಯಲ್ಲಿ ಪಂಡಿತರಾಗಿದ್ದರು. ಪ್ರತಿಭಾನ್ವಿತ ಸಾಮಾಜಿಕ ಕಾದಂಬರಿಕಾರರೆಂದು ಮುಂದೆ 
ಬರುತ್ತಿರುವಾಗಲೇ ಇವರು ಅಕಾಲಮೃತ್ಯುವಿಗೀಡಾದರು. 


ಗ್ರಂಥಗಳು : ಭಗವತ್ಪಾದಾಚಾರ್ಯಪ್ರಶಂಸೆ (ಧ), ಮದುವೆಯ ಗಲಿಬಿಲಿ (ಇ), 
ಶಂಕರ ಕಥಾಸಾರ (ಧ-ಚ). " 


ಶಿವಪ್ಪಶಾಸ್ತ್ರೀ, ನಂಜುಂಡ, ವಿ. 
ಜ : (9) ಮ: ಸು. ೧೯೨೦ 
ಮೈಸೂರು. ಕವಿ, ನಾಟಕಕಾರ ಎಂದು ಮಾತ್ರವಲ್ಲದೆ ನಟರೂ, ದಿಗ್ಬರ್ಶಕರೂ 
ಎಂದು ಖ್ಯಾತರಾಗಿದ್ದ ಇವರು ತುಮಕೂರು ಚಾಮುಂಡೇಶ್ವರಿ ನಾಟಕಸಂಘದಲ್ಲಿ 
ಅನೇಕ ವರ್ಷ ಕೆಲಸ ಮಾಡಿದರು. ಸುಪ್ರಸಿದ್ಧ ಕೀರ್ತನಕಾರರು; ಹಲವು ಬಿಡಿಪದ್ಕಗಳನ್ನೂ 
ರಚಿಸಿರುವರು. 


ಗ್ರಂಥಗಳು : ಕೃಷ್ಣಪಾರಿಜಾತ ನಾಟಕ (ಆ.೧೯೧೫), ನವೀನ ದ್ರೌಪದೀ ಸ್ವಯಂವರ 
ನಾಟಕವು (ಆ.೧೮೯೭), ನವೀನ ಪ್ರಭಾವತೀ ದರ್ಬಾರ ನಾಟಕವು (ಆ.೧೮೯೭), 
ಮನೋವಿಜಯ ಟೀಕೆ, ವೀರಶೈವಾಮೃತಪುರಾಣ ಟೀಕೆ (ಎಂ.ಎಸ್‌ ವೀರಪ್ಪ 
ಶಾಸ್ತ್ರಿ ಗಳೊಂದಿಗೆ; ಧ.೧೯ ೦೬), ಶಿವಯೋಗರಹಸ್ಯ. 


ವಲ್ಲಭ, ಮಹಲಿಂಗ, ತಟ್ಟಿ 
ಜ; (9) ಮ : ೧6೨೨ 
ಧಾರವಾಡ. ಶಿಕ್ಷ ಮಹಾವಿದ್ಯಾಲಯದಲ್ಲಿ "ಟ್ರೇನಿಂಗ್‌' ಪಡೆದು ಉಪಾಧ್ಯಾಯ 


ಗ್ರಂಥಕರ್ತರ ಚರಿತ್ರಕೋಶ ೧೬೩ 


ವೃತ್ತಿಯನ್ನು ಸ್ವೀಕರಿಸಿದರು. ವ್ಯವಸಾಯದಲ್ಲಿ ಯೂ ಇತರ ಸಾರ್ವಜನಿಕ 
ಚಟುವಟಿಕೆಗಳಲ್ಲಿಯೂ ಇವರು ಶಾಂತಕವಿಗಳ ಸಹಕಾರಿಯಾಗಿದ್ದರು. "ಪ್ರಭಾತ' 
(ಧಾರವಾಡ, ೧೯೧೮) ಎಂಬ ಪದ್ಯಮಯ ಮಾಸಪತ್ರಿಕೆಯ ಪ್ರಮುಖ ಲೇಖಕರಾದ 
ಇವರು "ಬಾಲಮಿತ್ರ' (ಧಾರವಾಡ, ೧೯೨೧), ಮಾಸಪತ್ರಿಕೆಯ ಸಂಪಾದಕರೂ ಆಗಿದ್ದರು. 
"ಮಾತೃಭೂಮಿ ಜನನಿ ನಿನ್ನ ಚರಣಸೇವೆ ಮಾಡುವಾ' ಎಂಬ ಸ್ಫೂರ್ತಿಪ್ರದ ಹಾಗೂ 
ಲೋಕಪ್ರಿಯ ಪದ್ಯವು ಇವರದೇ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉತ್ಪಾಹೀ 
ಕಾರ್ಯಕರ್ತರು. 


ಗ್ರಂಥಗಳು : ಕನ್ನಡಿಗರ ಜನ್ಮ ಸಾರ್ಥಕತೆ (ಯ.೧೮೯೮), ಗೀತಾವಲೋಕನ, ಗುರುಪ್ರಸಾದ 
(ಇ), ಪುನರ್ಜನ್ಮ (ಇ) ಲಕ್ಷ್ಮೀಬಾಯಿ (ಇ). 


ಶ್ರೀನಿವಾಸಾಚಾರ್ಯ, ಎಂ.ಎ. 
ಮ : ೧೯೨೩ 
ಮೈಸೂರು. ಮೈಸೂರು ಸರಕಾರದಲ್ಲಿ ಅಸಿಸ್ಟಂಟ ಕಂಟ್ರೋಲರೆಂದು ಸುಮಾರು 
೩೪ ವರ್ಷ ಕೆಲಸ ಮಾಡಿದರು. 


ಗ್ರಂಥ : ರಾಜಾ ಮಲಯಸಿಂಹ (Alexandre Dumas ಕೃತ The Count 
of Monte Christo ಕಾದಂಬರಿಯ ಭಾಷಾಂತರ, (ಇ. ೧೯೨೩) 


ರಘುನಾಥರಾಯ, ರಾಮನಾಥಪುರಂ ಬಿ.ಎ. 
ಮ: ಸು.೧೯೨೪ 

ಬೆಂಗಳೂರು. ಇವರು ಕೆಲಕಾಲ ಸೆಂಟ್ರಲ್‌ ಕಾಲೇಜಿನ ಮುಖ್ಯಾಧ್ಯಾಪಕರಾಗಿದ್ದ ರು. 
೧೮೯೪ರಲ್ಲಿ ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಪರೀಕ್ಷ ಕರು. ಬೆಂಗಳೂರು ಥಿಯಾಸಫಿಕಲ್‌ 
ಸೊಸಾಯಿಟಿಯ ಕಾರ್ಯದಲ್ಲಿ ವಿಶೇಷ ಶ್ರದ್ಧೆ ವಹಿಸಿದ್ದರು. 
ಗ್ರಂಥಗಳು : ಈಸೋಪನ ನೀತಿಕಥೆಗಳು,. ಕರ್ನಾಟಕ ವ್ಯಾಕರಣೋಪನ್ಯಾಸ ಮಂಜರಿ 
(ದ.೧೮೯೪), ನಿಯೋಗವಿಧಿಯ ವಿಚಾರ, ನೀತಿರತ್ನಾಕರ, ಪ್ರಾಣಿಶಾಸ್ತ್ರ, ಪ್ರೌಢವಿವಾಹ, 
ಎವಾಹದ ಮುಖ್ಯತಮ ಕರ್ಮವಚಾರ, ಸನಾತನಧರ್ಮ ದೀಪಿಕೆ (ಧ.೧೯೦೮), ಸನಾತನ 
ಧರ್ಮಪ್ರಶ್ನೊ ತ್ತರಮಾಲೆ, ಸ್ತ್ರಿ (ಸಂಸ್ಕಾರಪ್ರಕಾಶಿಕೆ ತ್ನ. 
ಇಂಗ್ಲೀಷ್‌ : The Aryan Marriage, The An of Translation. 


ಮಾಬೆನ್‌, ಕ್ರಿಶ್ಚನ್‌ 
ಜ: (?) ಮ: ಸು. ೧೯೨೬ 
ಮಂಗಳೂರು. ಥಿಯಾಲಾಜಿಕಲ್‌ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿದ್ದ 'ಇವರು 
ವೈದ್ಯಶಾಸ್ತ್ರದಲ್ಲಿ ಅನುಭವವುಳ್ಳವರಾಗಿದ್ದರು. 


೧೬೪ ಗ್ರಂಥಕರ್ತರ ಚರಿತ್ರಕೋಶ 


ಗ್ರಂಥಗಳು ಕ ಆರೋಗ್ಯಭಾಗ್ಯ (ಢ.೧೯೨೫), ಇಸೋಪನ ನೀತಿಕಥೆಗಳು (ಇ), 
ಕನ್ನಡ ಮೂಲಪಾಠಕ, ಜೀವರಸಾಯನಿ ವಿದ್ಯಾಸಾರ (ಢ). 
ಕೃಷ್ಣಪ್ಪ, ಬಿ. 
ಮ : ೨-೩-೧೯೨೭ 

ಮೈಸೂರು. ೧೯೦೭ರಲ್ಲಿ ಬಿ.ಎ. ಪದವೀಧರರಾದ ಬಳಿಕ ಅಧ್ಯಾಪಕರಾಗಿ 
ಪ್ರಾಂತದ ನಾನಾಭಾಗಗಳಲ್ಲಿ ಸುಮಾರು ೭-೮ ವರ್ಷ ಕೆಲಸಮಾಡಿ ೧೯೧೫ರ ಸುಮಾರಿಗೆ 
ಮೈಸೂರಿಗೆ ಬಂದು ಅಲ್ಲಿ ಕುರುಡ-ಮೂಗರ ಪಾಠಶಾಲೆಯ ಮುಖ್ಯಾಧ್ಯಾಪಕರಾದರು. 
ಮುಂದೆ, ಕನ್ನಡ-ತೆಲುಗು ವಿಷಯದೊಂದಿಗೆ ಎಂ.ಎ. ಪದವಿ ಸಂಪಾದಿಸಿ ಎದ್ಕಾ 
ಇಲಾಖೆಯಲ್ಲಿ ಭಾಷಾಂತರಕಾರರೆಂದು ನಿಯಮಿಸಲ್ಪ ಟ್ರರು. ಮೈಸೂರು ವಿಶ್ವವಿದ್ಯಾನಿಲಯವು 
ಸ್ಥಾಪಿತವಾದ ನಂತರ ಮಹಾರಾಜಾ ಕಾಲೇಜಿಗೆ ಕನ್ನಡ ಪ್ರಾಧ್ಯಾಪಕರಾಗಿ ಬಂದು 
೧೯೩೫ರ ವರೆಗೂ ಆ ಸ್ಥಾನದಲ್ಲಿಯೇ ಇದ್ದರು. 


"ವಿದ್ಯಾದಾಯಿನಿ' ಮಾಸಪತ್ರಿಕೆಗೂ, ಬಾಪು ಸುಬ್ಬರಾಯರ ಅನಂತರ 
ಕರ್ನಾಟಕಗ್ರಂಥಮಾಲೆಗೂ ಕೃಷ್ಣಪ್ಪನವರು ಸಂಪಾದಕರಾಗಿದ್ದರು. ಕನ್ನಡಸಾಹಿತ್ಯ ಪರಿಷತ್ತಿನ 
ಪ್ರಥಮ ಕಾರ್ಯದರ್ಶಿ ಇವರೇ. ೧೯೧೯ರಿಂದ ೧೯೨೬ರ ವರೆಗೆ ಬೆಂಗಳೂರು ಸೆಂಟ್ರಲ್‌ 
ಕರ್ನಾಟಕ ಸಂಘದ ಉಪಾಧ್ಯಕ್ಷರಾಗಿದ್ದರು. 


ಗ್ರಂಥಗಳು : ಅಭಿಜ್ಞಾನ ಶಾಕುಂತಲ ನಾಟಕ, ಕನಕೋರ್ಣಾರ್ಜುನ, ಕಾಳಿದಾಸನ 
ಶಾಕುಂತಲದ ವಿಮರ್ಶೆ (ಆ. ಟ.೧೯೪೯), ಟ್ರೋಜನ್‌ ದಂಡಯಾತ್ರೆ, ಯವನವೀರಕಥಾವಳಿ, 
ರಾಯಚೂರು ವಿಜಯ (ಇ.೧೯೫೦). 


ಸುಬ್ಬರಾವ, ಕರೋಡಿ 
ಜ: (?) ಮ : ೧೯೨೮ 
ಉಡುಪಿ. ಬಿ.ಎ. ಪದವೀಧರರಾಗಿದ್ದ ಇವರು ಕೆಲವು ಕಾಲ "ಕೃಷ್ಣಸೂಕ್ತಿ' 
ಎಂಬ ಮಾಸಪತ್ರಿಕೆಯ ಸಂಪಾದಕರೂ ಪ್ರಮುಖಪತ್ರಿಕಾಕರ್ತರೂ ಆಗಿದ್ದರು. "ಗವಾನಂದ' 
ಎಂಬ ಕಾವ್ಕನಾದಿಂದ ಸಾಹಿತ್ಯರಚನೆ ಮಾಡಿರುವರು. 


ಗ್ರಂಥಗಳು : ಕುಮಾರಶೇಖರ, ಜರಾಸಂಧವಧೆ (ಅ.೧೯೨೯), ತಾರಾನಾಥ, ಪಲಾಂಡು 
ಚರಿತ್ರೆ (ಆ.೧೯೩೦), ಶೃಂಗಾರಶತಕ (ಆ), ಸೌಭಾಗ್ಯವತಿಪರಿಣಯಂ (ಆ). 


ಉಪೇಂದ್ರಶರ್ಮಾ, ತೋಳಮಟ್ಟಿ 

ಮ : ೧೯೨೯ 
ಧಾರವಾಡ. ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ತರಬೇತು ಹೊಂದಿ ಅದೇ 
; ಉಹಾಧಾ ಯರಾದರು. ಸ್ನಂತ ಪರಿಶ್ರಮದಿಂದ ಸಂಸ್ಕೃತ, ಬಂಗಾಲಿ ಕಲಿತು, 


ಗ್ರಂಥಕರ್ತರ ಚರಿತ್ರಕೋಶ ೧೬೫ 


ವಂಗಕಾವ್ಯದ ಆಧಾರದಿಂದ "ಪೃಥ್ವಿರಾಜ ಯುದ್ಧಸಿದ್ಧತೆ' ಎಂಬ ಪದ್ಯಗ್ರಂಥವನ್ನು 
ರಚಿಸಿದ್ದರು. ಅದರ ಒಂದೆರಡು ಸರ್ಗಗಳು ವಾಗ್ಭೂಷಣದಲ್ಲಿ ಪ್ರಕಟವಾಗಿದ್ದು, 
೧೯ ೨೩ರಲ್ಲಿ ಈ ಗ್ರಂಥಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಬಹುಮಾನ ದೊರೆತಿದೆ. 
ಕುವಲಯಾನಂದ ಕೃತ "ಅಲಂಕಾರದರ್ಪಣ' ದೊಳಗಿನ ಕೆಲವು ಪದ್ಯಗಳನ್ನು ಕನ್ನಡಿಸಿ 
"ಕನ್ನಡ ಶಾಳಾ ಪತ್ರಕ'ದಲ್ಲಿ ಪ್ರಕಟಿಸಿದ್ದರು. 


ಕೃಷ್ಣಪ್ಪ, ಎಂ. 
ಮ: ಸು.೧೯೩ರ೦ 
ಇವರು ಶ್ರೀರಂಗಪಟ್ಟಣದ ಕಸಬಾ ಗಂಜಾಂ ಕನ್ನಡ ಶಾಲೆಯಲ್ಲಿ 
ಮುಖ್ಯೋಪಾಧ್ಯಾಯರಾಗಿದ್ದರು. ಸಂಸ್ಕೃತ `ಪಂಡಿತರು. 


ಗ್ರಂಥಗಳು : ಕರ್ಣಾಟಕಭರ್ತ್ನೃಹರಿನಿರ್ವೇದನಾಟಕಂ, ಪ್ರಬೋಧ ಚಂದ್ರೋದಯನಾಟಕಂ, 
ಶ್ರೀರಾಮಚರಿತೆ, ಸೋಮೇಶ್ವರ ಶತಕವು. 


ಬಾಳಕೃಷ್ಣ, ಮಲ್ಹಾರ, ಲಾಡ 
ಜ : (9) ಮ : ೧೯೩೦ 
ಬೆಳಗಾವಿ. ನ್ಯಾಯಾಲಯದಲ್ಲಿ ದಸ್ರೈವಜ ಲೇಖನವು ಇವರ ವ್ಯವಸಾಯವಾಗಿತ್ತು. 
"ಶಾಂತಕವಿ'ಗಳ ಶಿಷ್ಕರು. 


ಗ್ರಂಥ : ರಮಲನವರತ್ನಸಾರ್ಥ (ಪ.೧೮೯೭) 


ಶ್ರೀನಿವಾಸಯ್ಯಂಗಾರ, ಸೆಟ್ಲೂರ, ಬಿ.ಎ., ಎಲ್‌. ಎಲ್‌. ಬಿ 
ಜ : (9) ಮ: ೧೦-೧-೧೯೩೦ 
ಇವರು ಪ್ರಾರಂಭದಲ್ಲಿ ಮುಂಬಯಿಯಲ್ಲಿ ವಕೀಲಿ ವ್ಯವಸಾಯ ಮಾಡುತ್ತಿದ್ದು 
ದಿವಾನ್‌ ಎ.ಪಿ.ಮಾಧವರಾಯರ ಆಳಿಕೆಯಲ್ಲಿ ಮೈಸೂರಿಗೆ ಬಂದು ನ್ಮಾಯಾಧೀಶರಾಗಿ 
ಕೆಲಕಾಲ ಕೆಲಸಮಾಡಿದರು. ಮುಂದೆ ರಾಜಕೀಯ ಕಾರಣದಿಂದ ಆ ಕೆಲಸಕ್ಕೆ ರಾಜೀನಾಮೆ 
ಕೊಟ್ಟು ಮದ್ರಾಸಿನಲ್ಲಿ ವಕೀಲರಾದರು. ಕೊನೆಗೆ ಬೆಂಗಳೂರಿನಲ್ಲಿಯೂ ಕೆಲವು ವರ್ಷ 
ವಕೀಲರಾಗಿದ್ದರು. "| 


ಅಲ್ಲದೆ ಬನಾರಸ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಹಿಂದೂ ಕಾಯದೆಯ 
ಪ್ರಾಧ್ಯಾಪಕರಾಗಿ ಕೆಲವು ಸಮಯ ಕೆಲಸ ಮಾಡಿದರು. ಮುಂಬಯಿ, ಮೈಸೂರು 
ಎಶ್ವವಿದ್ಯಾನಿಲಯ ಸಮಿತಿಗಳ ಸದಸ್ಕರು; ಧಾರವಾಡದಲ್ಲಿ ಆದ ಗೋಳೀಬಾರು ವಿಚಾರಣಾ 
ಮಂಡಲದ ಸಭಾಸದರು. ಹಿಂದೂ ಕಾಯದೆಗೆ ಸಂಬಂಧಪಟ್ಟ ಒಂದು ವಿಷಯದ 
ಚರ್ಚೆಗಾಗಿ ಇವರು ಪರದೇಶಕ್ಕೆ ಕೂಡ ಹೋಗಿದ್ದರು. ಮೈಸೂರು ಭಾಗದಲ್ಲಿ ಅಖಿಲ 


೧೬೬ ಗ್ರಂಥಕರ್ತರ ಚರಿತ್ರಕೋಶ 


ಕರ್ನಾಟಕತ್ವದ ವಿಶಾಲ ಭಾವನೆಯನ್ನು ಬಿತ್ತಿದ ಹಿರಿಯರಲ್ಲಿ ಇವರೊಬ್ಬರು. 
ಗ್ರಂಥಗಳು : ಮಿತಾಕ್ಷರದ ಭಾಷಾಂತರ, ಹಿಂದೂಧರ್ಮಶಾಸ್ತ್ರಸಂಗ್ರಹ. 


ನರಹರಯ್ಯ, ಎಸ್‌.ಎನ್‌., ಬಿ.ಎ., ಬಿ.ಎಲ್‌. 
ಮ : ೩-೧೧-೧೯೩೧ 
ಬೆಂಗಳೂರಲ್ಲಿ ಎಡ್ವೋಕೇಟರಾಗಿದ್ದ ಇವರು ಕನ್ನಡ ಹಾಗೂ 
ಸಂಸ್ಕೃತಭಾಷಾಪಂಡಿತರಾಗಿದ್ದರು. ಅನೇಕ ಧಾರ್ಮಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ 
ಭಾಗವಹಿಸುತ್ತಿದ್ದರು. 
ಗ್ರಂಥಗಳು : ಆರ್ಯರ ಶಿಕ್ಷ ಣಪದ್ಧತಿಗಳು (ಬ), ಕರ್ಪೂರಮಂಜರಿ, ಚಂದ್ರಿಕಾವಿಜಯಂ, 
ನಿತ್ಕಚರ್ಯೆ (ಧ), ಭರ್ತೃಹರಿಯ ನಿರ್ವೇದ, ವ್ರತಗಳು (ಧ), ಶ್ರೀಲಕ್ಷ್ಮಿ ನ್ನಸಿಂಹಸ್ತೊ ತ್ರಂ. 
ವೆಂಕಟರಾವ್‌ ಅಲೆಮನೆ, ಬಿ.ಎ. ಎಲ್‌ಎಲ್‌. ಬಿ. 
ಜ: (7) ಮ: ೧೯೩೪ 
ಮಂಗಳೂರಿನವರು. ಮದ್ರಾಸ್‌ ವಿಶ್ವವಿದ್ಯಾನಿಲಯದ ಓರಿಯೆಂಟಲ್‌ ರಿಸರ್ಚ್‌ 
ಇನ್ಸ್‌ ಟಿಟ್ಕೂಟಿನ ಕನ್ನಡ ಶಾಖೆಗೆ ಇವರು ಪ್ರಧಾನಾಧಿಕಾರಿಯಾಗಿದ್ದರು. ಹಾಗೂ 
ವಿಶ್ವವಿದ್ಯಾಲಯದ ಕನ್ನಡ ಅಭ್ಯಾಸಮಂಡಲದ ಸಭಾಸದರು (೧೯೩೨). ಮೋಟಾರು 
ಅಪಘಾತದಿಂದ ಅಕಾಲಮರಣಕ್ಕೀಡಾದರು. 
ಗ್ರಂಥ : ಚಂದ್ರಗುಪ್ತ ಚಕ್ರವರ್ತಿ (ತೆಲುಗಿನಿಂದ) 
ಪರಿಷ್ಕೃತ : ಕವಿರಾಜಮಾರ್ಗಂ, ಪುಷ್ಪದಂತಪುರಾಣ, ಶಾಂತಿಪುರಾಣ. 


ಬಿಂದುಮಾಧವ, ಕೊಲ್ಲಾರ 
ಮ: ೧೯೩೫ 
ವಿಜಾಪುರ. ಇವರು ಕೆಲವು ಕಾಲ ಬೇರೆ ಬೇರೆ ಕಡೆಗಳಲ್ಲಿ ಶಿಕ್ಷಕರಾಗಿದ್ದರು. 
ಅಲ್ಲದೆ ಪತ್ರಿಕಾವ್ಯವಸಾಯ, ಗ್ರಂಥಪ್ರಚಾರದ ಕಾರ್ಯದಲ್ಲಿಯೂ ತೊಡಗಿದ್ದರು. 
"ಜಯಕರ್ನಾಟಕ' ಗೆಳೆಯರ ಗುಂಪಿನವರಾಗಿದ್ದ ಇವರು ಕನ್ನ ಡಸಾಹಿತ್ಯಸೇವೆಯಲ್ಲಿ 
ಅತ್ಯಂತ ಹಂಬಲವುಳ್ಳವರಾಗಿದ್ದರು. 


ಗ್ರಂಥ : ಕನ್ನಡ ಪದ್ಯರತ್ನಮಾಲೆ (ಅ). 
ರಾಮಚಂದ್ರ, ಮಧ್ವ, ಮಹಿಷಿ 
ಜ : (?) ಮ: ೨೪-೫-೧೯೩೫ 
ಧಾರವಾಡ. ಪದವೀಧರರಾದ ಬಳಿಕ ಮುಂಬಯಿ ಸರಕಾರದ ವಿದ್ಯಾಖಾತೆಯನ್ನು 


ಗ್ರಂಥಕರ್ತರ ಚರಿತ್ರಕೋಶ ೧೬೭ 


ಸೇರಿ, ಹೈಸ್ಕೂಲಿನ ಮುಖ್ಯಾಧ್ಯಾಪಕರೂ, ಕೆಲಕಾಲ ಧಾರವಾಡ ಶಿಕ್ಷಣ ಮಹಾವಿದ್ಯಾಲಯದ 
ಮುಖ್ಯಾಧ್ಯಾಪಕರೂ ಆಗಿದ್ದರು. ಆಯುರ್ವೇದ ಪಂಡಿತರು. ನಿವೃತ್ತಿ ಹೊಂದಿ, 
ಧಾರವಾಡದಲ್ಲಿ "ಸ್ವಾಸ್ಥ್ರನಿಲಯ'ವೆಂಬ ಔಷಧಾಲಯವನ್ನು ಸ್ಥಾಪಿಸಿ, ಸಿದ್ದೌಷಧಿಗಳನ್ನು 
ತಯಾರಿಸಲುಪಕ್ರಮಿಸಿದರು. 


ಗ್ರಂಥಗಳು : ಕೃಷಿಕರ್ಮಶಾಸ್ತ್ರ (ಠ), ಚಿತ್ರರಾಮಾಯಣ, ಪ್ರಕೃತಿವಿಮರ್ಶೆ. 


ಲಿಂಗರಾಜ ಅರಸ, ಎಚ್‌. 
ಜು (9) ಮ : ೧೦-೨-೧೯೩೬ 
ಮೈಸೂರು. ಅರಸುಮನೆತನದವರಾಗಿದ್ದ ಇವರು ಭಾಷಾವಿಶಾರದರೂ 
"ರಾಜಕವಿಭೂಷಣ' ಎಂಬ ಪ್ರಶಸ್ತಿಯನ್ನು ಪಡೆದವರೂ ಆಗಿದ್ದರು. ಅರಮನೆಯಲ್ಲಿ 
ಮರಾಮತ್‌ ಹಾಗೂ ಮುಜರಾಯಿ ಇಲಾಖೆಗಳಲ್ಲಿ ಭಕ್ಷಿಗಳಾಗಿದ್ದರು. ಮೈಸೂರು 
ಕರ್ನಾಟಕ ಸಂಘದ ಅಧ್ಯಕ್ಷ ರು (೧೯೩೪); ಅಖಿಲ ಕರ್ನಾಟಕ ಕೀರ್ತನ ಸಮ್ಮೆ ಲನ 
(ಬಳ್ಳಾರಿ, ೧೯೨೬)ದ ಅಧ್ಯಕ್ಷ ರು. 


ಗ್ರಂಥಗಳು : ಕರ್ಣಾಟಕರಾಮಾಯಣಸಂಗ್ರಹ, ಯದುನೃಪವಿಜಯ (ಅ). 


ಹನುಮಂತಾಚಾರ್ಯ, ಮೂಗೂರು | 
ಜ: (?) ಮ : ೧೯೩೯ 
ಶಿವಮೊಗ್ಗ ಜಿಲ್ಲೆಯ ಮೂಗೂರು. ಸ್ವಂತ ವ್ಯಾಸಂಗದಿಂದ ಕನ್ನಡ ಮಾತ್ರವಲ್ಲದೆ 
ಸಂಸ್ಕೃತ, ಮರಾಠಿ ಹಾಗೂ ಇಂಗ್ಲೀಷ್‌ ಸಾಹಿತ್ಯದಲ್ಲಿ ಪರಿಣತರಾಗಿದ್ದರು. ಸಂಗೀತ, 
ಚಿತ್ರಕಲೆಯಲ್ಲಿಯೂ ವಿಶೇಷವಾದ ಆಸಕ್ತಿಯುಳ್ಳವರು; ಪ್ರಸಿದ್ಧ ಹರಿಕಥಾ ವಿದ್ವಾಂಸರು. 
ಸುಮಾರು ೩೦ ವರ್ಷಗಳವರೆಗೆ ಮೈಸೂರು ವಿದ್ಯಾ ಇಲಾಖೆಯಲ್ಲಿ ಉಪಾಧ್ಯಾಯರಾಗಿ 
ಕೆಲಸಮಾಡಿದರು. ಆನವಟ್ಟಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಆಗಿದ್ದರು. 


ಗ್ರಂಥಗಳು : ಅರಕಾನದ ರಾಣಿ-ಅಮೀನಾ (ಇ. ೧೯೩೧), ಆನಂದಸಾಮ್ರಾಜ್ಯ 
(ಆ.೧೯೨೯), ಗಂಗಾಲಹರಿ, ಜಗನ್ನಾ ಥಪಂಡಿತರಾಜರ ಚರಿತ್ರೆ (ಅ-ಚ), ಜಯಂತಿ 
ಕ್ಷೇತ್ರಮಹಿಮೆ, ತಾನಾಜಿ (ಆ), ದುರಾಶಾಪಿಶಾಚ (ಇ), ಪ್ರಣಯದಾಹ (ಇ), 
ರುಕ್ಮಿಣೀಪರಿಣಯ (ಆ), ವಿಚಿತ್ರ ಜಾಲ (ಇ), ವೀರಮಾತಾ (ಇ). 
ವೆಂಕಟೇಶ ಅಯ್ಯಂಗಾರ್‌, ನಂಗಪುರಂ ಬಿ.ಎ. 
ಜ: (?) ಮ : ೧೯೪೧ 
ಬೆಂಗಳೂರು. "ಮಿಟಿಯರಾಲಾಜಿಕಲ್‌' (1/616010100108) ಶಾಖೆಯಲ್ಲಿ 


ಬಹುಕಾಲ ಕೆಲಸಮಾಡಿ, ಆ ಖಾತೆಯ ಮುಖ್ಯಾಧಿಕಾರಿಯಾಗಿ ನಿವೃತ್ತ ರಾದರು. ಬೆಂಗಳೂರಿನ 
ದೇಶೀಯ ಎದ್ಯಾಶಾಲೆ, ಅಮೆಚೂರ್‌ ನಾಟಕ ಸಂಘ, ರಾಮಕೃಷ್ಣಮಠ ಮುಂತಾದ 


೧೬೮ ಗ್ರಂಥಕರ್ತರ ಚರಿತ್ರಕೋಶ 


ಸಂಸ್ಥೆ ಗಳ ಅಭಿವೃದ್ಧಿಗಾಗಿ ಅನೇಕ ವಿಧದಿಂದ ಸಹಾಯ ಮಾಡಿದರು. ಬೆಂಗಳೂರು 
ಸಿಟಿಕೋ- ಆಪರೇಟಿವ್‌ ಬ್ಯಾಂಕಿನ ವ್ಯವಸ್ಥಾಪಕ ಮಂಡಲದ ಸದಸ್ಯರಾಗಿ ಸುಮಾರು 
೨೦ ವರ್ಷ ಕೆಲಸಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಲ್ಲೊ ಬ್ಬರಾದ 
ಇವರು, ಹಲವು ವರ್ಷ ಪರಿಷತ್ತಿನ ಕಾರ್ಯದರ್ಶಿಗಳೂ ಕೋಶಾಧಿಕಾರಿಗಳೂ ಆಗಿದ್ದರು. 
ಬೆಳ್ಳಾವೆ ವೆಂಕಟನಾರಣಪ್ಪನವರ ಸಹಕಾರದಿಂದ "ಎಜ್ಞಾನ' ಎಂಬ ಮಾಸಪತ್ರಿಕೆಯನ್ನು 
ಕೆಲಕಾಲ ಹೊರಡಿಸಿದ್ದರು (೧೯೧೮). 


ಗ್ರಂಥಗಳು: ಜ್ಯೋತಿರ್ವಿನೋದಿನಿ (ಖ), ನಟರಾಜಭಕ್ತ, ನಾಳೆ ಹೋಗುವ ನಂದ 
ಮತ್ತು ಮೀರಾಬಾಯಿ, ರಾಮಕೃಷ್ಣಪರಮಹಂಸರ ಉಪದೇಶವಾಕ್ಕಾವಳಿ (ಪೀ.೧೯೧೬), 
ರಾಮಕೃಷ್ಣಪರಮಹಂಸರ ವಚನಾಮೃತ -ಭಾಗ ೧ (ಪೀ, ೧೯೨೫), ಭಾಗ ೨ 
(ಪೀ. ೧೯೩೩), ಭಾಗ-೩ (ಪೀ. ೧೯೩೫), ಸ್ವಾಮಿವಿವೇಕಾನಂದರ ಪತ್ರಗಳು- 
ಭಾಗ ೧ (ಪೀ.೧೯೨೯]). 


ಕೇಶವಯ್ಯ, ಎ. ಪಂಡಿತ 
ಮ : ೧೯೪೨ 
ಚಿಕ್ಕಬಳ್ಳಾಪುರ. ಕನ್ನಡದಲ್ಲಿ ವಿದ್ವಾನ್‌ಪದವೀಧರರಾಗಿದ್ದ ಇವರು ಸ್ವಂತ 
ಪರಿಶ್ರಮದಿಂದ ಆಂಧ್ರ-ಗೀರ್ವಾಣ ಭಾಷಾ ಪ್ರಭುತ್ವವನ್ನು ಸಂಪಾದಿಸಿ, ಕೋಲಾರ 
ಜಿಲ್ಲೆಯ ಅನೇಕ ಸ್ಥಳಗಳಲ್ಲಿ ಮಾಧ್ಯಮಿಕ ಶಾಲಾಧ್ಯಾಪಕರಾಗಿ ಕೆಲಸ 
ಮಾಡಿದರು.ಸಂಗೀತಕಲೆಯಲ್ಲಿ ಅಭಿರುಚಿಯುಳ್ಳವರೂ ಹರಿಕಥಾವಿದ್ವಾಂಸರೂ ಆಗಿದ್ದರು. 


ಗ್ರಂಥಗಳು : ಕರ್ನಾಟಕ ಸದ್ಭುದ್ದಿಶತಕಂ (ಅ), ಗರ್ವಾಪಹಾರ (ಆ.೧೯೨೪), ಶ್ರೀ 
ದಯಾನಂದ ಸರಸ್ವತಿಯವರ ಚರಿತ್ರೆ (ಧ-ಚ), ಪರಾಶರಸ್ಮ್ರತಿವ್ಯಾಖ್ಯಾ (ಧ.೧೯೧೦), 
ಪಾತಿವ್ರತ್ಯಧರ್ಮ (ಧ), ಭರ್ತೃಹರಿನಿರ್ವೇದನಾಟಕಂ (ಆ), ಭೀಮಸೇನವಿಜಯ 
(ಆ), ಯವನಯಾಮಿನಿ ಸ್ವಪ್ನ ಚಮತ್ಕಾರ (ಓ೩೦1೩೧ 110೧15 ಗ್ರಂಥದ ಭಾಷಾಂತರ) 
(ಇ. ೧೯೩೦) ರಾಧಾಕೃಷ್ಣ (ಇ), ರಾಮಮೋಹನ ನಾಟಕ (ಆ), ವಿಚಿತ್ರಕಥಾಪ್ರಪಂಚ 
ಎಂಬ ಕಾಶೀರಾಮೇಶ್ವರ ಯಾತ್ರೆಯ ಕಥೆಗಳು (ಇ. ೧೯೩೬), ವಿವೇಕವಿಜಯ 
("ಸಂಕಲ್ಪಸೂರ್ಯೋದಯ'ವೆಂಬ ಸಂಸ್ಕೃತನಾಟಕದ . ರೂಪಾಂತರ) (ಆ. ೧೯೨೦) 


ಗಣಪತಿ ಐಗಳು, ಮಂಜೇಶ್ವರ 
ಮ. ಸು: ೧೯೪೨ 


ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜೇಶ್ವರ. ಮೆಟ್ರಿಕ್‌ ಪಾಸಾಗಿ ಸೆಕಂಡರಿ ಗ್ರೇಡ್‌ 
ಉಪಧ್ಯಾಯರಾಗಿ ಬಂಟವಾಳ ಮೊದಲಾದ ಕಡೆಗೆ ಕೆಲಸಮಾಡಿದರು. 


ಗ್ರಂಥಗಳು : ಕಾರಂಜೆ ಮಹಾತ್ಮೆ (ಧ), ಕಾಶೀಮಠದ ಚರಿತ್ರೆ (ಧ-ಬೂ.೧೯೩೬), 


ಗ್ರಂಥಕರ್ತರ ಚರಿತ್ರಕೋಶ ೧೬೯ 


ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ (ಮ.೧೯೨೩), ಮಂಜೇಶ್ವರ ಸ್ಥಳಪುರಾಣ 
(ಮ.೧೯೨೪), ಸಾಬೂನು ತಯಾರಿಸುವ ವಿಧಾನ (ಣ) 


(ಅಲ್ಲದೆ ಒಬ್ಬರ್ಯ, ದೈಯ್ಯಂಗಳು, ಕಲ್ಲುರ್ಟೆ, ಕುಲ್ಕುಡ, ಮುಂಡತ್ತಾಯ 
ಮುಂತಾದ ತುಳು ಪಾಡ್ಬನಗಳನ್ನೂ ಕೊಡಗು ರಾಜ್ಯಭಾರಕ್ರಮ, ಉತ್ತರ ಕನ್ನಡ 
ಜಿಲ್ಲೆಯ ಚರಿತ್ರೆ ಇತ್ಯಾದಿ ವಿಷಯಕ ಲೇಖನಗಳನ್ನೂ ಬರೆದು ಪ್ರಕಟಿಸಿದ್ದಾ ರೆ) 


ಗೋವಿಂದರಾವ್‌, ಉಡುಪಿ 
ಮ : ೧೯೪೭ 
ಉಡುಪಿ. ಇವರು ಮಂಗಳೂರು ತಿಲಕ ವಿದ್ಯಾಲಯದಲ್ಲಿಯೂ, ಡಿಪ್ರೆಸ್ಡ್‌ 
ಕ್ಲಾಸ್‌ ಮಿಶನ್‌ ಶಾಲೆಯಲ್ಲಿಯೂ ಅಧ್ಯಾಪಕರಾಗಿ ಕೆಲಸ ಮಾಡಿದರು. ರಾಷ್ಟ್ರೀಯ 
ವೃತ್ತಿಯ ಪತ್ರಿಕೋದ್ಯಮಿ. 


ಗ್ರಂಥಗಳು : ನನ್ನ ಆರಂಭದ ಜೀವನ (ಈ. ೧೯೪೫), ಸ್ವದೇಶಿ (ರ. ೧೯೨೨), 
ಸ್ವದೇಶಿ ಸಮಾಜ (ಲ. ೧೯೨೩) (ಎಲ್ಲವೂ ಭಾಷಾಂತರಗಳು). 


ಗೋವಿಂದರಾಜ ಅಯ್ಯಂಗಾರ್‌ ಎಸ್‌.ಜಿ. 
ಮ: ೧೯೫೩ 
ಬೆಂಗಳೂರು. ಎಸ್‌.ಜಿ. ನರಸಿಂಹಾಚಾರ್ಯರ ಕಿರಿಯ ಸೋದರರಾದ ಇವರು 
ಬೆಂಗಳೂರು ರೆಸಿಡೆಂಟ್‌ ಕಚೇರಿಯಲ್ಲಿ ಗುಮಾಸ್ತರಾಗಿದ್ದರು. ತಮ್ಮ ಕವಿತಾಚಾತುರ್ಯಕ್ಕಾಗಿ 
ಶ್ರೀಮನ್ನಹಾರಾಜರಿಂದ ಪಾರಿತೋಷಕವನ್ನೂ ಬೆಂಗಳೂರು ಪೌರಸಭೆಯವರಿಂದ ಸುವರ್ಣ 
ಪದಕದ ಪ್ರಶಸ್ತಿಯನ್ನೂ ಪಡೆದವರಾಗಿದ್ದರು. 


ಗ್ರಂಥಗಳು : ತಾಮಸಪ್ರಭುಚರಿತೆ, ಪ್ರಾಬೋಧಕೀಸ್ತೊ ೇತ್ರಂ, ಪ್ರಿಂರೋಜ್‌ 
ವಿಜಯ, ಮೈಸೂರು ರಾಜವಂಶಾನುವರ್ಣನಂ, ರಾಮಾಯಣಸಂಗ್ರಹ (೧೯೩೩), 
ಶ್ರೀಕೃಷ್ಣಸೇವಾಮೃತಂ, ಶ್ರೀಕೃಷ್ಣರಾಜ ರಜತಸಾಮ್ರಾಜ್ಯವೈಭವಂ ಶ್ರೀಮಾಲಿಕಾಸ್ತೋತ್ರಂ, 
ಸ್ಮಶಾನಶೋಕಂ. 


೧೭೦ ಗ್ರಂಥಕರ್ತರ ಚರಿತ್ರಕೋಶ 


ಅನುಬಂಧ - ೧ 
(ಹೆಚ್ಚಿನ ವಿವರಗಳು ತಿಳಿಯದಿರುವ ಕೆಲವು ಗ್ರಂಥಕರ್ತರು) 


ಅರ್ಕಸಾಲೆ ಬಸಪ್ಪ 


ಧಾರವಾಡ 


ಕೃತಿಗಳು : ಸಂಪಾದಿತ : ಮೌನೇಶ್ವರ ವಚನ ಶಾಸ್ತ್ರವು (ಮೌನೇಶ್ವರ ಕೃತ ವೇದಾಂತ 
ತತ್ವಗಳನ್ನು ಬೋಧಿಸುವ ವಚನಗಳು) ೧೮೮೭ 


ಸೌ. ಅಚ್ಚಮ್ಮ, ಸೌ. ರಾಧಮ್ಮ (ಭಗಿನೀದ್ವಯರು) ' 
ಬೆಂಗಳೂರು 


ಕೃತಿ : ಭಾರತ ಸಾಧ್ವೀಮಣಿಯರ ಇತಿಹಾಸಮಂಜರಿ (ಭಾ-೧) (ಜೋ.ಬ) (ಸ್‌ 
ಅಚ್ಚಮಾಂಬೆ ಕೃತ ತೆ. ಪು. ಭಾ ೧೯೧೫ 


ಅಳಸಿಂಗರಾಚಾರ್ಯ ಪುಸ್ತಕಂ, ಸಿದ್ಧಾಂತಿ 

ಮೈಸೂರು 
ಕೃತಿ : ಚಾಣಕ್ಕತಂತ್ರ ಚಮತ್ಕಾರ (ವಿಶಾಖಾದತ್ತನ ಸಂ.ಗ್ರಂ ಆಧಾರ) ೧೮೮೦ 
ಪರಿಷ್ಕೃತಂ : ಕರ್ಣಾಟಕ ಭಾಷಾಭೂಷಣಂ (ನಾಗವರ್ಮಕೃತ) ೧೮೮೦. 


ಆಂಜನೇಯವರ್ಯ 
ದೊಡ್ಡ ಬಳ್ಳಾಪುರ 


ಕೃತಿ : ಕರ್ಣಾಟಕ ರಾಜಹಂಸ ನಾಟಕ (ಸಾ.ನಾ.) ೧೯೧೫ 


ಆರ್ಯಾಚಾರ್ಯ 
ಮದ್ರಾಸ್‌ 


ಕೃತಿ : ಲಘು ಅಧ್ಯಾತ್ಮಮಾಲಾ (ದೈತ್ಯ ಮತ ವಿಚಾರ) ೧೮೯೫ 


ಗ್ರಂಥಕರ್ತರ ಚರಿತ್ರಕೋಶ ೧೭೧ 


ಎಸ್‌. ಆರೋಗ್ಯಂ ಪಿಳ್ಳೆ 
ಬೆಂಗಳೂರು. ವೈದ್ಯವೃತ್ತಿ 
ಕೃತಿಗಳು : ಆರೋಗ್ಯ ಸೂತ್ರ ಸಂಗ್ರಹ ೧೮೮೩ (೨) 
ಮಾಹೇಶ್ವರ ಉಪದ್ರವ ವಿವೇಚಕ ಬೋಧಿನಿ ೧೮೬೯ 


ಏಲಕ ಚಂದ್ರಸಾಗರ ಸ್ವಾಮಿ 


ಬೆಳಗಾವಿ 


ಕೃತಿ : ಶ್ರೀ ಶಾಸ್ತ್ರಸಾರ ಸಮುಚ್ಚಯದ ಕನ್ನಡ ಟೀಕು:: ' 
(ಮಾಘನಂದಿ ಕೃತ ಎ ಕನ್ನ ಡ ಟೀಕೆ) ೧೯೧೬ 


ಕಂಕೂಬಾಯಿ ಸೊಲ್ಲಾಪುರ 
ಬೆಳಗಾವಿ 


ಕೃತಿ : -ದಶಲಕ್ಷಣ ಧರ್ಮ (ಜೈನಧರ್ಮ) ೧೯೦೮ 


ಕಡಬ ತಿರುಮಲಾಚಾರ್ಯ 
ಬೆಂಗಳೂರು 


ಕೃತಿ : ಚೂಡಾಲೆ (ಪೌ.ಕ.) ೧೯೧೩ 


ಕಡಬದ ಮಹಾಲಕ್ಷ್ಮಮ್ಮ 
ಧಾರವಾಡ. ಕರ್ನಾಟಕ ಸ್ತ್ರಿ ಮಂಡಲಿಯ ಸಂಸ್ಥಾಪಕಿ. 
ಕೃತಿ : ಭಕ್ತಿ (ಉಪನ್ಯಾಸ) ೧೯೦೯ 


ಎಸ್‌. ಕಮಲಾಂಬಾ 


ಮೈಸೂರು 


<) 
೨ 
lo 


ಗ್ರಂಥಕರ್ತರ ಚರಿತ್ರಕೋಶ 


ಕೃತಿಗಳು : ಅಬಲಾ ಸಚ್ಚರಿತ್ರ ರತ್ನಮಾಲಾ (ತೆ.ಪು.ಭಾ) ೧೯೧೮ 
ಗೀತಾ ಸಂದೇಶ (ಪದ್ಯ) ೧೯೪೯ 


"ಕವಿಕುಲಶಿರೋಮಣಿ' 
ಮೈಸೂರು 


ಕೃತಿ : ವೈಜ್ಞಾನಿಕ ಪ್ರಹಸನ (ಸಾ.ನಾ) ೧೮೯೯ 


ಕಾಮಾಕ್ಷಿ ಅಮ್ಮಾ ಸಿ.ಎಸ್‌ 
ಬೆಂಗಳೂರು. ಅಧ್ಯಾಪಕಿ 
ಕೃತಿ : ಚಂದಾವಳೀ ವಿಲಾಸ ನಾಟಕ (ಕಾ.ನಾ.) ೧೮೯೮ 


ಕೃಷ್ಯಯ್ಯಂಗಾರ್‌ 

ಬಸನಹಳ್ಳಿ 
ಕೃತಿ : ಶ್ರೀ ಧನ್ವಂತರಿ ಕೀರ್ತನೆ (ಧನ್ವಂತರಿ ವ್ರತಕಲ್ಪ, ಪೂಜೆ, ಕಥೆ, ಭಜನೆಗಳನ್ನು 
ಒಳಗೊಂಡ ಕೀರ್ತನೆಗಳು) ೧೯೨೦ 


ಕೃಷ್ಣಮಾಚಾರ್‌ ಮುಡಂಬಿ 
ಬೆಂಗಳೂರು 


ಕೃತಿಗಳು : ಮಾಧವೀ ಮನೋರಮಾ ನಾಟಕಂ (ಸಾ.ನಾ.) ೧೯೧೩ 
ಸಂಗೀತ ವಿದ್ಯಾದಾಯಿನಿ ಎಂಬ ಹಾರ್ಮೋನಿಯಮ್‌ ಮತ್ತು ಸಂಗೀತ ಕಲಿಯುವ 
ಪುಸ್ತಕ (ನಾ.೧) ೧೯೧೫ 


ಕಷ ಯಂಗಾರ್‌ ಬೇಲೂರು 
೪ಣ ಶಿ 


ಬೆಂಗಳೂರು 
ಕತಿ : ತತಠ,ಯ ಸಾರಸಂಗೃಹವು (ವಿರಿಷ್ಟುದ್ದೆ ತ ಮತ) ೧೮೮೫ 
ಲ ಹ್‌ — ಲ ಷು 


ಗ್ರಂಥಕರ್ತರ ಚರಿತ್ರಕೋಶ ೧೭೩ 


ಕೃಷ್ಣರಾಯ 
ಬೆಂಗಳೂರು 


ಕತಿ : ಅಶಶಾಸ ಸಂಗ್ರಹ ೧೯೧೬ 
ಲ =" ೬ 


ಕೃಷ್ಣ ರಾಯ ಹಳಿಗೇರಿ 

ಮಂಗಳೂರು. 

ಅಧ್ಯಾತ್ಮ ವಿಚಾರ (ಪ್ರಬಂಧ) ೧೯೦೯ 

ಅಧ್ಯಾತ್ಮ ವಿಚಾರದ ಕುರಿತು ಮಾಧ್ವರು ಹೇಳುವ ಆಕ್ಷೇಪಣೆಗಳಿಗೆ ಉತ್ತರ 
೧೯೧೪ 


ಶ್ರೀಮದ್ಭಾಗವತದಲ್ಲಿ ವಿವರಿಸಲ್ಪಟ್ಟಿರುವ ಸ್ವಾಯಂಭುವ ಮನು ವಂಶಾವಳಿ 
(ಉಪೋದ್ಭಾತ ಸಮೇತ) ೧೯೦೫ 


ಶ್ರೀಸುಬ್ರಹ್ಮಣ್ಯ ಮಹಾತ್ಮೆ ೧೯೨೧ 


ಕ್ಟ ಪ್ಲರಾವ ಕಿಲಪಾಡಿ 
ಮಂಗಳೂರು 


ಕೃತಿ : ದಕ್ಷಿಣ ಕನ್ನಡ ಗ್ರಾಮ ಉದ್ಯೋಗಸ್ಥರ ಕಾನೂನುಗಳ ಸಂಗ್ರಹವು ೧೮೯೪ 


ಕಷ್ಟರಾವ್‌, ಗಂಗೊಳಿ 
೪೧ ೪ 
ಮಂಗಳೂರು 


ಕೃತಿ : ಭೂತಾಳ ಪಾಂಡ್ಯನ ಅಳಿಯ ಸಂತಾನ ಕಾಯದೆ ೧೮೯೮ 


ಕ್ಪ ಷ್ಲರಾವ್‌ ಹಣಮಂತ ವಕೀಲ 
ಧಾರವಾಡ, ವಕೀಲವೃತ್ತಿ, 


ಕೃತಿ : ಸುಂದರಾ ನಾಟಕ (ಹೆನ್ರಿ ಫೀಲ್ಡಿಂಗ್‌ಕೃತ ಇಂ.ನಾ.ಭಾ) ೧೮೮೨ 


೧೭೪ ಗ್ರಂಥಕರ್ತರ ಚರಿತ್ರಕೋಶ 


ಹಷಸಾಮಿ ಅಯ ಂಗಾರ್‌ ಎಸ್‌.ಬಿ. 
ಣ ವ ಶಿ 


ತಿ : ರಾಬಿನ್ಸನ್‌ ಕ್ರೂಸೋ ವೃತ್ತಾಂತಗಳು (ಡ್ಯಾನಿಯೆಲ್‌ ಡೆಪೋಕೃತ ಇಂ.ಪ್ರಭಾ.) 


ಕಷ್ಟಸಾಮಿ ಎಸ್‌ 
೪ ಣದ 
ಬೆಂಗಳೂರು 
ಕೃತಿ : ಸೋಜಿಗದ ಬಾಂಧವ್ಯ (ಸಾ. ಕಥೆ) ೧೯೧೮ 


ಕೃಷ್ಣಾ ಜಟ್ಟಪ್ಪ 


ಮೈಸೂರು, ವೈದ್ಯವೃತ್ತಿ 


ಕೃತಿ : ನಿಖಿಳ ರೋಗಾಹಾರಿ (ಜ್ವರ, ಕಜ್ಜಿ, ಉಬ್ಬಸ ಮೊದಲಾದ ರೋಗಗಳ 
ಚಿಕಿತ್ಸೆ) ೧೯೯೨ 


ಕೃಷ್ಣಾಖ್ಯ ಭಾಗವತ 
ಮೈಸೂರು 
ಕೃತಿ ಶ್ರೀಕೃಷ್ಣರಾಜಾಭ್ಯುದಯ (ಸಂ. ಅನು) (ಮುಮ್ಮಡಿ ಕೃಷ್ಣರಾಜ ಒಡೆಯರ 


೪ಣ 


ಪಟ್ಟಾಭಿಷೇಕ, ಅವರು ಕೈಕೊಂಡ ಸತ್ಕಾರ್ಯಗಳು) ೧೮೮೨ 


ಕೃಷ್ಣಾ ಜಿ ಬಾಪುರಾವ ಕುರಂದವಾಡ 
ಧಾರವಾಡ. ಉಪಾಧ್ಯಾಯರು ನ 


ಕೃತಿ : ದ್ರೌಪದಿ ಸ್ವಯಂವರ (ಪೌ.ನಾ.) ೧೯೦೦ 


ಲ 


ಕೃಷ್ಣಾಜಿ ಭಿಷ್ಟೊ € ಬೀಳಗಿಕರ 
ಧಾರವಾಡ. ಉಪಾಧ್ಯಾಯರು 
ಕೃತಿಗಳು : ನಳದಮಯಂತಿ ನಾಟಕದ ಪೂವಾರ್ಧ-ನಳಾರಣ್ಯ ನಾಟಕವು (ಪೌ.ನಾ.)೧೮೮೭ 


ಗ್ರಂಥಕರ್ತರ ಚರಿತ್ರಕೋಶ ೧೭೫ 


ರಂಭಾ ಶುಕ ಸಂವಾದವು (ಸಂ.ಭಾ) ೧೮೮೮ 
ಷೋಡಶ ಸೋಮವಾರ ವ್ರತಕಥೆ (ಪದ್ಯ) ೧೮೮೮ 


ಗುರುರಾಯಾಚಾರ್ಯ ತುಮ್ಮಿನಕಟ್ಟಿ 
ರಾಣೀಬೆನ್ನೂ ರು 


ಕೃತಿ : "ಭಾಗವತದೊಳಗಿನ ಚಿತ್ರಕೇತುವಿನ ಕಥೆ ೧೮೯೫ 


ಗುರುಲಿಂಗಶಾಸ್ತ್ರಿ ಸಿದ್ಧಾ 9ತಿ 
"ಬಲೇಶ್ವರ' ವಿಜಾಪುರ ಜಿಲ್ಲೆ 
ಕೃತಿಗಳು : ಜ್ಯೋತಿಷ್ಯ ಚಂದ್ರಿಕೆ ೧೯೧೪ 
ಪ್ರತ್ಯಕ್ಷ ಫಲಾನುಭವ ಜ್ಯೋತಿಷ್ಯ ಚಂದ್ರಿಕೆ 


ಗುರುಸಿದ್ದಪ್ಪ ಮಾನವಿ 

ಹುಬ್ಬಳ್ಳಿ 
ಕೃತಿ : ಸಂಪಾದಿತ : ಗಣಸಹಸ್ರ ನಾಮಾವಳಿ (ಬಸವಾಂಕ ಕೃತ ಪ್ರಮಥರ 
ನಾಮಾವಳಿ) ೧೮೬೦ 


ಗೂಡಪಲ್ಲಿ ರಾಮಶಾಸ್ತ್ರಿ 
ಮೈಸೂರು 
ಕೃತಿಗಳು :ಕೊಮಾರರಾಮನ ನಾಟಕ (ಐ.ನಾ) ೧೮೯೨ 
ಚಂಡಕೌಶಿಕ ನಾಟಕ 
ಚಂಡೀಮದಮರ್ದನ ನಾಟಕ 
ಚೋರಕಥೆ (ಕಾ.ನಾ.) 


ಜಟಾಸುರನ ಕಾಳಗ (ಯ.ಗಾ) 
ಜಲಂಧರನ ಕಾಳಗ 


೧೭೬ ಗ್ರಂಥಕರ್ತರ ಚರಿತ್ರಕೋಶ 


ದುಶ್ಯಾಸನನ ಕತೆ (ಯ.ಗಾ) 
ಶಶಿಧರ ವಿಜಯಾಭ್ಯುದಯವೆಂಬ ತಾರಾಶಶಾಂಕ ನಾಟಕವು (ಪೌ.ನಾ.) 
ಶೃಂಗಾರಾದ್ಭುತ ರುರೀ ಚಿತ್ರ ಬೃಹತ್ಯ ಥಾಮಂಜರಿ ೧೮೮೯ 


ಎಂ. ಗೋಪಾಲರಾವ್‌ 
ಬೆಂಗಳೂರು. 
ಕೃತಿಗಳು : ಹಿಂದೂದೇಶದ ಸಸ್ಯಶಾಸ್ತ್ರವು (ಪೂರ್ವಾರ್ಧ) 
ಸಸ್ಯಗಳ ಮತ್ತು ಸಸ್ಯಕುಟುಂಬಗಳ ವಿವರಣೆ (ಸಚಿತ್ರ) ೧೯೧೯ 


ಗೋವಿಂದ ಶೇಷೋ ಶಿರೋಳಕರ 
ಬೆಳಗಾವಿ, ಅಧ್ಯಾಪಕರು 


ಕೃತಿ : ಜಗತ್ತಿನ ಇತಿಹಾಸಸಾರವು (ಮರಾ.ಭಾ) ೧೮೭೫ 


ಚಂದ್ರಶೇಖರಶಾಸ್ತ್ರೀ 

ಬೆಂಗಳೂರು. ದಿವಾನ್‌ ಕಚೇರಿಯಲ್ಲಿ ಗುಮಾಸ್ತರು 

ಕೃತಿಗಳು : ದ್ರೌಪದೀ ವಸ್ತ್ರಾಪಹರಣ (ಪೌ.ನಾ.) 
ಮಂದಾರವಲ್ಲೀ ಪರಿಣಯ (ಪ್‌ೌ.ನಾ) 
ಮನುಚರಿತ್ರೆ (ಪೌ.ನಾ) 


ಚಂದ್ರಶೇಖರಾರಾಧ್ಯ ಎಚ್‌.ಸಿ. 
ಮೈಸೂರು 
ಕೃತಿ :. ಗ್ರಾಮಬಂಧು (ಕಾನೂನು ಸೆಕ್ಷನ್‌ ೩೦೨) ೧೯೧೦ 


೪ 


ಕೆ.ಆರ್‌. ಚಕ್ರವರ್ತಿ 
ಬೆಂಗಳೂರು. ತಂದೆ-ರಾಜಗೋಪಾಲ ಚಕ್ರವರ್ತಿ, ವಿದ್ಯಾ ಇಲಾಖೆಯಲ್ಲಿ 
ಅಧ್ಯಾಪಕರು 


ಗ್ರಂಥಕರ್ತರ ಚರಿತ್ರಕೋಶ ೧೭೭ 


ಕೃತಿಗಳು : ಸಾಧುಚರಿತ ಭಾ ೧ (ಪೌ.ಕಥಾಸಂಗ್ರಹ) ೧೯೧೫ 
ಕನ್ನಡ ಸೈಂಟಿಫಿಕ್‌ ಗ್ಲಾಸರಿ (ಇಂ-ಕನ್ನಡ ನಿಘಂಟು) ೧೯೨೩ 
ಲಕ್ಷ್ಮಿ "ರಾಣಿ (ಜ್ಞಾ ನಶರಣ ಚಕ್ರವತಿಕೃತ ದಂ.ನಾ.ಭಾ) ೧೯೧೭ 
ನವಯುಗ (ಶಶಿಪಾಲ ಬ್ಯಾನರ್ಜಿಕೃತ ಪು.ಭಾ) ೧೯೨೫ 
ಹರಿಣಾಕ್ಷಿ (ಯೋಗೀಂದ್ರನಾಥ ಕೃತ ವಂ-ಕಥೆಯ ಭಾ.) ೧೯೧೪ 
ಚಿತ್ರಚರಿತ್ರ (ತ್ರೈಲೋಕ್ಕನಾಥಕೃತ ವಂ, ಕಥೆಯ ಭಾ.) ೧೯೧೩ 


1 


ಕೃಷ್ಣಾಜಿ ಶಂಕರ ಇಂಗಳಗಿಕರ 
ಧಾರವಾಡ 


ಕೃತಿ : ಶುಕಸಂಜೀವಿ (ಪೌ.ಕಥೆ) ೧೯೧೫ 


ಕೃಷ್ಣಾ ಜಿ ಸ್ವಾಮಿರಾವ ಬೆಳ್ಳಿಕಲಮದಾನಿ 
ಬಾಗಲಕೋಟೆ 


ಕೃತಿ : ನಾಮದಾರ ಬಾಳಗಂಗಾಧರ ಟಿಳಕರ ಲಾವಣಿ ಮತ್ತು ಶೃಂಗಾರ 
ಪದಗಳು ೧೮೯೯ 


ಕೃಷ್ಣಾವಧೂತ ಪಂಡಿತ 
ಧಾರವಾಡ ಜಿಲ್ಲೆಯ ಬ್ಯಾಡಗಿ 


ಕೃತಿ : ಶ್ರೀದೇವಾಂಗ ಲಿಂಗಧಾರಣ ಖಂಡನ ೧೯೧೦ 


ಎಂ.ಕಾಂತರಾಜ ಅರಸ್‌ 
ಮೈಸೂರು 


ಕೃತಿ : ಆತ್ಮರಾಮಾಯಣ (ತೆ-ಪು.ಅನು) ೧೯೨೦ 


೧೭೮ ಗ್ರಂಥಕರ್ತರ ಚರಿತ್ರಕೋಶ 


ಕೇಶವ ದರೆಪ್ಪಾ ಚೌಗುಲೆ 
ಬೆಳಗಾವಿ 


ಕೃತಿ : ಶ್ರೀಪಾಲ ಚರಿತ್ರೆ(ಮರಾ- ಅನು) ೧೯೧೬ 


ಕೆ.ಎನ್‌. ಖಾನೋಳಕರ 
ಧಾರವಾಡ 


ಕೃತಿ : ಹಾತಿಮನ ಚರಿತವು (ಅನು) ೧೯೦೫ 


ಗಂಗಾಧರರಾವ ಹುಯಿಲಗೋಳ 
ಧಾರವಾಡ. ಉಪಾಧ್ಯಾಯರು 
ಕೃತಿ : ನಿದ್ದೆಯಲ್ಲೆಬ್ಬಿಸಲ್ಪಟ್ಟ ಚಂದನದಾಸನು (ಕಾ.ನಾ) ೧೯೦೧ 
ಗಣೇಶ ಗಂಗಾಧರ ಫಾಟಕ | 
ಹುಬ್ಬಳ್ಳಿ 


ಕೃತಿ : ಭೂಮಿತಿ ಸಾಧನವು (ಸಚಿತ್ರ) (ಭೂಮಿಯನ್ನು ಅಳೆಯುವ ವಿಧಾನ) 
೧೯೦೨ 


ಗದಿಗೆವ್ವ ಕುರಹಟಿ 
ಬ 
ಧಾರವಾಡ ಜಿಲ್ಲೆಯಲ್ಲಿ ಉಪಾಧ್ಯಾಯಿನಿ 


ಕತಿ : ಎಂಟು ಸ್ಲೀರತ ಗಳು (ಜೀ.ಚ.) ೧೯೦೯ 
ಲ ಈ ಲ್ನ 


ಗಣಪಯ್ಯಾ ಚಂದಾವರ 


ಕಾರವಾರ ಪಶುಚಿಕಿತಾ ಶಾಸಜರು 
~ ಇ 


ಗ್ರಂಥಕರ್ತರ ಚರಿತ್ರಕೋಶ ೧೭೯ 


ಕೃತಿಗಳು ಕ ಗೋವೃಷಭಾದಿಗಳ ಸಂರಕ್ಷ ಣ ವೈದ್ಯಾದಿಗಳ ಕ್ರಮವು ೧೮೭೭ 
ಪಶುಚಿಕಿತ್ಸಾ ಸಾರ ೧೮೮೬ 


ಗಣೇಶ ಶಾಂತಯ್ಯಾ ಕಾರೇಬೈಲಕರ 
ಮಂಗಳೂರು. ವೈದ್ಯವೃತ್ತಿ 


ಕೃತಿಗಳು : ತೊವನ್ನಿ ಲಾವ ಎಂಬ ಮಲಯಾಳ ವಿಷವೈದ್ಯಶಾಸ್ತ್ರ ವು, ಎಷಾಬ್ಬಿಮಾರುತ 
- ಟೀಕೆಯೊಡನೆ (ಮಲಯಾಳ ಮೂಲ, ಟೀಕೆಯೊಂದಿಗೆ) ೧೮೯೫ 


ವೈದ್ಯತತ್ವ ನಿರ್ಣಯ ಸಾಗರ ಭಾ ೧ (ಸಂ-ಮೂಲ, ಕನ್ನಡ ಟೀಕೆ) ೧೯೦೭ 


ಗುರುರಾವ್‌ ಎಂ 

ಬೆಂಗಳೂರು 
ಕತಿಗಳು : ಆಂಗ್ಲೇಯ ವೈದ್ರಶಾಸ್ತ ೧೯೦೪ 
೪ ಇ ಲಕಿ ಅ pe 
ಮಾನುಷ ಶಾರೀರಧರ್ಮಶಾಸ್ತ್ರ ಮತ್ತು ಆರೋಗ್ಯಶಾಸ್ತ್ರ ೧೯೧೬ 


ತಾಯಿಯ ಹಾಲು, ಹಸುವಿನ ಹಾಲು, ಸಿದ್ಧಆಹಾರಗಳು ಇವುಗಳಿಂದ ಮಗುವನ್ನು 
ಪೋಷಿಸುವ ಕ್ರಮ ೧೯೧೨ 


ಚನ್ನ ಪ್ಪಾ ಬಸಲಿಂಗಪ್ಪಾ ನೇಗಿನಹಾಳ 
ನೇಗಿನಹಾಳ. ಬೆಳಗಾವಿ ಜಿಲ್ಲೆ 'ವೈದ್ಯವೃತ್ತಿ 


ಕೃತಿ : ವೈದ್ಯ ಚಿಂತಾಮಣಿ (ವನೌಷಧಿಗಳಿಂದ ಪರಿಹಾರ ಮಾಡುವ ಚಿಕಿತ್ಸಾಕ್ರಮ) 
೧೮೮೬ ತ 


ಚನ್ನ ಬಸಯ್ಯಾ ಚಂದೂರಮಠ 
ಧಾರವಾಡ 


ಕೃತಿ : ಹೋಳೀಪದಗಳು ೧೯೦೧ 


೧೮೦ ಗ್ರಂಥಕರ್ತರ ಚರಿತ್ರಕೋಶ 


ಚನ್ನಬಸವಕವಿ 
ಧಾರವಾಡ 


ಕೃತಿ : ಶ್ರೀ ವೀರಶೈವಮತಾಭ್ಯುದಯಚಂದ್ರಿಕಾ ೧೮೯೩ 


ಚನ್ನ ವೀರಸ್ವಾಮಿ 
ಬಳ್ಳಾರಿ 


ಕೃತಿ : ವೀರಶೈವ ಮತಸಾರಸಂಗ್ರಹ (ನಿಗಮಾಗಮ ಪುರಾಣ ಪ್ರಬಂಧಗಳ 
ಆಧಾರದಿಂದ) ೧೯೦೫ 


ಚಿಕ್ಕಣ್ಣ ಸಿ. 
ಣ 
ಬೆಂಗಳೂರು 
ಕೃತಿಗಳು : ಖಗೋಳ ವಿನೋದಗಳು ೧೯೩೦ 
ದೃಕ್‌ ಸಿದ್ಧಾಂತ ದರ್ಪಣಂ (ಜ್ಯೋತಿಷ್ಯಶಾಸ್ತ್ರ ದ ಆರಂಭದ ಪಾಠಗಳು) 
೧೯೧೪ 


ಕೃತಿ : ಲಿಂಗಾಯತ ಮತವಿಚಾರ ೧೮೭೪ 


ಎಂ.ಜನಾರ್ದನ ಅಯ್ಯಂಗಾರ್‌ 
ಬೆಂಗಳೂರು 


ಕೃತಿ : ಸತ್ಸಂಪ್ರದಾಯ ದೀಪಿಕಾ (ಪ್ರಬಂಧ) ೧೯೦೬ 


ಗ್ರಂಥಕರ್ತರ ಚರಿತ್ರಕೋಶ ೧೮೧ 


ಜೀವಾಜಿ ಕೃಷ್ಣ ದೇಶಪಾಂಡೆ 
ಹಾವೇರಿ 
ಕೃತಿ ಕ ರಸರತ್ನಾಕರ (ಭಾ.ಷ.) ೧೮೧೪ 
ತಂದೆ ಗುರುಗೋವಿಂದ 
ಬೆಂಗಳೂರು 
ಕೃತಿ : ಶಿವರಾತ್ರಿಕಥೆ (ಭಾ.ಷ) ೧೮೭೦ 


ತಮ್ಮಣ್ಣ ದಾಸ 
ಮದರಾಸು 
ಕೃತಿ : ಅಧ್ಯಾತ್ಮ ಮಾಲಾ (ಪ್ರಬಂಧ) ೧೮೯೬ 


ತವನಪ್ಪಾ ಪದಮಪ್ಪಾ ಹೂಲಿ 
ಬೆಳಗಾವಿ 
ಕೃತಿ : ದರ್ಶನ ಸ್ತುತಿ (ಪದ್ಯ) (ಜೈಧ.) ೧೯೧೦ 


ತಿರಕೋ ಕಲ್ಲೊ € ಉದಂಡಕರ 
ಹುಬ್ಬಳ್ಳಿ 


ಕೃತಿಗಳು : ಆತ್ಮಬೋಧ (ಆದ್ಯ ಶಂಕರಾಚಾರ್ಯಕೃತ ಸಂ-ಅನು.ಷ ವೃತ್ತ. 
ಗದ್ಯಾರ್ಥ) ೧೯೦೩ 


ಸಟೀಕ ಈಶಾವಾಸ್ಯೋಪನಿಷತ್‌ (ಶಾಂಕರಭಾಷ್ಕದೊಂದಿಗೆ ಸಂ.-ಅನು) ೧೯೧೫ 


ತಿರುಮಲ ರಾಘವಾಚಾರ್ಯ 
ಬಳ್ಳಾರಿ 


ಕೃತಿ : ಶ್ರೀ ವಿಷ್ಣುದಶಾವತಾರ ಕಥಾಸಂಗ್ರಹವು ೧೮೯೪ (೩) 


೧೮೨ ಗ್ರಂಥಕರ್ತರ ಚರಿತ್ರಕೋಶ 


ತುಮಕೂರು ಸಿದಪ ಚನಮಲಣ 
೧ ಇ ಣಿ ಣಿ 
ಬೆಂಗಳೂರು 


ಕೃತಿ : ಸಂಪಾದಿತ: ಶಿವಕಥಾಸಾರ ಗ್ರಂಥವು (ಚನ್ನಬಸವದೇವಕೃತ ೨೦೨ 
ಶಿವಶರಣರ ಕತೆಗಳು) ೧೮೮೫ 


ತುಂಬಳಬೀಡು ಪರ್ವತಯ್ಯ 
ಆದವಾನಿ, ಬಳ್ಳಾರಿ ಜಿಲ್ಲೆ 


ಕೃತಿ: ಖೈರೂಪಳಿ ವೀರಭದ್ರಸ್ವಾಮಿ ಶತಕವು (ಭಾ.ಷ.) ೧೮೯೦ 


ತ್ರಿಂಬಕ ಸಖಾರಾಮ ಶಿರವಲಕರ 
ಬೆಳಗಾವಿ 


ಕೃತಿ : ಮಹಾಮಾರಿಯು, ಅದರ ಕಾರಣಗಳೂ ನಿವಾರಣವೂ ಉಪಾಯಗಳೂ 
(ಮರಾ-ಭಾ) ೧೮೭೯ 


ತಿರುಮಲ ರಾಮಾಚಾರ್ಯ 
ಬಳ್ಳಾರಿ 


ಕೃತಿ : ಕಥಾಸಂಗ್ರಹವೆಂಬ ರಾವಣ ದಿಗ್ವಿಜಯವು, ಶ್ರೀ ರಾಮಾಯಣ ಪಷಟ್ಕಾಂಡ 
ಕಥಾಸಂಗ್ರಹವು ೧೮೮೯ 


ತೋಟಯ್ಯ ಅನ್ನದಾನಯ್ಯ ಮಂಗಳೂರು ಮಠ 
ಧಾರವಾಡ. ಉಪಾಧ್ಯಾಯರು 


ಕೃತಿ : ವೀರಮಣಿ (ಸಾ.ಕಾ.) ೧೯೦೨ 


ಗ್ರಂಥಕರ್ತರ ಚರಿತ್ರಕೋಶ ೧೮೩ 


ದೇವಭಟ್ಟ 
ಮಂಗಳೂರು 


ಕೃತಿ : ಶಂಕರ ವಿಜಯ ಸಾರಸಂಗ್ರಹ (ಪೂರ್ವಭಾಗ) (ಮಾಧವಾಚಾರ್ಯಕೃತ 
ಸಂ-ಕಾವ್ಯದ ಅನು) ೧೮೭೮ 


ಧರಣಪ್ಪಾ ಮೂಕಪ್ಪಾ ಬರಗಾಲೆ 
ಬೆಳಗಾವಿ 


ಕೃತಿ : ಜೈನಧರ್ಮಾಮೃತ ಸಾರ (ನೇಮಿಚಂದ್ರ ನಾರಾಯಣ ಚವಡೆಕೃತ 
ಮರಾ-ಪು.ಭಾ) ೧೯೦೮ 


ದೊಡ್ಡಬೆಲೆ ಗೋಪಾಲಾಚಾರ್ಯ 
ಬೆಂಗಳೂರು 
ಕೃತಿಗಳು : ಮೇಘಸಂದೇಶಂ (ಕಾಳಿದಾಸಕೃತ 'ಸಂ.ಕಾ. ಅನು) ೧೮೯೯ 


ಟೀಕಾ ತಾತ್ಪರ್ಕಾದಿಸಹಿತ ಕುಮಾರಸಂಭವಂ (೩ನೆಯ ಸರ್ಗ; 
ದೊ.ವೆಂಕಟೇಶಾಚಾರ್ಯ ಜೊ) ೧೯೨೪ 


ದೇಶಿಕಾಚಾರ್ಯ ಎಸ್‌.ಎ 
ಬೆಂಗಳೂರು 


ಕೃತಿಗಳು : ಕರ್ನಾಟಕ ಗರುಡ ಗರ್ವಭಂಗ ನಾಟಕಂ (ಪೌ.ನಾ) ೧೯೧೯ 


ಕಾಳಿದಾಸ ಚರಿತ್ರನಾಟಕ, (ಐ.ನಾ.) ೧೯೨೧ (೨) 


ಶ್ರೀಮದ್ರಾಮಾಯಣದೊಳಗಿನ ಲಂಕಾದಹನ ನಾಟಕಂ (ಪೌ.ನಾ.) 
೧೯೨೩ (೨) | 


ದೇಶಿಕಾಚಾರ್ಯ ಕ.ವಿ. 
ಬೆಂಗಳೂರು. 


ಕೃತಿ ಕ ಸಂಕ್ಟೆ "ಪ ಕರ್ನಾಟಕ ಮಾನುಷ ಶರೀರ ಧರ್ಮಶಾಸ ೧೯೦೪ 
ಆ 


೧೮೪ ಗ್ರಂಥಕರ್ತರ ಚರಿಶ್ರಕೋಶ 


ದೇವಾನಂದಸ್ವಾ ಮಿ ಪರಮಹಂಸ 
ಬೆಂಗಳೂರು 


ಕೃತಿ : ಪರಿಷ್ಕೃತ : ನಿಜದೀಪಿಕಾ ರತ್ನವೆಂಬ ಗ್ರಂಥವು ಸೇಲಂ ಕೃಷ್ಣರಾಜ 
ಕೃತ, ವೇದಾಂತ ರಾಘವಾಚಾರ್ಯರ ಟೀಕೆ ಸಹ ೧೮೯೪ 


ದೇವಶಿಖಾಮಣಿ ಲಕ್ಷ್ಮೀನರಸಿಂಹಾಚಾರ್ಯ 
ಬೆಂಗಳೂರು 


ಕೃತಿ ಕ ಲಜ್ಜಾವತಿ (ಸ್ವರ್ಣಕುಮಾರಿ ದೇವಿ ಕೃತ ವಂ.ಕಾ.ಅನು.) 


ನರಸಪ್ಪ ಕೊಡಿಗೇಹಳ್ಳಿ 
ಬೆಂಗಳೂರು 
ಕೃತಿ : ಛಂದೋದರ್ಪಣವು ೧೯೧೩ 


ಬಿ.ಎನ್‌. ನಂಜಪ್ಪ 
ಬೆಂಗಳೂರು. 
ಕೃತಿ : ಗೋವೈದ್ಯ ಸಾರಸಂಗ್ರಹ ೧೯೧೭ 


ನಂಜುಂಡ ದೀಕ್ಷಿತ 
ದೇವನಹಳ್ಳಿ, ಬೆಂಗಳೂರು ಜಿಲ್ಲೆ | 
ಕೃತಿ K ಶ್ರೀ ಶಿವಸಹಸ್ರನಾಮ ಭಾಷ್ಕಸಂಗ್ರಹವು (ಸಂ.ಕನ್ನ ಡ ವ್ಯಾಖ್ಯಾನ) 


ನರಸಿಂಹ ಸೈದ್ಭಾನ್ತಿ 
ಬೆಂಗಳೂರು 


ಗ್ರಂಥಕರ್ತರ ಚರಿತ್ರಕೋಶ ೧೮೫ 


ಕೃತಿಗಳು : ಗೋಪಾಲ ರತ್ನಾಕರ (ಜ್ಯೋತಿಷ್ಯ ಶಾಸ್ತ್ರ) 
ಜಾತಕ ಕಲಾನಿಧಿ 
ಜಾತಕಾಲಂಕಾರ ೧೯೧೨ 
ಪರಾಶರ ಹೋರಾಶಾಸ್ತ್ರ ಸಂಗ್ರಹವಾದ ತಾತ್ಪರ್ಯ ಬೋಧಿನಿ ಎಂಬ 
ಕನ್ನಡ ಸಟೀಕಾ ಜಾತಕ ಚಂದ್ರಿಕಾ 


| 


ನರಸಿಂಹ ಪಂಡಿತ ಕಾಶೀಪಂಡಿತ 


ನರಶೀಪುರ 
ಕೃತಿ : ಜ್ವರವಿವರಣ ವೈದ್ಯವು (ಎಂ. ಜಗನ್ನಾ ಥ ನಾಯುಡುಕೃತ ತ-ಪ್ರಭಾ) 
೧೮೭೭ 
ಎನ್‌.ನರಸಿಂಹಯ್ಯಂಗಾರ್‌ 
ಬೆಂಗಳೂರು 


ಕೃತಿ : ಪಶುವೈದ್ಯ ೧೯೧೮ (೨) 


ಶೆ ನರಸಿಂಹಯ್ಯಗಾರ್‌ 


ಬೆಂಗಳೂರು 
ಕೃತಿ : ಸರಳ ವ್ಯವಸಾಯ ೧೯೦೦ 


ಕೆ.ಆರ್‌. ನರಸಿಂಹಯ್ಯ 
ಚಿಕ್ಕ ಬಳ್ಳಾ ಪುರ. ಅಧ್ಯಾಪಕರು 
ಕೃತಿಗಳು : ಕರ್ನಾಟಕ ಸಂಕ್ಷೇಪ ರಾಮಾಯಣಂ (ಭಾ.ಷ) ೧೯೦೯ 
ಸಂಗ್ರಹ ರಾಮಾಯಣಂ (ಭಾ.ಷ) ೧೯೩೬ 


೧೮೬. ಗ್ರಂಥಕರ್ತರ ಚರಿತ್ರಕೋಶ 


ಕುಮಾರೋದಯಂ (ಕಾಳಿದಾಸಕೃತ ಸಂ.ನಾ. ಅನು) 
ರಘುಪತಿ ಚರಿತಂ (ಕಾಳಿದಾಸಕೃತ ಸಂ.ನಾ. ಪದ್ಯಾನುವಾದ) 


ಚಂದ್ರದ್ರೋಣ ಸಂಚಾರ ಚರಿತಂ (ಬಾಬಾ ಬುಡನ್‌ಗಿರಿಯ 
ಪ್ರವಾಸ ಕಥನ (ಕಂ.ಪ.) 


ನರಸಿಂಹಯ್ಯ ಬಿ 
ಬೆಂಗಳೂರು ಸೆಂಟ್ರಲ್‌ ಬುಕ್‌ ಡಿಪೋದಲ್ಲಿ ಗುಮಾಸ್ತರು 


ಕೃತಿ: ಶ್ರೀಸೂತಪುರಾಣ (ಸಂ.ಭಾ) ೧೮೯೦ 


ನರಸಿಂಹಾಚಾರ್ಯ ಗೊರೂರು 
ಹಾಸನ ಜಿಲ್ಲೆಯ ಗೊರೂರು ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತರು 
ಕೃತಿಗಳು : ಕಥಾಮಂಜರಿ (ಪೌ.ಕಥಾಸಂಗ್ರಹ) 
ಕನ್ನಡ ಭರ್ತೃಹರಿ (ಸಂ. ಭಾ.ಪದ್ಯಗಳು 
ಕನ್ನಡ ಎಶ್ವಗುಣಾದರ್ಶ (ಸಂ.ಭಾ) 
ಕೃಷ್ಣಚರಿತಾಮೃತ (ಪದ್ಯ) 
ಕಾವೇರಿ ಪುರಾಣ (ಪದ್ಯ) 


ನೀತಿ ಶೃಂಗಾರ ವೈರಾಗ್ಯವೆಂಬ ಶತಕತ್ರಯ (ಸಂ.-ಅನು ಮೋ. 
ರಾಮಶಾಸ್ತ್ರಿ ಜೋ.) 


ನಾರಾಯಣ ಭಾಸ್ಕರ ಕಾರಕೂನ (ಪಾಟೀಲ) 
ಧಾರವಾಡ 
ಕೃತಿಗಳು : ಪೋಲೀಸ ವಿಷಯದ ಪುಸ್ತಕವು ೧೮೭೭ 


ಮುಲ್ಕಿ ವಿಷಯ ೧೮೭೭ 


ಗ್ರಂಥಕರ್ತರ ಚರಿತ್ರಕೋಶ 


ನಿರ್ವಾಣ ಶಿವಯೋಗಿ 
ಹುಬ್ಬಳ್ಳಿ, ಸಿದ್ಧಾರೂಢರ ಶಿಷ್ಯರು 


ಕೃತಿ ಕನ್ನಡ ಪಂಚೀಕರಣ ವೇದಾಂತ ೧೮೯೩ 


ನಾರಾಯಣರಾವ ಸುಬ್ಬರಾವ ಗೋಕರ್ಣ 
ಕಾರವಾರ 


ಕೃತಿ ಹ ಪತಿವ್ರತಾಧರ್ಮ (ಸಾ.ಕಾ.) ೧೯೧೦ 


ನಾರಾಯಣ ಅನಂತ ಕಾಮತ 
ಕಾರವಾರ 
ಕೃತಿ $ ಸಂಗೀತ ಸಂವಾದ ನಾಟಕ (ಸಾ.ನಾ.) ೧೯೧೨ 
ಕೆ. ನರಹರಿಶಾಸ್ತ್ರಿ 
ಮೈಸೂರು. ಅಧ್ಯಾಪಕರು 
ಕೃತಿಗಳು : ಆರ್ಯಧರ್ಮ (ಪ್ರಬಂಧ) ೧೯೦೯ (೨) 
ಗಣಿತ ಚಿಂತಾಮಣಿ (ಭಾ) ೧೯೦೨ 
ಧ್ರುವಕಥೆ ಮತ್ತು ಚಂದ್ರಹಾಸನ ಕಥೆ ೧೯೧೫ 
ಥಿಯಾಸಫಿಯ ಪ್ರಶ್ನೋತ್ತರ ೧೯೧೯ 


ನರಹರ ವೆಂಕಟೇಶ ಕೋಲ್ತ ಟಕರ 
ಬೆಳಗಾವಿ ಹೈಸ್ಕೂಲಿನಲ್ಲಿ ಅಧ್ಯಾಪಕರು 
H ತಿಗಳು : ಜ್ಯೋತಿಃಶಾಸ್ತ ೧೯೧೮ 
ಈ 


pe 
ಪದಾರ್ಥ ವಿಜ್ಞಾ ನಶಾಸ್ತ್ರ ೧೯೧೯ 


೧೮೮ ಗ್ರಂಥಕರ್ತರ ಚರಿತ್ರಕೋಶ 


ಬಸವಲಿಂಗ ಸ್ವಾಮಿ ಚರಮೂರ್ತಿ, ಹೊಸಮಠ 
ಮೈಸೂರು 
ಕೃತಿಗಳು: (ಸಂಪಾದಿತ) ವೇದಸಂಜೀವಿನಿ (ಮುಮ್ಮಡಿ ಕಾರೈಂದ್ರ ವಿರಚಿತ 
| 
`ಶಿಶಪಂಚಸ್ತವಃ (ಶ್ರೀವಿಶ್ವಾರಾಧ್ಧ ವಿರಚಿತ ವ್ಯಾಖ್ಯಾನ ಸಹ ಸಂ-ಭಾ) 


ಬಸಪ್ಪಾ ಜವಳಿ 
ಹುಬ್ಬಳ್ಳಿ 


ಕೃತಿ:  ಜಲಶಿಲ್ಪಿ ಹಲ್ಲಿ ಶಕುನವು ೧೮೮೧ 


ಫಕೀರಪಾ ಬಸಪಾ, ಕರಡೀಗುಡ 
ಇ DU a 
ಧಾರವಾಡ 


ಕೃತಿಗಳು : ಬರಗಾಲ ವರ್ಣನೆ (ಪದ್ಯ, ೧೮೮೬-೭೭ರ ಬರಗಾಲ ವರ್ಣನೆ) 
೧೮೮೩ 


ಶ್ರೀಹರಿ ಲೀಲಾಮೃತ ಅಥವಾ ದಶಾವತಾರ ಸ್ತೋತ್ರ (ಭಾ.ಷ) 
೧೮೮೩ 


ಪ್ರಭಯ್ಯಾ ಲಕ್ಷಾಪತಿ ಮಠ 
ಧಾರವಾಡ 
ಕೃತಿ : ಶಿವರಾತ್ರಿಕಥೆ ಮತ್ತು ಗೋಕರ್ಣ ಮಹಾತ್ಮೆ ೧೯೦೫ 


ಪರ್ವತೇಶ್ವರ ಸ್ವಾಮಿ 


ಬಳ್ಳಾರಿ 


ಗ್ರಂಥಕರ್ತರ ಚರಿತ್ರಕೋಶ ೧೮೯ 


ಕೃತಿ : ಶ್ರೀಭೋಜದೇವ ನೃಪತಿಕೃತ ತತ್ವಪ್ರಕಾಶಿಕಾ (ಭೋಜರಾಜಕೃತ 
'ತತ್ವ ಪ್ರಕಾಶಿನಿ' ಸಂ.ಗ್ರಂ ಸಾರಾಂಶ) ೧೯೦೮ 


ಪಟ್ಟಾಭಿರಾಮ ಶಾಸ್ತ್ರೀ 
ಮೈಸೂರು 


ಕೃತಿ : ಯಷ್ಯಶೃಂಗೋಪಾಖ್ಯಾನವು (ಸಂ-ಭಾ) ೧೮೯೧ 


ನೋರೋನ ಜಿ.ಜಿ. 
ಮಂಗಳೂರು, ಹೈಸ್ಕೂಲಿನಲ್ಲಿ ಅಧ್ಯಾಪಕರು 


ಕೃತಿ : ಅಪಾಯದಲ್ಲಿನ ಉಪಾಯಸಂಗ್ರಹ ಅಥವಾ ಜಖಮಿ ಜನರ 
ತುರ್ತು ಚಿಕಿತ್ಸವು ೧೮೯೬ (೨) 


ಬಾಗಲೂರು ರಾಮಸ್ವಾಮಿ 
ಬಾಗಲೂರು, ದೇವನಹಳ್ಳಿ ತಾಲ್ಲೂಕು 


ಕೃತಿ ಕ ವಾಶಿಷ್ಠ ರಾಮಾಯಣ (ಚಂಪೂಕಾವ್ಯ) (ಸಂ-ಭಾ) ೧೮೯೨ 


ಬ್ರಹ್ಮಾನಂದಯೋಗಿ 
ಬೆಂಗಳೂರು 
ಕೃತಿಗಳು : ಅನುಭವಾಮೃತವು (ಪದ್ಯ) ೧೮೮೧ 
ಬ್ರಾಹ್ಮಧರ್ಮಾನುಸಾರ ೧೯೦೬ 
ಭಕ್ತಿಸುಧಾರಸ (ಭಾ.ಷ.) ೧೮೮೧ 
ಭಕ್ತಿಸುಧಾರಸ ಮತ್ತು ಧರ್ಮಪ್ರಕಾಶ ೧೯೩೩ 


೧೯೦ ಗ್ರಂಥಕರ್ತರ ಚರಿತ್ರಕೋಶ 


ಚ.ಚಂ.ಬ್ರಹ್ಮಸೂರಯ್ಯ 
ಮೈಸೂರು 
ಕೃತಿಗಳು: ಸಂಪಾದಿತ ಜೀವ ಸಂಬೋಧನಂ (ಬಂಧುವರ್ಮ ಕೃತ) ೧೯೧೪ 


ಬಿಜ್ಜಳರಾಯ ಪುರಾಣವೆಂಬ ಉತ್ತಮವಾದ ಶೃಂಗಾರಕಾವ್ಯವು (ಚಂದ್ರಸಾಗರವರ್ಣಿ 
ಕೃತ. ಭಾ.ಷ) ೧೯೧೦ 


ಭರತೇಶ್ವರನೆಂಬ ಪ್ರಥಮ ಚಕ್ರವರ್ತಿಯ ಚರಿತ್ರೆಯು (ಮಂಗರಸ ಕವಿ 
ಕೃತ) ೧೯೦೮ 
ಲ 4 
ಬ್ರಹ್ಮಯ್ಯ ಪಂಡಿತ 
ತೋವಿನಕೆರೆ 


ಕೃತಿ ನಂದಗೋಪನ ಹಾಡು ೧೯೧೪ 


ಬಿ. ಬಸವಾರಾಧ್ಯ 
ಬೆಂಗಳೂರು 


ಕೃತಿಗಳು ಸ ಸಂಪಾದಿತಶ್ರೀ ಕರ್ಣಾಟಕ ಶಿವಗೀತೆ (ತಿರುಮಲಾರ್ಯ ಕವಿಕೃತ 
ವಾ.ಷು ೧೯೧೩ 


ಳು 


೬. ಸೋಮನಾಥ ಚರಿತ್ರೆ ಎಂಬ ಆದಿಶೆಟ್ಟಿ ಪುರಾಣವು (ರಾಘವಾಂಕ 
ಕವಿಕೃತ ೧೯೧೧ ವಾ.ಷ.) 


ಬಳವಂತ ಭಾಸ್ಕರ ಮರಾಠೆ 
ಹುಬ್ಬಳ್ಳಿ 


ಕೃತಿ ಕ ಸಂಗೀತ ಪದ್ಮಾವತೀ ಪರಿಣಯ ಅಥವಾ ಶ್ರೀನಿವಾಸ ಕಲ್ಯಾಣ 
(ಪೌ.ನಾ) ೧೮೮೨ 


ಗ್ರಂಥಕರ್ತರ ಚರಿತ್ರಕೋಶ ೧೯೧ 


ಬಾಟ್ನಿ ನಾರಾಯಣರಾವ್‌ 
ಬೆಂಗಳೂರು 


ಕೃತಿ : ಅಶ್ವಾರೋಹಣ ಶಿಕ್ಷೆ (ಕುದುರೆ ಸಾಕುವಿಕೆಯ ವಿಧಾನ) ೧೯೧೦ 
ಬಾಪುಶಾಸ್ತ್ರೀ ಜೋಶಿ 
ಹುಬ್ಬಳ್ಳಿ 


ಕೃತಿ : ಕಾವ್ಯನಾಟಕಾದರ್ಶ - ಅಂಕ ೧ (ಸಂ.ಅನು) ೧೮೮೨ 


ಬಾಳಾಚಾರ್ಯ ಕಣಿಂಬಲೆ 


ಬೆಂಗಳೂರು 

ಕೃತಿ : ಪದ್ಮಾವತೀ ಪರಿಣಯವೆಂಬ ನಾಟಕವು ೧೯೦೦ 
ಕೃ.ಬಿ.ಭಾಗವತ 
ಹುಬ್ಬಳ್ಳಿ 

ಕೃತಿ : ಮನುಸ್ಮೃತಿಯ ಕನ್ನಡ ಟೀಕೆ ೧೮೮೮ 


ಭಾರತೀ ಸಚ್ಚಿ ದಾನಂದ ಸಹಜಾನಂದಸ್ವಾಮಿ 


ಬೆಂಗಳೂರು 


ಕೃತಿಗಳು : ಕರ್ನಾಟಕ ವೃತ್ತಿ ಪ್ರಭಾಕರಂ ೧೯೦೮ 


ಅದಿ 


ಸಟೀಕಾ ತಾತ್ರ ರ್ಯ ಶ್ರೀಮದ್ವೇದಾಂತ ಪಂಚದಶಿಯು (ವಿದ್ಯಾಮುನಿಕೃತ 
ಗ 


- ಸಂ-ಗ್ರಂ. ಅನು) ೧೯೦೮ 


೧೯೨ ಗ್ರಂಥಕರ್ತರ ಚರಿತ್ರಕೋಶ 


ಭಾಸ್ಕರ ಸೊಲೋಮನ್‌ 
ಮಂಗಳೂರು 


ಕೃತಿಗಳು : ದಾಂಪತ್ಯ ಸ್ಥಿತಿಯನ್ನು ಕುರಿತಾದ ಗೃಂಥತ್ರಯ (ಮೂರುಭಾಗಗಳು 
(ಮರಾ.-ಭಾ) ೧೮೭೫ 


ಯಮುನಾಬಾಯಿಯ ಸಂಚಾರ (ಬಾಬಾ ಪದಮನಜೀಕೃತ 
ಮರಾ.ಕಾ.ಭಾ) ೧೯೯೬ 


ಎ.ಭೀಮಾಚಾರ್‌ 
ಹುಬ್ಬಳ್ಳಿ 
ಕೃತಿ : ವಿಲಕ್ಷಣ ದೈವ ಘಟನೆ (ಐ.ಕಾ, ಎಸ್‌.ವಿ. ಕುಲಕರ್ಣಿ ಜೊ. ಒ.) 
೧೯೧೨ 
ಕೆ. ಭೀಮರಾಯ 
ಬೆಂಗಳೂರು 
ಕೃತಿ : ವ್ಯವಸಾಯ ಶಾಸ್ತ್ರದ ಕೆಲವು ಮುಖ್ಯತತ್ತ್ವಗಳು ೧೯೧೯ 


ಭೀಮರಾವ್‌ ಮಾಧವ ಸಂಗೀತ 
ಹುಬ್ಬಳ್ಳಿ 
ಕೃತಿ : ಮನೋರಂಜಿತ ಕಥೆಗಳು ೧೮೯೧ 
ಭೀಮಸೇನರಾದ ವೆಂಕಟೇಶ ಸುಳಕರ 
ಬೆಳಗಾವಿ 


ಕೃತಿ : ಕರ್ನಾಟಕ ಮಹಾರಾಷ್ಟ್ರ ಭಾಷಾಮಂಜರಿ (ಕನ್ನಡ-ಮರಾಠಿ 
ವ್ಯಾಕರಣದ ಮೂಲತತ್ವಗಳು) ೧೮೯೫ 


ಗ್ರಂಥಕರ್ತರ ಚರಿತ್ರಕೋಶ ೧೯೩ 


ಭೀಮಾಚಾರ್ಯ ಸುಬ್ರಹ್ಮ ಣ್ಯಾಚಾರ್ಯ ಕಿತ್ತೂರ 


ಬೆಳಗಾವಿ ಜಿಲ್ಲೆಯ ಕಿತ್ತೂರು. ಹುಬ್ಬಳ್ಳಿಯಲ್ಲಿ ಉಪಾಧ್ಯಾಯರು 


ಕೃತಿಗಳು ಸ 


ಭೋಗಾನಂದನಾಥ 
ಹುಬ್ಬಳ್ಳಿ 

ಕೃ ತಿ: 
ಉ.ಮಂಗೀಶಯ್ಯ 
ಮಂಗಳೂರು 


ಕೃತಿ : 


ಚಮತ್ಕಾರದ ಕಥೆಗಳು (ಮಕ್ಕಳಿಗಾಗಿ) ೧೯೩೭ 
ಪಂಚೀಕರಣವೆಂಬ ವೇದಾಂತಶಾಸ್ತ್ರವು ೧೯೧೬ 
ಮಂಜುಘೋಷ (ಕಾಲ್ಪಕಾ) ೧೯೬೧ 

ವಿಚಾರ ಚಂದ್ರೋದಯ (ಸಾಧು ನಿಶ್ಚ ಲದಾಸಕೃತ ಹಿಂ. ಗ್ರಂಭಾ.) 
೧೯೧೫ 

ವಿಚಾರ ಸಾಗರ (ಸಾಧು ನಿಶ್ಚಲದಾಸಕೃತ ಹಿಂದಿ ಗ್ರಂಭಾ) ೧೯೧೦ 
ಶನಿದೇವರ ಮಹಾತ್ಮೆಯು ೧೯೩೪ (೪) 

ಸಚಿತ್ರ ಸ್ತ್ರೀಚರಿತ್ರೆ (ಕಾಲ್ಪಕಥಾ ಸಂ.) ೧೯೨೭ 


ಮಹಾಸ್ವಾಮಿ 
ದೃ ಗ್ಸೃ ಶ್ಲ ವಿವೇಕ (ವೇದಾಂತ ತತ್ವಗಳು) ೧೮೯೬ 


ಕಿ 


ಗಾಯತ್ರ್ಯರ್ಥ ಬೋಧಿನಿ (ವಿದ್ಯಾರಣ್ಯ ಯತೀಂದ್ರರ. 


ಸಂ- ಭಾಷ್ಯದೊಂದಿಗೆ) ೧೮೬೫ 


ಮಣಿಶಂಕರ ಗೋವಿಂದಜಿ 


ಮದರಾಸು. ಆತಂಕ ನಿಗ್ರಹ ಔಷಧಾಲಯದ ಸಂಚಾಲಕರು 


ಕೃ ತಿಗಳು 


:ಮನೋರಂಜಕವಾದ ಕತೆ ( ಕೆಲವು ಸಾಮಾನ್ಯರೋಗಗಳಿಗೆ 


ಕಥಾರೂಪದಲ್ಲಿ ಹೇಳಿದ ಔಷಧಗಳು) ೧೯೨೮ 


೧೯೪ ಗ್ರಂಥಕರ್ತರ ಚರಿತ್ರಕೋಶ 


ಹಿಂದುಸ್ಥಾನಕ್ಕೆಲ್ಲಾ ಸಾಧಾರಣವಾದ ಒಂದು ಭಾಷೆಯನ್ನು ಲಿಖಿತ ಮಾಡುವ 
ಪ್ರಶ್ನೆಯೂ ಮತ್ತು ಶರೀರಾರೋಗ್ಯದ ಮೇಲಿನ ಅದರಲ್ಲಿನ ಗುಣಗಳೂ ೧೯೧೦ 


ಮಧುರ ಸುಬ್ಬಶಾಸ್ತ್ರೀ 
ಮುಂಬಯಿ 


ಕೃತಿ : ವಿಶ್ವಗುಣಾದರ್ಶ (ಭಾವದರ್ಪಣವೆಂಬ ವ್ಯಾಖ್ಕೆಯೊಂದಿಗೆ ವೆಂಕಟಾ 
ಧ್ವರಿಕೃತ ಸಂ-ಗ್ರಂ.ಅನು.) ೧೮೮೮ 


ಮಧ್ವರಾವ ರಾಮಚಂದ್ರ ಸತ್ಯಪ್ಪನವರ 


ಗದಗ 
ಕೃತಿ : ಶ್ರೀ ಮಧ್ವವಿಜಯ ಭಾಮಿನಿ (ನಾರಾಯಣ ಕವಿಕೃತ ಸಂ-ಕಾವ್ಯದ 
ಭಾ. ಭಾ.ಷ) ೧೮೮೮ 
ಮರಿಶಂಕರದ್ಯಾವರು 
ಬಳ್ಳಾರಿ 


ಕೃತಿ : ಸಂಪಾದಿತ : ಬಸವಣ್ಣನವರ ವಚನಗಳು ೧೮೮೯ 


ಮರಿಶೆಟ್ಟ 
ಚ 
ಮೈಸೂರು - 


ಕೃತಿ ಕ ವೈದ್ಯಸಂಗ್ರಹ ೧೮೮೮ 


ಮಲ್ಲಾಪುರ ಮಂಗೇಶರಾವ್‌ 
ಮಂಗಳೂರು 


ಗ್ರಂಥಕರ್ತರ ಚರಿತ್ರಕೋಶ ೧೯೫ 


ಕತಿ: ಪದ್ಯರತ್ನಾಕರ ಭಾ೧ (ಪ್ರಾಚೀನ ಸತ್ತುರುಷರ ಕನ್ನಡ, ಮರಾಠಿ, 
ಹಿಂದುಸ್ತಾನಿ ಪದ್ಯಗಳ ಸಂಗ್ರಹ) ೧೯೧೫ 


ಎಂ.ಮಲ್ಲಾರಾಧ್ಯ 
ಬೆಂಗಳೂರು 
ಕೃತಿ ಕ ವ್ಯವಹಾರ ನಿರ್ಣಯ ಕನ್ನಡದ ಲಾ ಪುಸ್ತಕವು ೧೯೦೨ 


ಮಲ್ಲಿ ಕಾರ್ಜುನ ಸಿದ್ಧಾ ಅತಿ ಎಚ್‌.ಎಂ, 
ಬಳ್ಳಾರಿ 


ಕೃತಿ: ಸಂಪಾದಿತ:  ಕೋಡೇಕಲ್ಲು ಕಾಲಜ್ಞಾನ ವಚನಗಳು ೧೯೧೩ 


ಮಲ್ಲಿ €ಶಶಾಸ್ತ್ರೀ ಕೂಸನೂರ 
ದಾವಣಗೇರಿ. 


ಕೃತಿ ಕ ರುದ್ರವಂಶಾವಳಿ (ಸಂ-ಭಾ) ೧೯೧೦ 


ಮಹದೇವ ರಾಮಚಂದ್ರ ಕುಲಕರ್ಣಿ 


ಹಾವೇರಿ 


ಕೃತಿ : ಕನ್ನಡ ಷಣ್ಣುಖನುತ್ತತಿ (ಸಂ-ಅನು) ೧೯೦೦ 


ಮಾಗಡಿ ರಾಮಸ್ವಾಮಿ ಪಂಡಿತ 
ಬೆಂಗಳೂರು 


ಕೃತಿ : ಸಂಪಾದಿತ: ವೈದ್ಯಚಿಂತಾಮಣಿ (ಚೆಂದ್ರಕಾಂತ ವಲ್ಲಭಾಚಾರ್ಯಕೃತ 
ಸಂ-ಗ್ರಂಥ ಭಾವಬೋಧಿನಿ ಎಂಬ ತಾತ್ಪರ್ಯ ಸಮೇತ) ೧೮೯೯ 


೧೯೬ ಗ್ರಂಥಕರ್ತರ ಚರಿತ್ರಕೋಶ 


ಕೆ.ಮಾಧವರಾವ್‌ 
ಬೆಂಗಳೂರು 
ಕೃತಿಗಳು : ಆರ್ಯಬಾಲ ನೀತಿ (ಪ್‌ೌ.ಕಥಾಸಂ. ೧೯೧೬ (೨) 


ಮನುಷ್ಯನೂ ಅವನ ದೇಹಗಳೂ (ಸ್ಥೂಲದೇಹ ಛಾಯಾಶರೀರ, 
ಕಾಮದೇಹ ಮತ್ತು ಯೋಗಶಾಸ್ತ್ರ) ೧೯೦೭ 


ಮಾಧವಾನಂದಸ್ವಾಮಿ 
ಧಾರವಾಡ 


ಕೃತಿಗಳು : ಕಪಟೋಪದೇಶಕರು ಯಾರು? (ಕೈಸ್ತ ಮತಪ್ರಚಾರಕರ ಖಂಡನೆ) 
೧೯೦೦ 


ಕರ್ಮಯೋಗ (ಸ್ವಾಮಿ ವಿವೇಕಾನಂದರ ಇಂ.ಪು.ಅನು) ೧೯೦೨ 


ಬೈಬಲ 'ಆತ್ಯಾಚಾರ ೧೯೦೦ 


ಮಿರ್ಲೆ ನಂಜುಂಡಯ್ಯ 
ಮೈಸೂರು 


ಕೃತಿಗಳು : ಅನುಭವಾಮೃತ (ಮಹಾಲಿಂಗರಂಗಕವಿಕೃತ, ಟೀಕೆ, ವಿವರಣೆ) 
೧೯೧೪ 


ಶ್ರೀ ರಾಮಭಕ್ತಿಸಾರ (ಭಾ.ಷ) ೧೯೧೭ 


ಮುನೇಗೌಡ : ಬೆಂಗಳೂರು. 


ಕೃತಿ ಸಂಪಾದಿತ : ಕರ್ಣಾಟ ಶಬ್ದಮಂಜರಿ (ತೋಂಟದಾರ್ಯಕೃತ. ವಾ.ಷಶಬ್ದ 
ಕೋಶ: ಕೃ ಷ್ಲರಾಜಒಡಯರ ಆಸ್ಥಾ ನ ಪಂಡಿತರು ರಚಿಸಿದ ಟೀಕೆ 
ಸಹ) ೧೮೭೦ 


ಗ್ರಂಥಕರ್ತರ ಚರಿತ್ರಕೋಶ ೧೯೭ 


ಮುರಿಗೆಪ್ಪ, ಹರಿಹರ 
ದಾವಣಗೆರೆ 
ಕೃ ತಿ : ಶ್ರೀಭಕ್ತಿವಿಜಯ ಸಚಿತ್ರ ಪ್ರಸಾದಿತ ಮತ್ತು ಪ್ರೇಮಳವಾದ ಕಥೆಗಳು 
೧೯೧೮ 


ಮೇಲುಕೋಟೆ ಶ್ರೀನಿವಾಸಯ್ಯಂಗಾರ್‌ 
ಮಂಡ್ಯಜಿಲ್ಲೆಯ ಮೇಲುಕೋಟೆ 


ಕೃ ತಿ: kA ತ್ರಚೂಡಾಮಣಿ ಕಾವ್ಯವು (ವಾದೀಭಸಿಂಹ ಸೂರಿಕೃತ ಸಂ-ಕಾವ್ಕದ 
ಅನು) ೧೯೦೦ 


ಮೇಲುಕೋಟೆ ರಾಜಮ್ಮ 
ಮಂಡ್ಯಜಿಲ್ಲೆಯ ಮೇಲುಕೋಟೆ 
ಕೃತಿಗಳು : ದೂರ್ವಾಸನ ಚರಿತ್ರೆ (ಹಾಡು) 
ಶ್ರೀಮದನಂತಪದ್ಧನಾಭ ಕಥಾ (ಹಾಡು) 


ಯಾಗಯ್ಯನ ಯಾಗಪ್ಪ 
ಸಾಗರ, - ಶಿವಮೊಗ್ಗ ಜಿಲ್ಲೆ 


ಕೃತಿ ಕಿ ಕೃಷ್ಣಸಂಧಾನವು (ಕುಮಾರವ್ಯಾಸ ಭಾರತದಿಂದ ಆಯ್ದ ಭಾಗ, 
ಇ ಷ.ಕಾ.) ೧೮೮೭ 
ರಂಗನಾಯಕಮ್ಮ 
ಮೈಸೂರು 
ಕೃತಿ ಕ ಅಡಗೂಲಜ್ಜಿಯ ಕತೆಗಳು ಭಾ ೧ (೧೯೦೭) 


ಅಡಗೂಲಜ್ಜಿಯ ಕಥೆಗಳು ಭಾ ೨ (೧೯೧೮) 


೧೯೮ ಗ್ರಂಥಕರ್ತರ ಚರಿತ್ರಕೋಶ 


ಅ.ಬ. ಯಮಕನಮರ್ಡಿ 
ಧಾರವಾಡಜಿಲ್ಲೆಯ ಮಿಶ್ರೀಕೋಟಿ 


ಕೃತಿ ಕ ಹೋಳೀಕಾಮನ ದುಂದುಮೆ (ಹಾಡು) ೧೯೦೨ 


ರಂಗರಾಯರು, ಮೈಸೂರು 


ಬೆಂಗಳೂರು 
ಕೃತಿ ವೈದ್ಯಸಂಗ್ರಹವು ೧೮೮೧ 
ರಂಗಾರ್ಯ ಶಿಷ್ಯ 
ಬೆಂಗಳೂರು 
ಕೃತಿ : _ ಗುರುಭಕ್ತಿಸಾರವು (ಭಾ.ಷ) ೧೮೭೬ (೨) 


ರಂಗಶಾಸ್ತ್ರೀ ಕಡೂರು 
ಚಿಕ್ಕಮಗಳೂರು 


ಕೃತಿ :  ಗೀತಕಲ್ಪಾಂಕುರ (ಪದ್ಯ) ೧೯೦೯ 


ಜೆ.ರಘುಪತ್ಕಾಚಾರ್ಯ 
ಬೆಂಗಳೂರು. ಕನ್ನಡ ಪಂಡಿತರು. 
ಕೃತಿಗಳು: ಶ್ರೀ ಕೃಷ್ಣರಾಜ ಕರ್ಣಾಟ 


ಭಾಷಾರತ್ನಾ ಕರಂ (ಕನ್ನ ಡ ನಿಘಂಟು) ೧೯೨೫ ಶ್ರೀ ನರಸಿಂಹರಾಜ ಕರ್ಣಾಟಕ 
ಛಂದೋರಾಜಂ (ಛಂದಶ್ಕಾಸ್ತ: ಚಂಪೂಕಾವ್ಯ ೧೯೨೯: ಪಾಕಬೋಧೆ ೧೯೦೯ ಪಾಕಶಾಸ್ತ್ರವು 
೧೯೨೦ 


ಗ್ರಂಥಕರ್ತರ ಚರಿತ್ರಕೋಶ ೧೯೯ 


ರಮಾನಂದ ಶಿವಯೋಗಿ 


ಹುಬ್ಬಳ್ಳಿ 
ಕೃತಿ : ಶ್ರೀ ಗುರು ಆರೂಢ ಸ್ವಾಮಿಗಳ ಕೈವಲ್ಯ ಪದ್ದತಿ (ಸಿದ್ಧಾರೂಡ 
ಸ್ವಾಮಿಗಳ ಜೀ.ಚ. ಹಾಡುಗಳು) ೧೯೧೯ 
ರಾಫಪ್ಪಾ ಶೆಟ್ಟಿ 
ಬೆಂಗಳೂರು 
ಕೃತಿ: ವೀರಶೈವಾಚಾರ ಚಿಂತಾಮಣಿ ೧೮೯೩ 


ರಾಘವೇಂದ್ರಾಚಾರ್‌ ದೊಡ್ಡ ಬಳ್ಳಾಪುರ 
ಬೆಂಗಳೂರು 


ಕೃತಿ :  ಧ್ರುವಮಹಾರಾಯನ ನಾಟಕವು (ಪೌ.ನಾ) ೧೮೯೯ 


ಎ.ರಾಜಗೋಪಾಲ ಪಿಳ್ಳೆ 


ಬೆಂಗಳೂರು 
ಕೃತಿ: ಇಂಗ್ಲೀಷ್‌ ಕರ್ನಾಟಕ ವೈದ್ಯ ಚಿಂತಾಮಣಿ (ಇಂಗ್ಲೀಷ್‌, ಲ್ಯಾಟಿನ್‌, 
ಕನ್ನಡ, ತಮಿಳು ಭಾಷೆಗಳಲ್ಲಿ ಔಷಧಿಯ ಹೆಸರುಗಳೊಂದಿಗೆ) 
೧೮೯೯ 


ಬಿ.ರಾಜಗೋಪಾಲಶೆಟ್ಟಿ 
ಬೆಂಗಳೂರು 
ಕೃತಿ 4 ಪಂಚಭಾಷೀಯ ಚಿಕ್ಕ ಬಿಲೇರಿ (ತೆಲುಗು, ಕನ್ನಡ, ತಮಿಳು, 


ಇಂಗ್ಲೀಷ ಹಿಂದುಸ್ತಾನಿ ಶಬ್ದಸಂಗ್ರಹ-೩ ಭಾಗಗಳು) 
೧೮೮೭ 


೨೦೦ ಗ್ರಂಥಕರ್ತರ ಚರಿತ್ರಕೋಶ 


ರಾಜಗೋಪಾಲಾಚಾರ್ಯ ಚಕ್ರವರ್ತಿ 
ಬೆಂಗಳೂರು 


ಕೃತಿ : ಲಕ್ಷ್ಮೀರಾಣಿ (ಜೆ.ಎಸ್‌. ಚಕ್ರವರ್ತಿಕೃತ ಬಂ.ನಾ. ಭಾ)೧೯೧೭ 


ರಾಣೋಜಿರಾವ ಸಂತುರಾಮ ಬೊಂಬರಿ 


ಹುಬಳಿ ಉಪಾಧ್ಯಾಯ ವೃತ್ತಿ 


ಬಳ 


ಕೃತಿ: ಈಜಿಪ್ಟ್‌ರ ಚರಿತ್ರೆ ೧೮೯೪ 
ಲ ಬ 

ಎಚ್‌. ರಾಬಟ್ಸ್‌ 
ಮಂಗಳೂರು 

ಕೃತಿ ಸ ಸುಕುಮಾರಿ (ಜೋಸೆಫ್‌ ಮುಳಿಯೆಲ್‌ ಕೃತ ಮಲ.ಕಾ.ಭಾ) ೧೮೯೯ 
ರಾಮಕ ಜೆಟಿ ಸಿ.ವಿ 

೪ಣ ಗ 
ಹುಲ್ಲ ಹಳ್ಳಿ 


ಕೃತಿಗಳು : ಧನಿಕ (ಸಾ.ಕಾ.) ೧೯೨೮ 
ಬಡವರ ಮದುವೆ (ಸಾ.ಕಾ) ೧೯೨೯ 
ಭಂಗೀಮರ (ಸಾ.ಕಾ.) ೧೯೨೯ 
ಹಬ್ಬ (ಕಥಾ ಸಂ.) ೧೯೧೮ 
ರಾಮಕೃಷ್ಣ ಮಂಜುನಾಥ ಹುಲ್ಲಿನ ಮನೆ 
ಮಂಗಳೂರು. 


ಕೃತಿ ಕ ಕಾರ್ತವೀರ್ಯವಧೆ ಅಥವಾ ಪರಶುರಾಮ ಅವತಾರ (ಯ.ಗಾ.) 
೧೮೮೮ 


ಗ್ರಂಥಕರ್ತರ ಚರಿತ್ರಕೋಶ ೨೦೧ 


ರಾಮಕೃಷ್ಣಾಚಾರ್ಯ ಉಡುಪಿ 
ಉಡುಪಿ, ಮಂಗಳೂರು ಜಿಲ್ಲೆ 
ಕೃತಿ ೫ ಕರ್ಣಾಟಕ ಅವಂತಿ ಸುಂದರೀ ಪರಿಣಯ ನಾಟಕವು ೧೯೦೭ 


ರಾಮಚಂದ್ರ ಅಶ್ವತ್ಥರಾವ ಬಳ್ಳಾರಿ 
ಹಾವೇರಿ. ಉಪಾಧ್ಯಾಯರು 
ಕೃತಿ ಕನ್ನಡ ಗಣಿತ ಚಂದ್ರಿಕೆ ೧೮೯೪ 


ಸಿ.ರಾಮಚಂದ್ರ ಶರ್ಮ 
ಮೈಸೂರು. 


ಕೃತಿ : ಪ್ರಣಯ ಸರಣಿ (ಗೋಪಾಲಕೃಷ್ಣಶರ್ಮಕೃತ ತೆ-ಕಾ.ಭಾ) ೧೯೧೮ 


ರಾಮಚಂದ್ರಶಾಸ್ತ್ರೀ ನರೇಗಲ್ಲ 


ಹುಬ್ಬಳ್ಳಿ 
ಕೃತಿ : ರಘುವಂಶ. ದ್ವಿತೀಯ ಸರ್ಗ (ಕಾಳಿದಾಸಕ್ಕ ತ ಸಂ.ಕಾವ್ಯದ ಅನು) 
೧೮೭೫ 
ಟಿ. ರಾಮದಾಸ 
ಮೈಸೂರು 
ಕೃತಿ : ಸೋಮಸುಂದರ (ಸಾ.ಕಾ) ೧೯೦೯ 
ಬಿ.ರಾಮಯ್ಯ 
ಮೈಸೂರು 


ಕೃತಿ :  ಗೃಹಕಾರ್ಯ ನಿರ್ವಾಹಕ್ರಮ ೧೯೧೮ 


ಕ ಗ್ರಂಥಕರ್ತರ ಚರಿತ್ರಕೋಶ 


ಕೆ.ರಾಮರಾವ 
ಬೆಂಗಳೂರು 


ಕತಿ : ಮೂಲಶಾಲೆಗಳ ಶಿಕ ಣಕ ಮ ಪದ್ದತಿ ೧೯೦೮ 
ಲ wu J ಧಿ 


ರಾಮಚಂದ್ರ ಬಾಳಕೃಷ್ಣ ಬೋಕೆ 
ಹುಕ್ಕೇರಿ, ಬೆಳಗಾವಿ ಜಿಲ್ಲೆ ಧಾರವಾಡ ಶಿಕ್ಷಕರ ಮಹಾವಿದ್ಯಾಲಯದಲ್ಲಿ 
ತರಬೇತಿ ಕನ್ನಡ ಶಾಲಾ ಉಪಾಧ್ಯಾಯರು 
ಕೃತಿ: ಕನ್ನಡ ಗಣಿತ ವಿದ್ಯ ೧೮೮೯ 


ರಾಮಚಂದ್ರರಾವ ಪನಮಲೆ 
ಬೆಂಗಳೂರು 


ಕೃ ತಿ : ಬ್ರಹ್ಮ ಸೂತ್ರಾರ್ಥ ಸಂಗ್ರಹ (ಆನಂದತೀರ್ಥಕೃತ ಸಂ-ಗ್ರಂಕನ್ನ ಡ 
ಅನು) ೧೯೦೩ 


ಎಸ್‌. ರಾಮರಾವ್‌ 
ಬೆಂಗಳೂರು 
ಕೃತಿ ಕ ರೇಖಾಗಣಿತ ಪುಸ್ತಕ ೧೮೭೨ 


ಬಿ.ರಾಮರಾವ 
ಬೆಂಗಳೂರು 


ಕೃತಿ ಕ ರೇಖಾಗಣಿತ (ಯುಕ್ಲಿಡ್‌ ಕೃತ ಇಂ.ಪು.ಭಾ) ೧೮೬೬ 


ಎಂ.ಬಿ.ರಾಮರಾವ 


ಬೆಂಗಳೂರು 


ಗ್ರಂಥಕರ್ತರ ಚರಿತ್ರಕೋಶ ೨೦೩ 


ಕೃತಿ ಕ ಚಾರುಶೀಲೆಯ ಚರಿತ್ರೆ (ಒಂದು ಇಂಗ್ಲೀಷ್‌ ಕಥಾವಸ್ತುವನ್ನು 
ಆಧರಿಸಿದ ಸ್ವತಂತ್ರ ಕಾ.) ೧೮೯೬ 


ರಾಮರಾವ ಕೆರೋಡಿ 
ಮಂಗಳೂರು 


ಕೃತಿ: ರಭಾಂಸಿ ಸಂಸ್ಥಾನದ ಮಹಾರಾಣಿ ಲಕ್ಷ್ಮೀಬಾಯಿ ಸಾಹೇಬಳ 
ಚರಿತ್ರೆಯು (ದ. ಬ.ಪಾರಸನೀಸಕೃತ ಮ-ಪ್ರಭಾ) ೧೯೦೩ . 


ರಾಮರಾವ್‌ ಪಾಲವೊಂಡ 
ಬಳಾರಿ 
೪ 


ಕೃತಿ ; ಉತ್ತರ ರಾಮ ಕಥಾಸಂಗ್ರಹ ಎಂಬ ಕನ್ನ ಡ ವಾಕ್ಕಕಾವ್ಯವು ೧೮೮೩ 


ರಾಮಲಿಂಗಕವಿ 
ಬಳ್ಳಾರಿ 


ಕೃತಿ : ಸಂಪಾದಿತ: ವೇಮನ್ನ ಸರ್ವಜ್ಞ ಸಂವಾದ (ಆಯ್ದ ಲೋಕಾನುಭವದ 
ಪದ್ಯಗಳು) ೧೯೧೬ 


ರಾಮಶಾಸ್ತ್ರೀ ಹೊಸಕೋಟೆ 
ಬೆಂಗಳೂರು 


ಕೃತಿ:  ಶಿವಭಕ್ತಿಸಾರವೆಂಬ ಶತಕವು (ಶಿವಧ್ಯಾನದ ರಾಮಯ್ಯಕೃತ ಕಾವ್ಯಕ್ಕೆ 
ಟೀಕೆ) ೧೮೭೮ : 


ಟಿ.ಎಂ. ರಾಮಸ್ವಾಮಯ್ಯ 
ಬೆಂಗಳೂರು 


ಕೃತಿ ಕ್ಷೇತ್ರಗಣಿತ ಸಂಗ್ರಹ ೧೯೦೩ 


೨೦೪ ಗ್ರಂಥಕರ್ತರ ಚರಿತ್ರಕೋಶ 


ಎಂ.ಎಸ್‌. ರಾಮಸ್ವಾಮಿ 


ಕೃತಿ: ಶಾಮಲಾಂಗಿ (ಸಾ.ಕಾ.) (೧೯೧೨) 


ಎಸ್‌. ರಾಮಸ್ವಾಮಿ ಶಾಸ್ತ್ರೀ 
ಮೈಸೂರು 
ಕೃತಿ; ಸಂಪಾದಿತ : ಲಘು ಲಂಪಾಕ ಗ್ರಂಥವು (ಪದ್ಧನಾಭ ದೈವಜ್ಞ ಕೃತ, 
ಜ್ಯೋತಿಷ್ಯ ಗ್ರಂಥ) ೧೮೭೨ 


ರಾಮಸ್ವಾಮಿಶಾಸ್ತ್ರೀ 
ಬೆಂಗಳೂರು 
ಕೃತಿ : ವ್ಯವಸಾಯ ಕ್ರಮ ಬೋಧಿನಿ ೧೮೨೯ 


ರಾಮಸ್ವಾಮಿ ಬಾಗಲೂರು 
ದೇವನಹಳ್ಳಿ ತಾಲೂಕು, ಬಾಗಲೂರು 


ಕೃತಿ : ವಾಶಿಷ್ಠರಾಮಾಯಣ (ಸಂ-ಭಾ.ಕಂ.ಷ ಗೀತ ಇ) ೧೮೯೨ 


ರಾಮಸ್ವಾಮಿ ಬಿದಡಿ 
ಬೆಂಗಳೂರು 


ಕೃತಿ : ಮನಶ್ಚಂದ್ರ ಬೋಧೆ ("ಪ್ರಬೋಧ ಚಂದ್ರೋದಯ'-ಸಂ.ನಾ. 


ಎಸ್‌. ರಾಮಸ್ವಾಮಯ್ಯಂಗಾರ್‌ 


ಬೆಂಗಳೂರು 


ಗ್ರಂಥಕರ್ತರ ಚರಿತ್ರಕೋಶ ೨೦೫ 


ಕೃತಿಗಳು : ನೀತಿ ಪಾಠಗಳು (ಲೇಖನ ಸಂ.) ೧೯೧೦ 


(ಶ್ರೀಭಗವದ್ಗೀತಾ ಕನ್ನಡ ವಾಕ್ಕ ಗ್ರಂಥ) ಭಗವದ್ಗೀತೆಯ 
ಗದ್ಯಾನುವಾದ) ೧೯೦೦ 


ರಾಮಸ್ವಾಮಿ ಶಾಸ್ತ್ರೀ 

ಮೈಸೂರು 
ಕೃತಿ : ನಾಡೀಶಾಸ್ತ ೧೯೦೮ 
ಲ ಈ 


ರಾಮಾಚಾರ್ಯ ಕೌಲಗಿ 
ಮೈಸೂರು 
ಕೃತಿ 4 ಗಿಡಮೂಲಿಕೆಗಳು (ವನೌಷಧಿಶಾಸ್ತ್ರ ) ೧೯೧೩ 


ರಿಚರ್ಡ್‌ ಜಿ. ಹಡ್ಡ ನ್‌ 
ಮದರಾಸು 


ಕೃತಿ: ಕನ್ನಡ ಸಂಭಾಷಣೆ ಸರಣಿ (ಮುನ್ನಿ ಶ್ರೀನಿವಾಸಯ್ಯ ಜೊ-) 
೧೮೫೮ 


ರೇವಣ ಸಿದ್ಧೆ ಶ್ವರ ಶಿವಯೋಗಿ 
ಬಳ್ಳಾರಿ 


ಕೃತಿ: ಕನ್ನಡ ವಚನಭಾರತವು (ಮಹಾಭಾರತದ ವಚನರೂಪ, ಸಂ-ಭಾ) 
೧೮೮೫ 


ಲಕ್ಕೂರು ಸುಬ್ಬಣ್ಣಾ ಚಾರ್ಯ 


ಬೆಂಗಳೂರು 


೨೦೬ ಗ್ರಂಥಕರ್ತರ ಚರಿತ್ರಕೋಶ 


ಕೃತಿ : ಹರಿಕಥಾಮೃ ತಸಾರ (ಜಗನ್ನಾ ಥದಾಸಕೃತ ಷ.ಕಾವ್ಯ, ತಾತ್ತರ್ಯ 
ಸಹಿತ) ೧೯೧೨ 
ಬಿ.ವ.ಲಕ್ಷ್ಮಣಯ್ಯ 
ಹೊಸೂರು 
- ಕೃತಿ: ಸಂಗೀತಾಮೃತಸಾರವು (ಭಾ ೧) ೧೮೯೩ 
ಕೆ.ಲಕ್ಷ್ಮಣರಾವ್‌ 


ಮಂಗಳೂರು, ಬಿ.ಎ. ಪದವೀಧರರು 


ಕೃತಿ } ಚಂಡೀಮದಮರ್ದನ ನಾಟಕಂ, (ವಿಲಿಯಂ ಷೇಕ್ಸ್‌ಪಿಯರ್‌ 
ಕೃ,ಇಂ.ನಾ.ಅನು) ೧೯೧೦ 


ಪಶ್ಚಾತ್ತಾಪ ಬಾಷ್ಟ (ಇಂ.ನಾ. ಅನು) 


ಅ.ಲಕ್ಷ್ಮಿ (ನರಸಿಂಹ 
ಬೆಂಗಳೂರು 
ಕೃತಿಗಳು : ವಚನಭಾರತ (ಮಹಾಭಾರತ ಸಂ.ಭಾ)ಸಂ.ಭಾ 
ವಿದುರ ನೀತಿ 


ಲಕ್ಷ್ಮೀನಾರಾಯಣಾಚಾರ್ಯ ಉಡುಪಿ 
ಉಡುಪಿ, ಮಂಗಳೂರು ಜಿಲ್ಲೆ 
ಕೃತಿ; ಸುಬಾಹುಕಾಳಗವು (ಯ.ಗಾ) ೧೮೮೧ 


ಕೆ.ಲಕ್ಷ್ಮಿ (ನಾರಾಯಣ ಭಟ್ಟ 


ತೀರ್ಥಹಳ್ಳಿ 


ಗ್ರಂಥಕರ್ತರ ಚರಿತ್ರಕೋಶ ೨೦೭ 


ಕೃತಿ : ಚಿತ್ತೂರು ಮೊದಲನೆ ಜೋಹರ ಅಥವಾ ಪದ್ಧಿನಿ (ಮರಾ.ಅನು) 
೧೯೧೯ 
ಜಿ.ಲಕಿ ಪತಯಾ 
pA ಶೆ 
ಬೆಂಗಳೂರು 
ಕೃತಿ ಕ ಬೀಜಗಣಿತ ಶಾಸ್ತ್ರವು (ಎ.ನಂಜುಂಡಯ್ಯ ಜೊ-) ೧೮೮೩ 


ಲಿಂಗಪ್ಪಾ ಅಮರಪ್ಪಾ ಮೇಟಿ, ಧರಣಪ್ಪನವರ 
ಗದಗ, ಧಾರವಾಡ ಜಿಲ್ಲೆ 


ಕೃತಿ : ಶ್ರೀಮತ್ಕುಮಾರೇಶ್ವರ ಶತಕಂ (ವೃತ್ತಗಳು) ೧೯೧೪ 


ಲಿಂಗಯ್ಯಾ ಚನ್ನಬಸಯ್ಯಾ ಗಲಗಲಿ. 
ಧಾರವಾಡ 


ಕೃತಿ : ಶೃಂಗಾರ ಲಾವಣಿ ಪದಗಳು (ಸಿದ್ಧಾರೂಢರ ಮಹಿಮಾ ಹಾಗೂ 
ಕೆಲವು ಲಾವಣಿಗಳು) ೧೯೧೫ 


ಲಿಂಗಯ್ಯಾ ವೀರಯ್ಯಾ ಮಂಟೂರ 
ಹುಬ್ಬಳ್ಳಿ 


ಕೃತಿ : . ಬಸವಾದಿ ಪ್ರಮಥರ ಸ್ತೋತ್ರಗಳು ೧೯೧೪ 


ಲಿಂಗಾಚಾರ್ಯ ಕಾಳಾಚಾರ್ಯ 
ಮಾಕೋಡ, ಉತ್ತರಕನ್ನಡ ಜಿಲ್ಲೆ 


ಗ್ರಂಥಗಳು : ಕನ್ಯಕಾ ವಿಜಯವು ೧೯೧೧ 


ಶೇಂಬ್‌ ಜಾರ್ಜ್‌ 


ಮಂಗಳೂರು 
ಸತ್ರ 
ಲ 


ಗ್ರಂಥಕರ್ತರ ಚರಿತ್ರಕೋಶ 


ಬ್ರಾಹ್ಮಣ ತ್ರಿಕಾಲ ಸಂಧ್ಯಾ (ಅರ್ಥವಿವರಣೆ ಸಹಿತ) ೧೯೨೦ (೨) 
ವಿಶ್ವಬ್ರಾಹ್ಮಣ ಆಹ್ನಿಕ ಚಂದ್ರೋದಯ ೧೯೧೪ 


ಹಿಂದುಸ್ಥಾನದಲ್ಲಿ ರೇಬಿಸ್‌ ಯಾನೆ ಹುಚ್ಚು ಹಿಡಿದ ಮೃಗಗಳಿಂದ 
ಕಚ್ಚಲ್ಪಟ್ಟವರಿಗೆ ಹಾಗು ಹುಚ್ಚು ಮತ್ತು ಅದರ ಚಿಕಿತ್ಸೆ ೧೯೦೮ 


ಲೋಕನಾಥ ಕವೀಶ್ವ ರ 


ಶ್ರೀನಿವಾಸಪುರ, ಕೋಲಾರಜ 


ಕೃ ತಿಗಳು : 


ಗೃಹವಾಸ್ತುದರ್ಪಣ ಟೀಕೆ (ಸನತ್ಕುಮಾರ ಕೃತ ಸಂ.ಗ್ರಂಥಕ್ಕೆ 
ಟೀಕೆ) ೧೮೯೪ 

ದಶಕುಮಾರ ಚರಿತ್ರೆ (ದಂಡಿಕವಿಯ ಸಂಸ್ಕೃತ ಕಾವ್ಯದ' ಭಾ) 
೧೮೮೬ 

ಧ್ರುವಚರಿತ್ರೆ (ಪದ್ಯ) 

ವೈದ್ಯ ಶತಶ್ಲೋಕೀ ಟೀಕೆ 

ಸಂತಾನ ದೀಪಿಕೆ (ಬಹುಪುತ್ರಯೋಗ, ದತ್ತು ಪ್ರಯೋಗ ಇ.) 
೧೮೯೨ 


ವರದಸೂಂದರ ವೆಂಕಟದಾಸ 


೨೦ಗಸುಗೂರು, ರಾಯಚೂರು ಜಿಲ್ಲೆ > 


ಕೃತಿ : 


ವರಾಹ ತಿಮ್ಮಪ್ಪ 


ಕನ್ನಡ ಭಾಮಿನಿ ಶ್ರಿಮದಣುಮಧ್ವವಿಜಯ 


ಉಡುಪಿ, ದಕ್ಷಿಣಕನ ಡ ಜಿಲ್ಲೆ 
pO a ಇ 


ಗ್ರಂಥಕರ್ತರ ಚರಿತ್ರಕೋಶ ೨೦೯ 


ಗ್ರಂಥ : ಉಡುಪಿ ಶ್ರೀಕೃಷ್ಣ ಚರಿತ್ರೆ ೧೯೧೪ 


ವತ್ಸ ಸುವಾರ್ತಪ್ಪ 


ಮಂಗಳೂರು 
ಕೃತಿ ಕಿ ವಿಕೀರ್ಣ ಸುಭಾಷಿತ ಪ್ರಸಂಗ ಶತಕ, ಮೂಲ ಅರ್ಥ ಮತ್ತು 
ತಾತ್ಪರ್ಯ ಸಹಿತ ೧೮೭೩ 
ಜೆ.ಕೆ. ವಾಕರ್‌ 
ಬೆಂಗಳೂರು 


ಗ್ರಂಥ : ಇಂಡಿಯಾ ದೇಶದ ವಿಶೇಷ ಅಪಾಯಕರವಾದ ಜಾನುವಾರ 
ರೋಗಗಳನ್ನು ಕುರಿತ ಸಂಕ್ಷಿಪ್ತ ಗ್ರಂಥವು ೧೯೭೧ 


ವಾಸುದೇವ ಕೃಷ್ಣಾ ಚಾರ್ಯ ಜಹಗೀರದಾರ 
ಬಾಗಲಕೋಟೆ, ವಿಜಾಪುರ ಜಿಲ್ಲೆ 


ಗ್ರಂಥ : ಇನ್‌ಪ್ಲುಯೆಂರುಾ ೧೯೨೦ 


ವಾಸುದೇವ ಶಾನುಭಾಗ ತಲಚೇರಿ 
ಮೂಲ್ಕಿ, ದಕ್ಷಿಣಕನ್ನಡ ಜಿಲ್ಲೆ 


ಗ್ರಂಥ : ಗೌಡ ಸಾರಸ್ವಾತಾಖ್ಯಾನವು (ವಾ.ಷ) ೧೯೧೭ 


ವಜಯ 
ಬಾದಾಮಿ, ವಿಜಾಪುರ ಜಿಲ್ಲೆ 


ಕೃತಿ : ಭಟ್ಟರ ಬಂಡಾಯ (ಕಥಾ.ಸಂ.) ೧೯೧೭ 


೨೧೦ ಗ್ರಂಥಕರ್ತರ ಚರಿತ್ರಕೋಶ 


ವೀರಾಚಾರ್ಯ 
ಬೆಂಗಳೂರು 
ಕತಿ : ಸೂರ್ಯ ವಿವಾಹವು (ವಿಶ್ವಕರ್ಮಪುರಾಣದ ಕಥೆ) ೧೮೯೪ (೨) 


ವಿರೂಪಾಕ್ಸ ಯ್ಯ 
ಬಳ್ಳಾರಿ 


ಕೃತಿ: ಸಂಪಾದಿತ : ಸರ್ವಜ್ಞ ಮೂರ್ತಿ ವಚನವು (೧೨೪೮ ಸರ್ವಜ್ಞ 
ವಚನಗಳು ಗುರುಪದ್ಧತಿ ಧರ್ಮಪದ್ಧತಿ ಇ.೩೦ ಪದ್ಧತಿಗಳ 


ವರ್ಗೀಕರಣ)೧೮೮೯ 
ವಿರೂಪಾಕ್ಷಾ ಚಾರ್ಯ 
ಮೈಸೂರು 
ಕೃತಿ: ವಿಶ್ವವಿದ್ಯಾಭರಣವೆಂಬ ಗ್ರಂಥವು (ಸಟೀಕ) ೧೮೮೮ 


ವಿರೂಪಾಕ್ಷಾ ಚಾರ್ಯ ಉಮಾಚಾರ್ಯ ಕವಲಾಸ್ಕರ 
ಬೆಳಗಾವಿ 
ಕೃತಿಗಳು: ಸಂಪಾದಿತ : ಸಾರ್ಥ ಪ್ರಾತಃಸಂಧ್ಯಾಪ್ರಯೋಗ 


ಕಥಕಾರಾಧಿಕರಣ ವಿಚಾರ (ಪಂಡಿತ ಬಸವಾಚಾರ್ಯಕೃತ 
ಸಂ-ಮೂಲ ಮತ್ತು ಕನ್ನಡ ಟೀಕೆ) ೧೯೦೯ 


ವೀರಣಾಚಾರ್ಯ ವಿಶ್ವನಾಥ 
ಮೈಸೂರು 
ಕೃತಿ 


ರ 


ದಶಗ್ರಂಥ ಶಿವಜ್ಞಾನ ಪ್ರದೀಪಿಕೆ (ಸಂ.ಮೂಲದೊಂದಿಗೆ ) ೧೮೯೫ 


ತ್ಮೆ 


ಗ್ರಂಥಕರ್ತರ ಚರಿತ್ರಕೋಶ ೨೧೧ 


ವೃಂತಕಲ್ಲು ಗಿರಮಲ್ಲಯ್ಯ 
ಬಳ್ಳಾರಿ 


ಕೃತಿಗಳು : ಸಂಪಾದಿತ : ಗುರುಕರುಣ ತ್ರಿವಿಧಿ (ಮೈಲಾರ ಬಸವಲಿಂಗಕೃತ) 
೧೮೮೪ 


ಪ್ರಭುಲಿಂಗಲೀಲೆಯು (ಚಾಮರಸಕೃತ) ೧೮೮೪ 
ಸರ್ವಜ್ಞಮೂರ್ತಿವಚನವು (ಸರ್ವಜ್ಞವಚನ ಸಂ.) 


ವೆಂಕಟಕೃಷ್ಣಯ್ಯ ಶಾಸ್ತ್ರೀ 
ಬಳ್ಳಾರಿ 


ಕೃತಿ : ಸಂಪಾದಿತ : ರಾಜಶೇಖರ ವಿಳಾಸಂ (ಷಡಕ್ಷರಿ ಕೃತ ) ೧೮೮೪ 


ವೆಂಕಟಕೃಷ್ಣಶಾಸ್ತ್ರಿ ಅಕ್ಕಿಹೆಬ್ಬಾಳು 
ಅಕ್ಕಿಹೆಬ್ಬಾಳು, ಹಾಸನಜಿಲ್ಲೆ 


ಕೃತಿ ; ಇಂದುಕಲಾ (ಸಾ.ನಾ) ೧೯೧೩ 


ಎಸ್‌.ಕೆ.ವೆಂಕಟನಾರಾಣಯ್ಯ 


ಬೆಂಗಳೂರು 


ಕೃತಿ ಕ ತೆಂಗಿನ ಫಸಲು ಸಾಗುವಳಿ ೧೯೧೨ 


ಎಸ್‌.ವಿ. ವೆಂಕಟರಮಣಯ್ಯ 
ಬೆಂಗಳೂರು 


ಕೃತಿ ಸ ಮುಕ್ತಿಸೋಪಾನ ಸಪ್ತಕ (ಅಧ್ಯಾತ್ಮ ಎಚಾರ) ೧೯೦೮ 


ಶಿ ಗ್ರಂಥಕರ್ತರ ಚರಿತ್ರಕೋಶ 


ಎಂ.ವೆಂಕಟರಾವ್‌ 
ಬೆಂಗಳೂರು 
ಕೃತಿ ಕ ಪತ್ರರತ್ನಾಕರ ೧೮೯೭ 


ವೆಂಕಟರಾವ ದೇಶಪಾಂಡೆ 


ಧಾರವಾಡ 
ಕೃತಿ: ಕನ್ನಡ ಶಬರೀ ಕಥೆ ೧೯೦೭ 
ವೆಂಕಟಸುಂದರಾಸಾನಿ 
ಮೈಸೂರು 
ಕೃತಿ: ರಸಿಕ ಮನೋಲ್ಲಾಸಿನಿ ಸಾರಸಂಗ್ರಹ ಭರತಶಾಸ್ತ್ರ (ಭರತಮುನಿಕೃತ 


ಸಂ-ಮೂಲ ಕನ್ನಡಟೀಕೆ) ೧೯೦೮ 


ಕ್ಷ 
ಅ.ವೆಂಕಟಸುಬ್ಬಯ್ಯ 
ಬಳ್ಳಾರಿ 


ಕೃತಿ : ಸಟೀಕಾ ವಿಷ್ಣುಶರ್ಮ ಪಂಚತಂತ್ರವು (ವಿಷ್ಣುಶರ್ಮಕೃತ ಸಂ-ಗ್ರಂ 
ಕನ್ನಡ ಟೀಕೆ) ೧೮೯೩ 


ವೆಂಕಟೇಶಯ್ಯ ತಿರುಮಲಯ್ಯ 
ಮೆಳೆಯ ಕೋಟೆ 
ಕೃತಿ : ಪಾರ್ವತೀ ಕೊರವಂಜಿ ಕಥೆ (ಯ.ಗಾ) ೧೮೭೨ 


ವೆಂಕಟೇಶಯ್ಯಾ ಬಾಯಪ್ಪನಹಳ್ಳಿ (ಮೋಕ್ಷಗುಂಡಂ) 
ಬೆಂಗಳೂರು 


<೨ 


ಗ್ರಂಥಕರ್ತರ ಚರಿತ್ರಕೋಶ ೨೧ 


ಕೃತಿ: ಕನ್ನಡ ಬೀಜಗಣಿತವು ೧೮೯೫ 


ವೆಂಕಟಸುಬ್ಬಯ್ಯ ಸರ್ಜಾಪುರ 
' ಬೆಂಗಳೂರು 


ಕೃತಿ :  ಕರ್ನಾಟಕೋನ್ಠತ್ತ ರಾಘವಂ (ಭಾಸ್ಕರಭಟ್ಟಕೃತ'` ಸಂ.ನಾ.ಭಾ) 
೧೯೦೮ 


| ವೆಂಕಟಸುಬ್ಬಯ್ಯ ವೇದಾಂತ 
ಬೆಂಗಳೂರು 


ಕೃತಿ : ಆತ್ಮ ಬೋಧಾಪ್ರಕರಣಂ (ಆದ್ಯಶಂಕರಾಚಾರ್ಯಕೃತ ಸಂ.ಭಾ) 
೧೯೦೨ 


, ವೆಂಕಟಾಚಲ ಪಂಡಿತ: - 
ಕೊಳ್ಳೇಗಾಲ, ಮೈಸೂರುಜಿಲ್ಲೆ. ತಂದೆ-ಕೊಂಡಾ ಪಂಡಿತ 


ಕೃತಿ ಸಃ ಮಂದಾರೋಜ್ವಲ ಪರಿಣಯ ನಾಟಕಂ (ಕಾಲ್ಪ-ನಾ) ೧೮೯೭ 


ವೆಂಕಟಾಚಾರ್ಯ ತೂಪ್ಪುಲ್‌  ' 
ಬೆಂಗಳೂರು 
ಕೃತಿಗಳು : ಶ್ರೀಮದ್ಗೀತಾರ್ಥಸಾರ (ಪ್ರಥಮ ಷಟ್ಕಂ) (ಭಗವದ್ಗೀತೆಯ 

ಅರ್ಥ, ದೈತಾದೈತ, ಎಶಿಷ್ಟು ದ್ವೈತ ಭಾಷ್ಕಸಾರ) ೧೮೯೮ 
(ದ್ವಿತೀಯ ಷಟ್ಕಂ) ಭಗವದ್ಗೀತೆಯ ಅರ್ಥ, ದ್ವೈತಾದೈತ, 
ವಿಶಿಷ್ಟಾ ದ್ವೈತ ಭಾಷ್ಕಸಾರ) ೧೯೦೦ 
(ತೃತೀಯ ಷಟ್ಕಂ) ಭಗವದ್ಗೀತೆಯ ಅರ್ಥ, ದ್ವ್ರತಾದೈತ, 
ವಿಶಿಷ್ಟಾ ದ್ವೈತ ಭಾಷ್ಕಸಾರ) ೧೯೦೧ 


೨೧೪ ಗ್ರಂಥಕರ್ತರ ಚರಿತ್ರಕೋಶ 


ವೆಂಕಟೇಶ ನರಸಿಂಹ ತಾಳೀಕೋಟಿ 
ಬೆಳಗಾವಿ, ಕನ್ನಡ ಶಾಲಾ ಮುಖ್ಯೋಪಾಧ್ಯಾಯರು 


ಕೃತಿ : ಕನ್ನಡ ವ್ಯಾಕರಣದ ಮಾದರಿಯ ಪಾಠಗಳು ೧೯೧೬ 


ವೆಂಕಟೇಶ ರಾಮಚಂದ್ರ ಕುಲಕರಣಿ 
ಹಾವೇರಿ 


ಕೃತಿ : ವೆಂಕಟೇಶ ವಿಜಯವು (ಪದ್ಯ) ೧೯೧೧ 


ವೆಂಕಟೇಶಶರ್ಮ ಚಂದಾವರಕರ 
ಬೆಳಗಾವಿ : ವಕೀಲವೃ ತ್ತಿ 


ಕೃತಿ : ಶ್ರೀ ಪಂಚದರ್ಶಿ ಸಾರ್ಥ (ವಿದ್ಯಾರಣ್ಯ ಮುನಿಕೃತ ಸಂ-ಗ್ರಂ 


ಭಾ) ೧೯೧೪ ೨ 


ವೆಂ.ವೆಂಕಟೇಶಶಾಸ್ತ್ರೀ 


ಬೆಂಗಳೂರು 
ಕೃತಿ : ಸಂಪಾದಿತ : ಸಟೀಕಾ ಸೋಮೇಶ್ವರ ಶತಕವು ೧೯೦೮ 


ಕೃತಿ : ಭಾರತ ಕಥಾಸಾರ ( ಆ್ಯನಿ ಬೇಸೆಂಟ್‌ಕೃತ ಇಂ.ಪು.ಅನು) ೧೯೧೩ 


ಗ್ರಂಥಕರ್ತರ ಚರಿತ್ರಕೋಶ ಎ ೨೧೫ 


ಕೃತಿ : ಸಂಪಾದಿತ: ವಿಶ್ವಕರ್ಮ ಪುರಾಣ (ಕಾಳಹಸ್ಮಿ ಮುನೀಶ್ವರ ಕೃತ 
ವಿಸಂ.ಗ್ರಂಥಕ್ಕೆ ಟೀಕೆ - ಪುರೋಹಿತ ಶಾಮಾಚಾರಿ ಜೊ-) 
೧೮೮೩ 


ಎಸ್‌.ವೆಂಕೋಬರಾವ್‌ 
ಬೆಂಗಳೂರು 
ಕೃತಿ : ಮನಶ್ಶಾಸ್ತ್ರ (ಪ್ರಬಂಧ) ೧೯೦೪ 


ವೇಲೂರು ಜಯಕೃಷ್ಣ ಮೊದಲಿಯಾರ 
ಬೆಂಗಳೂರು 


ಕೃತಿ :  ವಿಚಾರಸಾಗರವೆಂಬುವ ವೇದಾಂತ ಸಾರಸಂಗ್ರಹ (ಸಾಧು ನಿಶ್ಚಲ 
ದಾಸಕೃತ ಹಿಂ-ಪುಭಾ) ೧೮೯೯ 


ವೈಜನಾಥ ವಾಸುದೇವ ಮರಾಠೆ 
ಬಾಗಲಕೋಟೆ, ವಿಜಾಪುರ ಜಿಲ್ಲೆ 


ಕೃತಿ: ಹರಿಶ್ಚಂದ್ರ (ಪೌ.ನಾ) ೧೯೧೮ 
ಶಂಕರಕವಿ 
ಬಳ್ಳಾರಿ 
ಕೃತಿ ಈ ಚೋರಬಸವ ಚರಿತ್ರೆಯು (ಬಸವೇಶ್ವರನು ಜಂಗಮರನ್ನು ಕಾಶ್ಲಿ €ರ 
ದಿಂದ ಕರೆಸಿದ ಕಥೆ; ಭಾಷ) ೧೮೮೬ ' 
ಶಂಕರದೇವ 
ಬೆಂಗಳೂರು 


ಕೃತಿ : ಗುರುಶಂಕರೇಶ್ವರ ಶತಕ ೧೯೦೬ 


೨೧೬ ಗ್ರಂಥಕರ್ತರ ಚರಿತ್ರಕೋಶ 


ಶಂಕರನಾರಾಯಣಯ್ಯ `ಸಂತೆಕಲ್ಲು 
ಬೆಂಗಳೂರು 
ತ 
ಕೃತಿ : ವೆಕೀಲ್ಸ್‌ ಗೈಡ್‌ ಎಂಬ ಕಾನೂನು ಸಂಗ್ರಹ (ಇಂ.ಪು.ಭಾ) ೧೮೬೮ 


ವ್ಯಾಕರಣ ಲಕ್ಷ್ಮೀನರಸಿ€ಹಶಾಸ್ತ್ರೀ 
ಮೈಸೂರು ಡಿ 
ಕೃತಿಗಳು : ಔಗೂರು ಇತಿಹಾಸವು (ಕ್ಷೇತ್ರಪರಿಚಯ) 
ಕರ್ಮರಹಸ್ಯ (ಸಾ.ಕಾ) ೧೯೩೨ 
ಷೇಕ್ಸ್‌ಪಿಯರ್‌ ಮಹಾಕವಿಯ ನಾಟಕ ಕಥಾನುವಾದ ("ಟೇಲ್‌ 
ಫ್ರೆಮ್‌ ಷೇಕ್ಸ್‌ಪಿಯರ್‌' ಇಂ.ಪು.ಅನು) ೧೯೦೯ 
ತ 
ಶಂಕರಭಟ್ಟ ಅಜ್ಜಂಪುಫೆ 
ದಾವಣಗೆರೆ ವ 
ಕೃತಿ : ಡ್ಲಾನಕೀ ಪರಿಣಯ ಗೀತ ಲಹರಿ (ಕಂ.ವೃ.ಷ.ಕಾವ್ಯ) ೧೯೦೮ 
ಶಂಕರಭಾರತಿ ಸ್ವಾಮಿ .ಶೃಂಗೇರಿಮಠ 
ಶೃಂಗೇರಿ 


ತಿ 
ಕೃತಿ :  ಗುರುಭಜನ ಪದ್ಧತಿ (ಹಾಡುಗಳು ೧೯೦೮) 


ಶಂಭುಲಿಂಗಸ್ವಾಮಿ 
ಬಾಗಲಕೋಟೆ, ವಿಜಾಪುರಜಿಲ್ಲೆ 


ಕೃತಿ ಭೋಧರತ್ನಾಕರ ಭಾಂ (ಶಿವಸ್ತುತಿ; ಹಾಡುಗಳು ) ೧೯೧೬ 


ಗ್ರಂಥಕರ್ತರ ಚರಿತ್ರಕೋಶ 


ಶರಭಪ್ಪಾ ವೀರಪ್ಪಾ ಮೆಣಸಿನಕಾಯಿ 
ಹುಬ್ಬಳ್ಳಿ 


ಕೃತಿ": ವ್ಯಷ್ತಹಾರ ಮಿತ್ರನು ೧೯೦೧ 


ಶಾತ್ತ ನೂರು ವಿಶ್ವನಾಥಶಾಸ್ತ್ರೀ 
ಬೆಂಗಳೂರು 
ಕೃತಿ : ಸಂಪಾದಿತ 


ಶ್ರೀಮದ್ರಾಮಾಯಣ ೧೮೮೭ 


ಎಚ್‌.ಪಿ.ಶಾಮಾಚಾರ್ಯ 
ಬೆಂಗಳೂರು 
ಕೃತಿಗಳು : ಆಲೂಗಡ್ಡೆಯ ವ್ಯವಸಾಯ ೧೯೧೦ 


ಚಂದ್ರಕಳಾ (ಕಾಲ. ಎನಾ). ೧೯೧೦ 


ಶಾಮರಾಯ ನಕಲಿ 
ಮೈಸೂರು ಅರಮನೆ ನಾಟಕ ಸಂಘದಲ್ಲಿ ನಟರು 


ಕೃತಿ : ಧರ್ಮಪಾಲ ಚರಿತ್ರೆ (ಕಾಲ್ಪ-ನಾ) ೧೮೯೩ 


ಶಾಮಶಾಸ್ತ್ರೀ ವೀರಂಭಟ್ಟ 
ಮೈಸೂರು 


ಕೃತಿ : ಪ್ರಭಾವತೀ ಶುಕಮಂಜರಿಯೆಂಬ ಕಥೆ ೧೮೮೨ 


೨೦೮ 


ಶಿಂಗು ಬಲ್ಲಾ ಛ 


ಹುಬ್ಬಳ್ಳಿ 


ಶಿಖರ ಯ್ಯ 


ಬಳ್ಳಾರಿ 


ಶಿವಕವಿ 
ಬೆಂಗಳೂರು 
ಕೃತಿ : 


ಶಿವರಾಮಯ್ಯ 

ಬೆಂಗಳೂರು 
ಕತಿ : 
ಲ 


ಗ್ರಂಥಕರ್ತರ ಚರಿತ್ರಕೋಶ 


ಜೋಗುಳ ಪದ ೧೯೨೦ 


ರಾಮೇಶ್ವರ ಶತಕವು (೧೦೮ ಸೀಸಪದ್ಯಗಳು) ೧೮೮೭ 


ಶಶಿರೇಖಾ ಪರಿಣಯ ನಾಟಕವು (ಪೌ.ನಾ) ೧೮೮೭ 


ಸಟೀಕ ಶಿವಭಕ್ತಿಸಾರ ("ಶಿವಭಕ್ತಿಸಾರ' ಪದ್ಯಗಳಿಗೆ ಮೈಸೂರು 
ಲಕ್ಷ್ಮಿ ನಾರಾಯಣಶಾಸ್ತ್ರೀ ಅವರಿಂದ ಟೀಕೆ) ೧೮೯೮ 


ಶಿಡ್ಲ ಘಟ್ಟ ದ ನಂಜಪ್ಪ ಶಾಸ್ತ್ರೀ 


ಬೆಂಗಳೂರು 


ಕೃತಿ ಕ 
ತತ ಪದಗಳು) 
ವ 


ಸಂಪಾದಿತ: 


ಧಾರ್ವಾಡ ತತ್ವಪದಗಳು (ಚಿದಾನಂದಾದಿಗಳ 


೧೯೧೫ 


ಶಿವನಪ್ಪಾ ಅಣ್ಣಾ ಖೋದಾನಪುರ 


ಧಾರವಾಡ ವೈದ್ಯವೃತ್ತಿ 


ಗ್ರಂಥಕರ್ತರ ಚರಿತ್ರಕೋಶ ೨೧೯ 


ಕೃತಿಗಳು : ವೈದ್ಯಸಾರಸಂಗ್ರಹ ೧೮೮೮ 
ವೈದ್ಯಾಮೃತ ಭಾ ೧.೨ 


ಶಿವಬಸಯ್ಯಾ ಕಟಪುರಿಮಟ 
ಧಾರವಾಡ 


ಕೃತಿ : ಆದಿ ವೀರಮಾಹೇಶ್ವರ ಮೂಲಪೀಠಿಕೆ (ಸಂಸ್ಕೃತ ಶ್ಲೋಕಗಳು-ಕನ್ನಡ 
ಟೀಕೆ) ೧೮೯೧ 


ಶಿವಲಿಂಗಯ್ಯಾ ಚನ್ನ ಯ್ಕಾ ಹಿರೇಮಠ 
ಧಾರವಾಡ 


ಕೃತಿ : ಸಂಪಾದಿತ : ವೀರಶೈವ ಧರ್ಮಸಿಂಧು ಗ್ರಂಥ (ಪಾಲ್ಕುರಿಕೆ 
ಸೋಮಾರಾಧ್ಯ ಕೃತ, ಭಾ) ೧೮೯೩ 


ಶಿದ್ಧ ಲಿಂಗಾರ್ಯ ಸಾಲೀಮಠ 
ರೋಣ, ಧಾರವಾಡಜಿಲ್ಲೆ 
ಕೃತಿಗಳು ಕ ಶ್ರೀಮದ್ವಿದೇಹ ಕೈವಲ್ಯ ಪದ್ದ ತಿ (ಪದ್ಯಸಂಗ್ರಹ) ೧೯೩೦ 
ಶಿವಲಿಂಗ ಪೂಜಾಕ್ರಮ ೧೯೩೦ 


ಮುರಗೇಂದ್ರ ವಿಜಯ (ಸಂಪಾದಿತ) (ರುದ್ರದೇವಕೃತ, ವಾ.ಷ) 
೧೯೦೬ 


ಶಿವಯೋಗೀಶ್ವರ ಚನ್ನ ಬಸವ ಶಿವಯೋಗಿ 
ಮೈಸೂರು 


ಕೃತಿ: ವೀರಶೈವ ಷಟ್ಲಲ್ಲ ಸಿದ್ಧಾಂತಸಾರ ಮತ್ತು ಆಚರಣೆಯ ತ್ರಿಪದಿ 
(ವಾ.ಷ) ೧೮೯೩ 


೨೨೦ ಗ್ರಂಥಕರ್ತರ ಚರಿತ್ರಕೋಶ 


ಶೇಷಗಿರಿರಾವ್‌ ಕಿಳ್ಳಂಕಿ 
ಮಂಗಳೂರು 


ಕೃತಿಗಳು : ಕನ್ನಡ ವ್ಯಾಖ್ಯಾನ ಸಹಿತ ಶ್ರೀ ಸುಮಧ್ವವಿಜಯ (ಆನಂದತೀರ್ಥ 


ಕೃತ ಸಂ.ಕಾವ್ಯದ ವ್ಯಾಖ್ಯಾನ) ೧೯೦೮ 


ಮಧ್ವಪ್ರಬಂಧಮಾಲಾ (ಲೇ.ಸಂ.) 


ಶೇಷಪ್ಪಾ ಚಾರ್‌ ಅತ್ತಾ ವರ 


ಮಂಗಳೂರು 

ಕೃತಿ ಶಿ ನಾಗಲಿಂಗ ಸ್ವಾಮಿ ಲೀಲೆ (ಪದ್ಯ) ೧೯೧೬ 
ಎನ್‌.ಶ್ರೀಕಂಠಯ್ಯ 
ಬೆಂಗಳೂರು 


ಕೃತಿಗಳು: ನೀತಿಮಂಜರಿ (ಕಂ.ಪ) ೧೯೦೬ 
ವಾಸವದತ್ತೆ, ಸಾರಸಂಗ್ರಹ (ಸಂ.ನಾ.ರೂಪಾಂತರ) ೧೯೦೭ 
ಪ್ರಿಯದರ್ಶಿಕೆ (ಸಂ.ನಾ.ರೂಪಾಂತರ) ೧೯೦೭ 


ಸಿ.ಶ್ರೀಕಂಠಯ್ಯ 
ಬೆಂಗಳೂರು, ಅಧ್ಯಾಪಕ ವೃತ್ತಿ 


ಕೃತಿ; ಗಣಿತಾಮೃ ತ ೧೯೦೪ 


ಶ್ರೀಕಂಠರಾವ್‌ ಎಲ್‌.ಎಸ್‌ 
ಬೆಂಗಳೂರು 


ಕೃತಿ : ಕಲ್ಯಾಣವತಿ (ಪ್‌ೌ.ಕಥೆ) ೧೯೧೦ 


ಶ್ರೀಕಂಠಶರ್ಮಾ 
ಬೆಂಗಳೂರು 


ಕೃತಿ : 


ಗ್ರಂಥಕರ್ತರ ಚರಿತ್ರಕೋಶ ೨೨೫೧ 


ಮಾಲತೀ ಮಾಧವ ಪ್ರಕರಣ ಕಥಾ (ಭೆವಭೂತಿಕೃತ ಸಂ.ನಾ. 
ಕಥಾಸಾರ) ೧೯೦೬ ಸ 


ಈ 
ಇ 


ಎಂ.ಡಿ. ಶ್ರೀನಿವಾಸ ಅಯ್ಯಂಗಾರ್‌ 


ಬೆಂಗಳೂರು 
ಕೃತಿ : ವಿಷೂಚಿ (ಇಂ.ಪು.ಭಾ) ೧೮೯೪ 
ಶ್ರೀನಿವಾಸರಾಯ ಜಂಗಮಕೋಟೆ 
ಬೆಂಗಳೂರು § 
ಕೃತಿಗಳು : ಕರ್ಮ (ಕರ್ಮತತ್ವವಿವೇಚನೆ) ೧೯೦೮ 


ಧರ್ಮ (ಪ್ರಬಂಧ) ೧೯೧೦ 
ಧಿಯಾಸಫಿ ಉಪದೇಶ ೧೯೩೨ 


ಶ್ರೀನಿವಾಸಾಚಾರ್ಯ ಕಂ.ಟಿ. 


ಬೆಂಗಳೂರು 


ಕೃತಿಗಳು ಕ 


ಬಾಲರಾಮಾಯಣವು; ಶ್ಯಾಮಲಾ ದಂಡಕವು ಮತ್ತು ಶ್ಯಾಮಲಾ 
ನವರತ್ನಮಾಲಿಕೆ (ಪದ್ಯ) ೧೮೭೩ 


ವೈದ್ಯಸಾರ ಸಂಗ್ರಹ (ತೆಲುಗು ಲಿಪಿ) ೮೮೨ 
ಶತಕಂಠ ರಾಮಾಯಣ 


ಶಬರಶಂಕರ ವಿಳಾಸಂ (ಪರಿಷ್ಕೃತ) (ಷಡಕ್ಟರದೇವ ಕೃತ) ೧೮೭೨ 


LL ಗ್ರಂಥಕರ್ತರ ಚರಿತ್ರಕೋಶ 


ಶ್ರೀನಿವಾಸರಾವ್‌ ಶ್ರೀನಿವಾಸಪುರಂ 


ಬೆಂಗಳೂರು 
ಕೃತಿ : ನಾಟಕ ಕಥಾರತ್ನಮಾಲಿ (ಕಾಳಿದಾಸ ಕೃತ "ಶಾಕುಂತಲ "ಮಾಲವಿಕಾಗ್ನಿ 
ಮಿತ್ರ', ಮತ್ತು “ವಿಕ್ರಮೋರ್ವಶೀಯ' ನಾಟಕಗಳ ಕಥಾಸಾರ) 
೧೮೯೦ 


ಮಾಲೂರು ಶ್ರೀನಿವಾಸಯ್ಯಂಗಾರ್‌ 
ಕೋಲಾರ ಜಿಲ್ಲೆಯ ಮಾಲೂರು. ತಂದೆಯ ಹೆಸರು ಶೇಷಾದ್ರಿ ಅಯ್ಯಂಗಾರ್‌ 


ಕೃತಿ:  ರುಕ್ಕಿಣೀ ಪರಿಣಯ (ಬೊಮ್ಮೇರ ಪೋತನ ಕೃತ, ತೆ.-ಭಾಗವತದ 
ಆಧಾರ; ಚಂಪೂಕಾವ್ಯ) ೧೮೯೫ 


ಶ್ರೀನಿವಾಸ ಕವೀಶ 
ಮೈಸೂರು 
ಕೃತಿಗಳು : ಸುಮತಿ ಶತಕ (ಕಂ.ಪ) - 


ಹೊಸಗನ್ನ ಡ ನುಡಿಚಂದ್ರಿಕೆ ಎಂಬ ವ್ಯಾಕರಣ ೧೮೭೦ 


ಶ್ರೀನಿವಾಸ ನರಸಿಂಹ ಕಾಟೋಟಿ. 

ಆನಂದವನ, ಅಗಡಿ, ಧಾರವಾಡಜಿಲ್ಲೆ 
ಕತಿ : ಶ್ರೀವೆಂಕಟೇಶ ಮಹಾತ್ಮೆ ೧೯೧೯ 
ಲ ಆ 


ಡಿ.ಶ್ರೀನಿವಾಸ ಮೂರ್ತಿರಾವ 
ಮೈಸೂರು 


ಕೃತಿ : ಪ್ರಹ್ಲಾದೋಪಾಖ್ಯಾನ (ಪದ್ಯ) ೧೯೦೦ 


ಗ್ರಂಥಕರ್ತರ ಚರಿತ್ರಕೋಶ ೨೨೩ 


ಎಂ.ಕೆ. ಶ್ರೀನಿವಾಸರಾಘವಾಚಾರ್ಯ 
ಮೈಸೂರು 


ಕೃತಿಗಳು : ಪ್ರಬೋಧ ಚಂದ್ರೋದಯಯೆಂಬ ನಾಟಕವು (ಕಾಶೀಪತಿ ಶಾಸ್ತ್ರೀಕೃತ 
ಅದ್ವೈತ ತತ್ವಗಳನ್ನು ಕುರಿತ್ತ ಸಂ.ನಾ.ಭಾ) ೧೯೨೦ 


ಪುರಾಣ ಪ್ರಾಮಾಣ್ಯ (ಪ್ರಬಂಧ) ೧೯೨೩ 
ವರ್ಣವ್ಯವಸ್ಥೆ (ಪ್ರಬಂಧ) ೧೯೨೩ 


ಸಂಕಲ್ಪ ಸೂರ್ಯೋದಯ ನಾಟಕ, (ವೇದಾಂತಾಚಾರ್ಯ ಕೃತ 
ಸಂ.ನಾ. ಅನು) ೧೯೨೨ 


ಸರ್ವಮತ ಭಾವದೀಪ (ಪ್ರಬಂಧ) ೧೯೨೨ 


ಶ್ರೀನಿವಾಸಶರ್ಮ ಡಿ. 
ಮೈಸೂರು 
ಕೃತಿ : ನೀಲವಸನಾ ಸುಂದರೀ ಭಾ ೧ (ಪ.ಕಾ.) ೧೯೧೯ 


ಕೃತಿ: ಉಷಾಸ್ವಯಂವರ ನಾಟಕವು (ಪ್‌.ನಾ) 


ಸಂಜೀವ ತರುಮಲ ಕುಲಕರ್ಣಿ 
ಧಾರವಾಡ ಕನ್ನಡ ಶಾಲಾ ಉಪಾಧ್ಯಾಯರು 
ಕೃತಿ: ಲೋ.ಬಾಳಗಂಗಾಧರ ಟಿಳಕ ಇವರ ಚರಿತ್ರೆಯು ೧೯೦೨ 


ಸಂಜೀವ ವೆಂಕಟೇಶ ಪರ್ವತಿ 
ಧಾರವಾಡ ಹೈಸ್ಕೂಲಿನಲ್ಲಿ ಅಧ್ಯಾಪಕರು 


ಕ್ಫ ತಿ: ತಿಂಬುಂಬುವ ಪದಾರ್ಥಗಳ ಗುಣದೋಷಗಳೂ ಪ್ರತೀಕಾರಗಳೂ 
೧೮೯೬ 


\y 
iy 
4) 


ಗ್ರಂಥಕರ್ತರ ಚರಿತ್ರಕೋಶ 


ಸಂಪತ್ತಯ್ಯಂಗಾರ್‌ ಬಿ. 
ಮೈಸೂರು 


ಕತಿ: ಕರ್ಣಾಟಕ ಶ್ರೀರುಕ್ಮಾಂಗದ ನಾಟಕಂ (ಪೌ.ನಾ.) ೧೯೧೩ 


ಡಿ.ಸಂಪತ್ತ ಯ್ಯಂಗಾರ್‌ 
ಬೆಂಗಳೂರು 


ಕೃತಿ: ಮೈಸೂರು ಸಂಸ್ಥಾನದ ಖನಿಜ ಸಂಪತ್ತು (ಇಂ.ಪುಭಾ) ೧೯೧೮ 


ಸಂಪತ್ತ ಯ್ಯಂಗಾರ್‌ ತಿರುಮಲೆ 
ಮೈಸೂರು 
ಕೃತಿ : ಕಲಿಮಲಾದರ್ಪಣ (ಪ್ರಥಮ ಭಾಗ) (ಸಾ.ನಾ) ೧೯೧೮ 


ಸಚ್ಚಿ ದಾನಂದ ಜೋಯಿಸ 
ಬೆಂಗಳೂರು 


ಕೃತಿ : ಮಾರ್ಕಂಡೇಯ ಪುರಾಣ (ಸಟೀಕ) ೧೯೧೯ 


ಸದಾಶಿವರಾಜ ಸ್ವಾಮಿ 
ಬೆಂಗಳೂರು 
ಕೃತಿ ` ಪಂಚಶತನೀತಿ (ಪದ್ಯಗಳು) ೧೮೯೮ 


ಎಂ.ಸಿಂಗ್ರಯ್ಯಾ 

ಮೈಸೂರು 
ಕತಿ: ಶೀಚಾಮರಾಜೇಂದ, ಒಡೆಯರವರ ಚರಿತೆ, ೧೯೧೪ (೨) 
ಲ ) 1) ಲ) 


ಗ್ರಂಥಕರ್ತರ ಚರಿತ್ರಕೋಶ ೨೨೫ 


ಸಿದ ಲಿಂಗದೇವ ಚಿಕ್ಕನಹಳಿ ಮಠ 
ಎ ಕ ೪ 
ಬೆಂಗಳೂರು 


ಕೃತಿ : ಸಂಪಾದಿತುಶ್ರೀ ವೀರಶೈಮಂತೈೇಷ್ಟಿ ವಿಧಿಯು (ವಿಶ್ವಾರಾದ್ಯಕೃತ ಸಂ.ಗ್ರಂ.ಭಾ) 
೧೯೦೪ 


ಸೀತಾರಾಮಶಾಸ್ತ್ರೀ ಯಲ್ಲ ಭಟ್ಟ ರ 
ಮೈಸೂರು 


ಕೃತಿ ಕಾಶಿ ಮೃತಮೋಕ್ಷ ನಿರ್ಣಯ (ಸುರೇಶ್ವರಚಾರ್ಯಕೃತ ಸಂ-ಗ್ರಂ 
ಟೀಕೆ) ೧೮೭೮ 


ಸಿದ್ಧ ಲಿಂಗಾಚಾರ್ಯ ಸಿದ್ಧಾ ಚಾರ್ಯ ಕೋಟಿ 
ಬೆಂಗಳೂರು 


ಕೃತಿ : ವಿಶ್ವಕರ್ಮ ವಂಶೋದಯ (ಸಂ.ಗ್ರಂ.ಭಾ) ೧೯೦೮ 


ಸಿದ್ದೆ ಶ್ವರ ಸರವೂರ 
ಬೆಂಗಳೂರು 


ಕೃತಿ ಕ ಹಾಲುಮತದ ಪುರಾಣ ೧೯೧೧ 


ಕೆ.ಸೀತಾರಾಮಯ್ಯ 
ಬೆಂಗಳೂರು 
ಕೃತಿ: ಸಸ್ಯತಾಸ್ತ್ರವು ೧೯೧೮ 


ಸೀತಾರಾಮಶಾಸ್ತ್ರೀ ಬೆಂಗಳೂರು 
ಬೆಂಗಳೂರು 


ಕೃತಿ : ಪ್ರತಿಪದ ಟೀಕಾ ಸಹಿತ ಕನ್ನಡ ಸಂಧ್ಯಾವಂದನೆ ೧೮೮೬ 


೨೨೬ ಗ್ರಂಥಕರ್ತರ ಚರಿತ್ರಕೋಶ 


ಸಿದ್ದಲಿಂಗಶಾಸ್ತ್ರೀ ಬಿ.ಎ. 


ಕೃತಿ:  ಕಣ್ಣೆರೆ-ಭಾ ೧.೨, ಧರ್ಮ,ನೀತಿಪರ ಲೇಖನಗಳು) ೧೯೧೬ 


ಜೈಮಿನಿ ಭಾರತವು (ಲಕ್ಷ್ಮೀಶಕವಿಕೃತ; ಭಾವಬೋಧಿನಿ ಎಂಬ 
ಟೀಕೆಯೊಂದಿಗೆ) ೧೮೯೭ 


ಸುಬಣಾ ಚಾರ್ಯ ಹಿರಣ ಯಾ 
ಬಣ ಣ ಶಿ 
ಬೆಂಗಳೂರು 


ಕೃತಿ : ಕಂಚ ಸಿದ್ಧಾಂತವೆಂಬ ಪುರಾಣವು ೧೮೯೭ 


ಸುಬ್ಬಣ್ಣ ಶಾಸ್ತ್ರೀ ಯಳಂದೂರ 


ಬೆಂಗಳೂರು 
ಕೃತಿ ಸಾಳ್ವ ಮಂಗರಾಜ ಚಿಕಿತ್ಸಾ ಪ್ರಕರಣಂ (ಸಾಳ್ವ ಹಾಗೂ ಮಂಗರಾಜ 
ಅವರ ಕೃತಿಗಳಲ್ಲಿ ಯ ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟ ಪದ್ಧಗಳ 
ಸಂಕಲನ) ೧೮೯೪ k 
ಯು ನ 
ಬೆಂಗಳೂರು 
ಕತಿ : ತೋಟದ ಬೇಸಾಯ ೧೯೧೭ 


ಕೃತಿ : ಸಮುದ್ರಯಾನ ಖಂಡನ (ಸಮುದ್ರಯಾನವನ್ನು ಸಮರ್ಥಿಸುವ 
ಬಿ. ಶ್ರೀಕಂಠಶಾಸ್ತ್ರೀ ಅವರ ಪುಸ್ತಕದ ಖಂಡನ) ೧೯೧೧ 


ಗ್ರಂಥಕರ್ತರ ಚರಿತ್ರಕೋಶ ೨೨೭ 


ಕೃತಿ : ಶ್ರೀಮದ್ಕುವರಾಜ ಕಂಠೀರವ ಕಲ್ಯಾಣಶತಕಂ (ಭಾ.ಷ,) ೧೯೧೧ 


ಸುಬರಾವ ಅಚ ಪಾ 
ಬ ಚ ಇ 
ಬೆಂಗಳೂರು 
ಕೃತಿ : ಪ್ರಜಾಪ್ರಕಾರ ಕಂಪನಿಗಳ ನಾಟಕಂ (ಸಾ.ನಾ.) ೧೮೯೧ 
ಸುಬ್ಬರಾವ್‌ ಮಂಗೇಶ ಚಂದಾವರಕರ 
ಕುಮಠಾ ಕಾರವಾರ ಜಿಲ್ಲೆ 
ಕೃತಿ £ ಸಾರಸ್ವತ (ಸಾರಸ್ವತಸಮಾಜದ ಇತಿಹಾಸ) ೧೯೧೨ 


ಸುಬ್ಬಾಜಿ ಆಲೂರ 
ಹಾವೇರಿ, ಧಾರವಾಡ ಜಿಲ್ಲೆ 
ಕೃತಿ ರಾಮಾಯಣ ಕಥಾಸಾರ (ಪದ್ಯ) ೧೮೯೭ 


ಡಿ.ಸುಬ್ಬಾಶಾಸ್ತ್ರೀ 
ಬೆಂಗಳೂರು 


ಕೃತಿ : ಪರಿಷ್ಕೃತ: ಕನ್ನಡ ಜೈಮಿನಭಾರತವು (ಲಕ್ಷ್ಮಿ ಶಕವಿ ಕೃತ) ೧೮೯೭ 


ಸುಬ್ರಹ್ಮಣ್ಯಕವಿ ಮಡುವಳ್ಳಿ 
ಉಡುಪಿ, ತಂದೆಯ ಹೆಸರು ವೆಂಕಾರ್ಯ 


ಕೃತಿ ಕ ಹನುಮದ್ರಾಮಾಯಣಂ (ಷಕಾ., ಮು.ಶಿವರಾಮಯ್ಯನವರಿಂದ 
ಸಂಪಾದಿತ) ೧೯೧೩ 


೨೨೮ ಗ್ರಂಥಕರ್ತರ ಚರಿತ್ರಕೋಶ 


ಸುಬ್ರಾಯಶಾಸ್ತ್ರೀ ಕಮ್ಮರ್ಡಿ 
ಬೆಂಗಳೂರು 


ಕೃತಿ ಸ ನಿತ್ಯಕರ್ಮಚಂದ್ರಿಕೆ (ರಾಮಕೃಷ್ಣ ಪಂಡಿತಕೃತ; ಸಂ.ಗ ಭಾ.) 
೧೯೦೧ 


ಸೂರಪ್ಪ ಜೇಡರಹಳ್ಳಿ 
ಕಾರವಾರ 


ಕೃತಿ 3 ಪಂಚೇಕರಣ (ಭಾ) ೧೮೯೨ 
ಸ ಸೂರ್ಯನಾರಾಯಣಪ್ಪ 
ಬೆಂಗಳೂರು 


ಕೃತಿ : ಜಾನಕೀಪರಿಣಯ ನಾಟಕಂ (ಸಂ.ನಾ.ಭಾ) ೧೮೮೭ 


ಸಾಲ್‌ ಕಾಸರ್‌ 
ಆಟ ಜ Ls 


ಮಂಗಳೂರು 
ಕೃತಿ: ಸಹಸ್ರಾರ್ಧ ವ್ಯಕ್ಷಾದಿಗಳ ವರ್ಣನೆ (೫೨೩ ಔಷಧಿಗಳ ಹೆಸರುಗಳು; 
ಜಿ.ಪ್ಲೆಸ್ಟ್‌ ಜೊ.) ೧೮೭೪ 
ಸ್ವಾಮಿ ಎ.ಎನ್‌. 
ಮೈಸೂರು 


ಕತಿ : ಕೌಶಲ (ಸಾ.ಕಾ) ೧೯೧೫ 


ಗ್ರಂಥಕರ್ತರ ಚರಿತ್ರಕೋಶ ೨೨೯ 


ಕ್ಯಾಪ್ಟನ್‌ ಸ್ಯಾಮ್ಯುಯೆಲ್‌ ಬೆಸ್ಟ್‌ 
ಮಂಗಳೂರು 


ಕೃತಿ: ಮೆಥೆಡ್‌ ಆಫ್‌ ಸರ್ವೆಯಿಂಗ್‌ ಅಥವಾ ಪಾಯಮಾನಸಿಕ 
ವ್ಯಾಯಾಮಾನ (ಭೂಮಾಪನದ ವಿಧಾನವನ್ನು ಕುರಿತ 
ಕೋಷ್ಟಕಗಳನ್ನು ಒಳಗೊಂಡಿದೆ) ೧೮೫೭ 


ಹಯಮಂತ ವೆಂಕಟೇಶ ಯಂಗಟ್ಟಿ 
ಬೆಳಗಾವಿ. ಅಧ್ಯಾಪಕರು 


ಕೃತಿ :  ಗಣಿತಾಲಯವು ೧೮೮೩ 
ಹಶಿಯನ್‌ ಜಾನ್‌ 
ಮಂಗಳೂರು 
ಕೃತಿ ಕ ಲೋಕದ ಬೆಳಕು (ಯೇಸುಕ್ರಿಸ್ತ ನ ಜೀ.ಚ.) ೧೮೬೮ 
ಹಾಕ್‌ ಡಬ್ಲ್ಯೂ 


ಮಂಗಳೂರು, ಕೈಸ್ತ ಮತಪ್ರಚಾರಕನು 


ಕೃ ತಿಗಳು : ದೇವವಾಕ್ಕ ದ್ವಿಪಂಚಾಶತಿ ( ಒಂದುಸಾವಿರ ಕೈಸ್ತ ವಚನಗಳ ಸಾಂ) 
೧೮೪೭ 
ನವನಿರ್ಧಾರ ದ್ವಿಪಂಚಾಶತಿ (ಒಂದುಸಾವಿರ ಕ್ರೈ ಸ್ತ ವಚನಗಳ 
ಸಾಂ) 


ಪೂರ್ವ ನಿರ್ಧಾರ ದ್ವಿಪಂಚಾಶತಿ ಒಂದುಸಾವಿರ ಕೈಸ್ತ ವಚನಗಳ 
ಸಾಂ A 


ಹುಚ್ಚ ಪ್ಪಾ ಶಿವನಿಂಗಪಾ ಕಂಕಣಮೇಲಿ 
ಬಿ 
ಬೆಳಗಾವಿ 


ಕೃತಿ:  ಶ್ರೀಮನ್ನಿರಂಜನ ಜಗುದ್ದುರುಗಳ ಸ್ತೋತ್ರ ಪದ್ಯರತ್ನಾವಲಿಯು 
೧೯೧೫ 


೨೩೦ ಗ್ರಂಥಕರ್ತರ ಚರಿತ್ರಕೋಶ 


ಹರಿಕೃಷ್ಣ ಪಟವರ್ಧನ 
ಬೆಳಗಾವಿ 


ಕೃತಿ ಕ ಪಟಕಿಯ ಮೇಲೆ ಉಪಚಾರ ೧೯೧೪ 


ಹರಿಯಣ್ಣ ಎಂ.ಎಚ್‌ 
ಬೆಂಗಳೂರು 


ಕೃತಿ ಕ ಭೂಕಲ್ಪವ 


ಕ್ಮ (ತೆಂಗಿನ ಬೆಳೆಯ ಮಹತ್ವವನ್ನು ವಿವರಿಸುವ ಪುಸ್ತಕ) 
೧೯೦೭ ( ` 


ಕ 
ed 
ವಿ 


ಹರಿರಾಮಶಾಸ್ತ್ರೀ ಗೂಡಪಲ್ಲಿ 
ಬೆಂಗಳೂರು 


ಕೃತಿಗಳು :. ಚಿಕಿತ್ಸಾಸಾರವು (ಸುಶ್ರುತ ವಾಗ್ಫಟಾದಿಗಳ ಅವತರಣಿಕೆ, ಮೂಲ 
ಸಂ.ಕ.ಟೀಕೆ ೧೮೯೨ 


ವೈದ್ಯಚಿಂತಾಮಣಿ (ಇಂದ್ರಕಾಂತ ವಲ್ಲಭಾಚಾರ್ಯ ಕೃತ ಸಂ-ಗ್ರಂ 
ಕ.ಟೀಕೆ) ೧೮೯೭ 


ಸರ್ವಶಕುನ ಪ್ರಕಾಶಿಕೆ ೧೮೯೫ 


- ಕೃತಿ: ತೇಜೋಭಂಗ (ಸಾ.ನಾ.) ೧೯೧೪ - 


ಹೇ.ಜೇ. 


ಮಂಗಳೂರು. ಸ್ತ ಮತಬೋಧಕರು 


ಕ್ರ 
ಕೃತಿ 4 ನಂಬಿ ಜೀವಿಸಿರಿ (ಕೈಸ್ತಮತವಿಚಾರ) ೧೮೬೦ 


ಹೆನ್ರಿ ಗಲ್ಲಿಫೋಡ್‌ 
ಮಂಗಳೂರು 


ಕೃತಿ : 


ಹೆಸರುಘಟ್ಟ ಹೊನ್ನಪ್ಪ 


1 


ಬೆಂಗಳೂರು 
ಕೃತಿಗಳು ಕ 


ಪರಿಷ್ಕೃತ : 


ಗ್ರಂಥಕರ್ತರ ಚರಿತ್ರಕೋಶ ೨೩೧ 


ಶ್ರೀಪ್ರೇತನು ಬರೆದ ಮೊದಲನೇ ಪತ್ರಿಕೆ (ಕೈಸ್ತಮತ ವಿಚಾರ) 
೧೮೪೯ RE 


[50 


ಕರ್ಣಾಟಕ ಕಲ್ಪದ್ರುಮಂ (ಕೆಲವು ಕನ್ನಡ ಕಾವ್ಯಗಳಿಂದ ಆಯ್ದ 
ಶಬ್ದ ಗಳ ಕೋಶ; ರಾಮಸ್ವಾಮಿ ಶಾಸ್ತ್ರಿ ಜೊ) ೧೮೮೫ 


ವ್ಯಾಕರಣ ಸಂಗ್ರಹಂ ೧೮೯೦ 

ಗಿರಿಜಾಕಲ್ಯಾಣಂ (ಹರಿಹರ ದೇವಕೃತ.) ೧೮೮೬ 

ನಾನಾರ್ಥ ರತ್ನಾಕರ (ಪದ್ಯರೂಪದಲ್ಲಿ ರಚಿತವಾದ ಕೋಶ) 
೧೮೮೫ 

ಸಟೀಕಾ ಕರ್ಣಾಟಕ ಶಬ್ದಮಂಜರಿ (ತೋಂಟದಾರ್ಯಕೃತ) ೧೮೮೪ 


ಸಟೀಕಾ ಕಬ್ಬಿಗರ ಕೈಪಿಡಿ (ವಿಬುಧ ಚಕೋರ ಚಂದ್ರಿಕೆ' ಎಂಬ 
ಟೀಕೆಯೊಂದಿಗೆ) ೧೮೮೫ 


ಸಟೀಕ ರಾಜಶೇಖರ ವಿಳಾಸಂ (ಷಡಕ್ಟರದೇವಕೃತ ಮೊದಲಿನ 
ಐದು ಆಶ್ವಾಸಗಳ ಟೀಕೆ) ೧೮೯೦ 


ಹೊನ್ನುಡಿಕೆ ವೆಂಕಟರಾಯ 


ಮಂಗಳೂರು 
ಕ ತಿಗಳು : 


ಪರಿಷ್ಕೃತ 


ಶ್ರೀಕೃಷ್ಣರಾಜ ಶತಕಂ (ಪದ್ಯ) ೧೮೯೩ 
ಚಂದ್ರಹಾಸಾಭ್ಯುದಯಂ ಎಂಬ ಚಂಪೂ ಪ್ರಬಂಧಂ ೧೯೦೬ 


: ಶೃಂಗಾರ ಪ್ರಕರಣಂ (ಕವಿ ಕಾಮದೇವ ಕೃತ ಶೃಂಗಾರ ರತ್ನಾಕರ 


ಸಂ.) ೧೯೦೭ 


೨೩೨ ಗ್ರಂಥಕರ್ತರ ಚರಿತ್ರಕೋಶ 


ಹೊನ್ನೂ ರು ಸಿದ್ಧ ರಾಮಶಾಸ್ತ್ರೀ 
ಬಳಾರಿ 


ಲ) 


ಕೃತಿ : ಸಂಪಾದಿತ: ಅನುಭವಶಿಖಾಮಣಿಯೆಂಬ ಗ್ರಂಥವು (ನಾರಸಿಂಹ 
ಕವಿಕೃತ, ಷ.ಕಾ (ಬಿಲ್ಲವರಾಯ, ಮೈಲಾರಲಿಂಗ, 
ಜೋಕುಮಾರ ಇ. (ಕಥೆಗಳು) ೧೮೯೭ ': 


ಹೊಸಪಂಡಿತ ಭೀಮರಾಯ 


ಕೃತಿಗಳು : ನಾಡೀ ಪ್ರಕರಣ 


ವೈದ್ಯ ಸಂಗ್ರಹ 


ಹೊಸಮಠದ ಬಸವಲಿಂಗಸ್ವಾಮಿ 
ಮೈಸೂರು 
ಕೃತಿಗಳು : ಸಂಪಾದಿತ :ಪರಮಾತ್ಮ ಪ್ರಕಾಶಿಕೆ ಮತ್ತು ಸ್ವಸ್ವರೂಪ ಪ್ರಕಾಶಿಕೆ 


(ಸೋಸಲೆ ರೇವಣಾಚಾರ್ಯ ಕೃ ತ; ಶಕ್ತಿ ವಿಶಿಷ್ಟಾ ದ್ವೈತ ಎಚಾರ) 
೧೯೧೧ 


ಪುರುಷಸೂಕ್ತಂ ಚನ್ನವೀರ ಮಾಹೇಶ್ವರ ವಿರಚಿತ ಕರ್ಣಾಟಕ 
ಟೀಕಾ ಸಹಿತ (ಬಗ್ಯೆ ೇೀದದಲ್ಲಿಯ ಪುರುಷಸೂಕ್ತ ಮಂತ್ರ; ಮೂಲ 
ಮತ್ತು ಕನ್ನಡ ಟಕೆ) ೧೯೦೯ 


ಹೊಳಕಲ್ಲು ಶ್ರೀನಿವಾಸ ಪಂಡಿತ 
ಬೆಂಗಳೂರು 
ಕೃತಿಗಳು: ಪರಿಷ್ಕತ: ಅನುಭವಾಮೃತ (ಮಹಾಲಿಂಗ ಕೃತ) ೧೮೭೩ 


ಜೈಮಿನಿ ಭಾರತವು (ಲಕ್ಷ್ಮೀಶಕವಿ ಕೃತ) ೧೮೭೫ 


೨. ಗ್ರಂಥವರ್ಣನ ವಿಭಾಗ 

(ಈ ವಿಭಾಗದಲ್ಲಿ ಆಯಾ ಗ್ರ೦ಥಕರ್ತರ ಹೆಸರಿನ ಕೆಳಗೆ ಕ್ರಮವಾಗಿ ಗ್ರಂಥದ 
ಹೆಸರು, ಆವೃತ್ತಿ, ಪ್ರಕಟನೆಯ ಸ್ಥಳ, ಪ್ರಕಾಶಕ, ತ್ರಿ ಪ್ರಕಟನೆಯ ವರ್ಷ ಪುಟಗಳು, 
ಚಿತ್ರ-ಪರಿಶಿಷ್ಟ- ಅನುಬಂಧ, ಸಾಮಾನ್ಯ ವಷಯ ಇತ್ಯಾದಿ ವಿವರಗಳನ್ನು ಉಲ್ಲೇಖಿಸಲಾಗಿದೆ. 
ಆವೃತ್ತಿಯನ್ನು ಸೂಚಿಸದಿದ್ದ ಎಲ್ಲ ಪುಸ್ತಕಗಳಿಗೂ ಪ್ರಥಮಾವೃತ್ತಿಯ ಪ್ರಕಟನೆಗಳು 
ಎಂದು ತಿಳಿಯಬೇಕು. 
ಸ್‌. ಅಚ್ಚ ಮ್ಮ, ಸ್‌, ರಾಜಮ್ಮ 

ಭಾರತ ಸಾಧ್ವೀಮಣಿಯರ ಇತಿಹಾಸಮಂಜರಿ (ಪ್ರಥಮ ಭಾಗ) - ಬೆಂಗಳೂರು, 
ಎಸ್‌. ವರದರಾಜ್‌ ಅಯ್ಕಂಗಾರ್‌, ರೂ. ೦-೮-೦, ೧೯೧೫; ಗ/--೧೧೬; ೧೮ ಸೆಂ.ಮಿ. 

ಸೌ. ಭಾಂಡಾರಂ ಅಚ್ಚ ಮಾಂಬೆಯಿಂದ ರಚಿತವಾದ ತೆಲುಗು "ಅಬಲಾ ಸಚ್ಚರಿತ್ರ 
ಮಾಲೆ'ಯ ಭಾಷಾಂತರ. ಭಗಿನೀದ್ವಯರು ಜೊತೆಬರೆಹಗಾರ್ತಿಯರು. 
ಅಣ್ಣಾ ಜಿರಾವ್‌, ಆರ್‌., ಮಲ್ಲೆ ಶ್ವರ 

ಶರಣಾಗತ - ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, ೧೯೦೫; 0/೪೦; 
೨೧ ಸೆಂ.ಮಿ. , 

Henry Fielding ಕೃತ Tom Jones ಕಾದಂಬರಿಯ ಅನುವಾದ. 

ಸಂಯುಕ್ತ ಸಂಸ್ಥಾ ನಗಳ ಮೊದಲನೇ ಪ್ರೆಸಿಡೆಂಟ್‌ ` ಆಗಿದ್ದ ಜೋರ್ಜ್‌ 
ವಾಷಿಂಗ್‌ಟನ್ನನ ಜೀವನ ಚರಿತ್ರೆ - ಮಂಗಳೂರು, ಬಾಸೆಲ್‌ ಮಿಶನ್‌ ಬುಕ್‌ ಎಂಡ್‌ 
ಟ್ಯಾಕ್ಸ್‌ ಡಿಪಾಜಿಟರಿ, ೧೯೦೫: 1೪೪; ೧೮ ಸೆಂ. ಮಿ. 
ಅನಂತನಾರಾಯಣಶಾಸ್ತ್ರೀ, ನಂಜನಗೂಡು 

ಕರ್ಪೂರಮಂಜರೀ ಪರಿಣಯಂ - ಮೈಸೂರು, ಕರ್ಣಾಟಕ ಚಂದ್ರಿಕಾ ಗ್ರಂಥಮಾಲೆ, 
೧೯೧೩ ;1 ೫೦; ೨೧ ಸೆಂ. ಮಿ. 

ರಾಜಶೇಖರಕವಿಯ ಪ್ರಾಕೃತ ನಾಟಕದ ಪರಿವರ್ತನೆ. 


ಅಪ್ಪಣ್ಣಸೆಟ್ಟ, ಎಚ್‌., ರೈಟರ್‌. 
ಹೈದರ್‌ನಾಮೆ (ಹೈದರ್‌ ಅಲಿಯ ಚರತ್ರೆ) ಮೈಸೂರು, ಗ್ರ್ಯಾಜುಎಟ್ಸ್‌ ಟ್ರೇಡಿಂಗ್‌ 
ಅಸೋಶಿಯೇನ್‌, ೧೮೯೭ ; 11.೧೩೪: ೧೮ ಸೆಂ. ಮಿ. 


೨೩೪ 


ಟೀಪೂಸುಲ್ತಾನನ ಪುಸ್ತಕ ಭಂಡಾರ, ಏಶಿಯಾ ಖಂಡದ ಸರಕಾರೀ ವಾರ್ಷಿಕ 
ದಪ್ತರ ಸಂಗ್ರಹ, ಮೈಸೂರು ಸಂಸ್ಥಾನದ ರೆಸಿಡೆಂಟ್‌ ಕರ್ನಲ್‌ ವಿಲ್ಕ್‌ಸನ್‌ ಅವರು 
ಬರೆದ ಮೈಸೂರು ಚರಿತ್ರೆ ಇತ್ಯಾದಿ ಸಾಮಗ್ರಿಗಳನ್ನು ಆಧರಿಸಿ ಬರೆದ ಅಧಿಕೃತ 
ಗ್ರಂಥ ಹೈದರ ಅಲಿಯ ಭಾವಚಿತ್ರವಿದೆ. 
ಅಯ್ಯಾಶಾಸ್ತ್ರೀ, ಸೋಸಲೆ 
ಕರ್ಣಾಟಕ ನಳಚರಿತ್ರ ನಾಟಕಂ - ಮೈಸೂರು, ಗ್ರ್ಯಾಜ್ಯುಎಟ್ಸ್‌ ಟ್ರೇಡಿಂಗ್‌ 
ಅಸೋಶಿಯೇಶನ್‌, ರೂ. ೦-೧೨-೦, ೧೯೧೪; +೧೨೫; ೨೧ ಸೆಂ. ಮಿ. 
“ಕರ್ಣಾಟಕ ಪ್ರತಾಪಸಿಂಹ ಚರಿತ್ರ ನಾಟಕಂ - ಮೈಸೂರು, ಗ್ರಾಜ್ಯುಎಟ್ಸ್‌ 


ಟ್ರೇಡಿಂಗ್‌ ಅಸೋಶಿಯೇಶನ್‌, ರೂ. ೦-೧೦-೦, ೧೯೩೦ ; 8.೬೮; ೨೧ 
೦. ಮಿ. 


21೬ 


ಹಿಂದುಸ್ತಾನಿ ಭಾಷೆಯಿಂದ ಪರಿವರ್ತಿತವಾದ ನಾಟಕ. 


ಕರ್ಣಾಟಕ ರಾಮಾಯಣ ನಾಟಕಂ-ಮೈಸೂರು, ಗ್ರಾಜ್ಯುಏಟ್ಸ್‌ ಟ್ರೇಡಿಂಗ್‌ 
ಅಸೋಶಿಯೇಶನ್‌ ಟಿ.ಎ, ರೂ.೧-೦-೦, ೧೯೦೪; 1 ೧೭೧; ೨೧ ಸೆಂ.ಮಿ. 


ರಾಮಾಯಣದ ಷಟ್ಕಾಂಡಗಳ ಕಥೆಯಿಂದ ಹೆಣೆದ ನಾಟಕ. 


ಮಹಿಶೂರ ಮಹಾರಾಜ ಚರಿತ್ರಂ - ಮೈಸೂರು, ಗ್ರಾಜ್ತುಏಟ್ಸ್‌ಟ್ರೇಡಿಂಗ್‌ 
ಅಸೋಶಿಯೇಶನ್‌, ರೂ. ೧-೪-೦, ೧೯೧೬; 1/--೨೩೮; ೨೧ ಸೆಂ. ಮಿ. 


ಆದಿಯದುರಾಯರ ಆಗಮನದ ಮೊದಲ್ಲೊ ೦ಡು ಮುಮ್ಮ ಡಿ ಕೃಷ್ಣ ರಾಜ ಒಡೆಯರು 
ಪುತ್ರಸ್ವೀಕಾರ ಮಾಡಿಕೊಂಡವರೆಗಿನ. ಕಥಾವಿಷಯವನ್ನು ವಿಸ್ತ ರಿಸಿದ ಚಂಪೂಕಾವ್ಯ. 


ಅಶ್ವತ್ಥ ನಾರಾಯಣಶಾಸ್ತ್ರೀ, ಬಿದರೆ 
ಬೌದ್ಧಾವತಾರ - ಮೈಸೂರು, ಗಂಜಾಂ ಗುಂಡಪ್ಪ, ರೂ. ೦-೪-೦, ೧೯೦೮; 
Vill+೬೨: ೧೮ ಸೆಂ. ಮಿ. 
ಅಳಸಿಂಗರಾಚಾರ್ಯ ದೇವಶಿಖಾಮಣಿ 
ಕರ್ಣಾಟಕ ಸ್ವಪ್ನವಾಸವದತ್ತ ನಾಟಕಂ (ದ್ವಿತೀಯ ಆವೃತ್ತಿ)- ಮದ್ರಾಸ್‌, 
ಕರ್ಣಾಟಕ ಡಿಪೋ, ತಿರುವಲ್ಲಿಕ್ಕೇಣಿ, ೧೯೩೦;ಡಿ +೧೦೬ ; ೧೮ ಸೆಂ. ಮಿ. 
ಭಾಗವತ (ಪ್ರಥಮ-ದ್ವಿತೀಯ ಸ್ಕಂದ) - ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೬; 013-೩೨೦; ೯ ಚಿತ್ರ “ಗಲ ಹಂ. ಮು 


೨೩೫ 


ಪ್ರಥಮ ಸಂಪುಟದ ಪುನರ್ಮುದ್ರಣ. 


ಭಾಗವತ (ತೃತೀಯ ಸ್ಥಂದ) -ಮದ್ರಾಸ್‌, ಆನಂದ ಕರ್ಣಾಟಕ ಗ್ರಂಥರತ್ನಮಾಲಾ, 
೧೯೨೫; N+೩೨೧-೬೪೪;, ೪ ಚಿತ್ರ; ೧೮ ಸೆಂ. ಮಿ. 


ಭಾಗವತ (ಚತುರ್ಥ ಸ್ಕಂದ) -ಮದ್ರಾಸ್‌, ಆನಂದ ಕರ್ಣಾಟಕ ಗ್ರಂಥರತ್ನಮಾಲಾ, 
೧೯೨೫; ೬೪೫-೯೨೮ ; ೪ ಚಿತ್ರ; ೧೮ ಸೆಂ. ಮಿ. 


ಭಾಗವತ (ಪಂಚಮ -ಷಟ್‌-ಸ್ಕಂದ) -ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೫; N+೯೨೯-೧೨೫೬; ೫ ಚಿತ್ರ ; ೧೮ ಸೆಂ. ಮಿ. 


ಭಾಗವತ (ಸಪ್ತಮ-ಅಷ್ಟಮ-ನವಮ ಸ್ಕಂದ) -ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೫; 0/--೧೨೫೭-೧೭೧೬; ೧೩ ಚಿತ್ರ ; ೧೮ ಸೆಂ. ಮಿ. 


ಭಾಗವತ (ದಶಮಸ್ಕಂದ- ಪೂರ್ವಾರ್ಧ) -ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೨; N+೧೭೧೭-೨೦೮೬; ೧೮ ಸೆಂ. ಮಿ. 


ಭಾಗವತ (ದಶಮಸ್ಕಂದ- ಉತ್ತ ರಾರ್ಧ) -ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೨; 1೨೦೮೭-೨೪೦೫ ; ೭ ಚಿತ್ರ ; ೧೮ ಸೆಂ. ಮಿ. 


ಮಹಾಭಾರತವು (ವಿರಾಟಪರ್ವ)- ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ೧೯೩೧; 1-೬೯೧ ; ೧೮ ಸೆಂ. ಮಿ. 


ವ್ಯಾಸಪ್ರಣೀತ ಮಹಾಭಾರತದ ಭಾಷಾಂತರ. “ಭಾರತಮಾಲೆ'ಯಲ್ಲಿ 
ಮೊದಲನೆಯದಾಗಿ ಪ್ರಕಟವಾಗಿದೆ. 


ಮಹಾಭಾರತವು (ಆದಿಪರ್ವ- ಪ್ರಥಮ ಭಾಗ)-ಮದ್ರಾಸ್‌, ಕರ್ಣಾಟಕ ಬುಕ್‌ 
ಡಿಪೋ, ತಿರುವಲ್ಲಿಕ್ಕೇಣಿ,ರೂ. ೧-೧೦-೦, ೧೯೩೨; 1-೩೧೬; ೪ ಚಿತ್ರ; ೧೮ 
ಸೆಂ. ಮಿ. 


"ಮಹಾಭಾರತವು (ಆದಿಪರ್ವ-ದ್ವಿತೀಯ ಭಾಗ)-ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ,ರೂ. ೨-೦-೦, ೧೯೩೩; . ೫॥--೩೧೭-೭೪೬; 
೪ ಚಿತ್ರ ೧೮ ಸೆಂ.ಮಿ. 


ಮಹಾಭಾರತವು (ಆದಿಪರ್ವ-ತೃತೀಯ ಭಾಗ)-ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ,ರೂ. ೧-೧೨-೦, ೧೯೩೩; ೫1/*೭೪೭-೧೧೫೧; 
೫ ಚಿತ್ರ ೧೮ ಸೆಂ. ಮಿ. 


೨೩೬ ಗ್ರಂಥಕರ್ತರ ಚರಿತ್ರಕೋಶ 


ಮಹಾಭಾರತವು (ಸಭಾಪರ್ವ)-ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ರೂ. ೧-೧೪-೦, ೧೯೩೨; ೫೫೪೨೮; ೪ ಚಿತ್ರ ೧೮ ಸೆಂ.ಮಿ. 


ಮಹಾಭಾರತವು (ಉದ್ಯೋಗಪರ್ವ- ಪ್ರಥಮ ಭಾಗ)-ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ, ೧೯೩೨ 4೩೩; ೪ ಚಿತ್ರ ೧೮ ಸೆಂ.ಮಿ 


ಮಹಾಭಾರತವು (ಉದ್ಯೋಗಪರ್ವ- ದ್ವಿತೀಯ ಭಾಗ)-ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ, ೧೯೩೨ ೫೪೬೮೦೬; ೪ ಚಿತ್ರ ೧೮ ಸೆಂ.ಮಿ. 


ಮಹಾಭಾರತವು (ಭೀಷ್ಮಪರ್ವ)-ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ರೂ. ೨-೧೨-೦, ೧೯೩೩; 4೫೫೬; ೪ ಚಿತ್ರ ೧೮ ಸೆಂ.ಮಿ. 


ಮಹಾಭಾರತವು (ಶಲ್ಯ-ಸೌಪ್ತಿ ಕ-ಸ್ತ್ರೀಪರ್ವಗಳು.)- ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ, ರೂ. ೨-೦-೦, ೧೯೩೪; 14೩೧೧೬೭೨೨೭೭; 
೬ ಚಿತ್ರ ೧೮ ಸೆಂ.ಮಿ. 

ಕೇವಲ ಶಲ್ಯ-ಸೌಪ್ತಿಕ ಪರ್ವಗಳನ್ನೊಳಗೊಂಡ ಬೇರೊಂದು ಆವೃತ್ತಿಯೂ 
ಇದೇ ವರ್ಷ ಪ್ರಕಟವಾಗಿದೆ. 

ಮಹಾಭಾರತವು (ಅಶ್ವ ಮೇಧಪರ್ವ)-ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ರೂ. ೧-೧೨-೦, ೧೯೩೪ ; ೫೪4೪೧೮ ; ೩ ಚಿತ್ರ ೧೮ 
ಸೆಂ.ಮಿ. 

ಮಹಾಭಾರತವು (ಆಶ್ರಮವಾಸಿಕ-ಮೌಸಲ-ಮಹಾಪ್ರಸ್ಥಾನಿಕ-ಸ್ವರ್ಗಾರೋಹಣ 
ಪರ್ವ)-ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ, ರೂ. ೧-೮-೦, 
೧೯೩೫ ; . ೫೧೮೨ ; ೫ ಚಿತ್ರ ೧೮ ಸೆಂ.ಮಿ. 

ಮಹಾಭಾರತವು (ಕರ್ಣಪರ್ವ)-ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ರೂ. ೨-೬-೦, ೧೯೩೫ ; +೪೪೫ ; ೨ ಚಿತ್ರ ೧೮ ಸೆಂ.ಮಿ. 

ಮಹಾಭಾರತವು (ಶಾಂತಿಪರ್ವ)-ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ೧೯೩೬ ೫4೬೫೪೨ ; ೪ ಚಿತ್ರ ೧೮ ಸೆಂ.ಮಿ. 

ರಾಜಧರ್ಮವೆಂಬ ಪ್ರಥಮಭಾಗ 


ಮಹಾಭಾರತವು (ಶಾಂತಿಪರ್ವ)-ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ರೂ. ೧-೮-೦, ೧೯೩೬; 4೫೨೫-೭೩೨; ೪ ಚಿತ್ರ; ೧೮ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೩೭ 


ಆಪದ್ಧ್ಭರ್ಮವೆಂಬ ದ್ವಿತೀಯಭಾಗ. 


ಮಹಾಭಾರತವು (ದ್ರೋಣಪರ್ವ- ಪ್ರಥಮಭಾಗ)-ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ, ರೂ. ೨-೦-೦, ೧೯೩೯ ; ೫॥-೩೬೬; ೨ಚಿತ್ರ; 
೧೮ ಸೆಂ.ಮಿ. 


ಮಹಾಭಾರತವು (ದ್ರೋಣಪರ್ವ- ದ್ವಿತೀಯ ಭಾಗ)-ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿ ಕ್ಶೇಣಿ, ೧೯೪೦ ೫೩೯೭-೮೫೮; ೨ ಚಿತ್ರ : ೧೮ ಸೆಂ.ಮಿ. 


ಮಹಾಭಾರತವು (ಆನುಶಾಸನಿಕಪರ್ವ - ಪ್ರಥಮಭಾಗ)-ಮದ್ರಾಸ್‌, ಕರ್ಣಾಟಕ 
ಬುಕ್‌ ಡಿಪೋ, ತಿರುವಲ್ಲಿಕ್ಕೇಣಿ, 211-೩೮೪; ೩ ಚಿತ್ರ; ೧೮ ಸೆಂ.ಮಿ. 


ರಾಮಾಯಣ (ಬಾಲಾಕಾಂಡವು)-ಮದ್ರಾಸ್‌, ಆರ್‌. ವೆಂಕಟೇಶ್ವರ ಕಂಪನಿ, 
೧೯೨೩ ; X+೨೬೬; ೧೩ ಚಿತ್ರ ; ೧೮ ಸೆಂ.ಮಿ. 


ಪುನರ್ಮುದ್ರಣ. ಗೋವಿಂದರಾಜೀಯ, ಮಹೇಶ್ವರತೀರ್ಥಿಳಯ, ತನಿಶ್ಲೋಕಿ 
ಮುಂತಾದ ವ್ಯಾಖ್ಯಾನಗಳಲ್ಲಿ ಉಲ್ಲೇಖಿತವವಾದ ವಿಶೇಷಾರ್ಥಗಳಲ್ಲಿ ಮುಖ್ಯ ಭಾಗಗಳು 
ಆಯಾ ಪುಟದ ಅಡಿಯಲ್ಲಿ ನಿರೂಪಿಸಲ್ಪಟ್ಟಿವೆ. 


ರಾಮಾಯಣ (ಅಯೋಧ್ಯಾಕಾಂಡವು)-ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೭ ; 0೨೬೭-೬೨೪; ೧೨ ಚಿತ್ರ ; ೧೮ ಸೆಂ.ಮಿ. 


ದಾ, 


ಪ್ರಥಮ ಖಂಡ. 


ರಾಮಾಯಣ (ಅಯೋಧ್ಯಾಕಾಂಡವು)-ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೩ ; ೬೨೫-೯೫೧, ೧೧ ಚಿತ್ರ ; ೧೮ ಸೆಂ.ಮಿ. 


ದ್ವಿತೀಯ ಖಂಡ 


ರಾಮಾಯಣ (ಅರಣ್ಯಕಾಂಡವು)- ಮದ್ರಾಸ್‌, ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೩ ; ॥ರ೯೫೩-೧೩೨೦; ೯ ಚಿತ್ರ ; ೧೮ ಸೆಂ.ಮಿ. 


ರಾಮಾಯಣ (ಕಿಷ್ಠಿಂಧಾಕಾಂಡವು)-ಮದ್ರಾಸ್‌,ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೧೯; ಬಿ ೧೩೨೧೬೧೬೬೮; ೧೫ ಚಿತ್ರ ೧೮ ಸೆಂ.ಮಿ. 


ರಾಮಾಯಣ (ಯುದ್ದಕಾಂಡವು)-ಮದ್ರಾಸ್‌, ಅನಂದ ಕರ್ಣಾಟಕ ಗ್ರಂಥ 
ರತ್ನಮಾಲಾ, ೧೯೧೯, + ೨೦೭೭-೨೪೫೧ ೧೯ ಸೆಂಮಿ. 


ಸ್‌ ಗ್ರಂಥಕರ್ತರ ಚರಿತ್ರಕೋಶ 


ಪ್ರಥಮಭಾಗ 


ರಾಮಾಯಣ (ಯುದ್ಧಕಾಂಡವು)-ಮದ್ರಾಸ್‌,ಆನಂದ ಕರ್ಣಾಟಕ 
ಗ್ರಂಥರತ್ನಮಾಲಾ, ೧೯೨೬ ; X+೨೪೫೩-೨೯೨೬; ೧೭ ಚಿತ್ರ; ೧೮ ಸೆಂ.ಮಿ. 


ಯುದ್ಧಕಾಂಡದಲ್ಲಿಯ ದ್ವಿತೀಯ ಭಾಗ 


ರಾಮಾಯಣ (ಉತ್ತರಕಾಂಡವು)- ಮದ್ರಾಸ್‌, ಕರ್ಣಾಟಕ ಬುಕ್‌ ಡಿಪೋ, 
ತಿರುವಲ್ಲಿಕ್ಕೇಣಿ, ರೂ ೨-೦-೦, ೧೯೩೩ ; ೫% ೪೪೧ ; ೧೮ ಸೆಂ.ಮಿ. 


ಶ್ರೀಮತೀಪರಿಣಯ ನಾಟಕಂ-ಮದ್ರಾಸ್‌, ಆರ್‌ ವೆಂಕಟೇಶ್ವರ ಕಂಪನಿ 
ರೂ.೦-೧೦-೦, ೧೯೪೮; 0೯೩; ೧೮ -ಸೆಂ.ಮಿ. "ಅದ್ಭುತರಾಮಾಯಣ'ದ 
ಕಥಾವಸ್ತುವನ್ನಾಧರಿಸಿದ ನಾಟಕ. 


ಆನಂದರಾವ್‌, ಎ 
ಹ್ಯಾಮ್ಲೆಟ್‌ - ಬೆಂಗಳೂರು, ವೆ. ಬಿ. ಸುಬ್ಬಯ್ಯ ಎಂಡ್‌ ಸನ್ಸ್‌, ರೂ. 
೦-೮--೦, ೧೯೦೫; +೧೮೦; ೨೧.೫ ಸೆಂ. ಮಿ 


ಶೇಕ್ಸ್‌ಪಿಯರ್‌ ಕೃತ ನಾಟಕದ ಭಾಷಾಂತರ. "ಮೈಸೂರು ದೇಶೀಯ' ಎಂಬ 
ಗುಪ್ತನಾಮದಿಂದ ಗ್ರಂಥ ರಚಿಸಿದ್ದಾರೆ. 


ಆನಂದರಾವ್‌, ಬೈಂದೂರು 


ಚಿತ್ರಶಿಖಂಡಿ - ಮಂಗಳೂರು, ಬಾಲಸಾಹಿತ್ಯಮಂಡಲ, ರೂ. ೦-೮-೦, ೧೯೨೩ 
+೭56 ; ೨೧.೫ ಸೆಂ. ಮಿ 


ಐತಿಹಾಸಿಕ ನಾಟಕ. 


ಸಹಕಾರ (ಚತುರ್ಥ ಆವೃ ತ್ತಿ )-ಮಂಗಳೂರು, ಬಾಲಸಾಹಿತ್ಯ ಮಂಡಲ, ರೂ. 
೦-೪-೦, ೧೯೩೧; +೫೦ ; ೧೮ ಸೆಂ. ಮಿ. 


ಸಾಮಾಜಿಕ ನಾಟಕ. 
ಆಂಜನೇಯವರ್ಕರು, ದೊಡ್ಡ ಬಳ್ಳಾಪುರ 


ಕರ್ನಾಟಕ ರಾಜಹಂಸ ನಾಟಕ - ಬೆಂಗಳೂರು, ಬಸವರಾಜೇಂದ್ರ ಬುಕ್‌ಡಿಪೋ, 
ರೂ. ೦-೭-೦, ೧೯೧೫ ; 1೭೯ ; ೨೧ ಸೆಂಮಿ. 


ಸಾಮಾಜಿಕ ನಾಟಕ. 


ಗ್ರಂಥಕರ್ತರ ಚರಿತ್ರಕೋಶ ೨೩೯ 


ಕರಿಬಸವಶಾಸ್ತ್ರೀ, ಪಿ. ಆರ್‌. 


ಬಸವೇಶವಿಜಯವು - ಮೈಸೂರು, ಬಿ. ಎಎ ಕೋದಂಡರಾಮಶೆಟ್ಟಿ, ರೂ. 
೧-೮-೦, ೧೯೨೬ ; ೫-೩೯೪ ; ೧೯ ಸೆಂ. ಮಿ. 


ಸಂಸ್ಕೃತ ಬಸವಪುರಾಣದ ಕನ್ನ ಡ ಗದ್ಯಾನುವಾದ. 

ಅನುಭವಸಾರವು - ಮೈಸೂರು, ಕ್ರಿಶ್ಚನ್‌ ಲಿಟರೇಚರ್‌ ಸೊಸಾಯಿಟಿ, ರೂ. 
೦-೧೨-೦, ೧೯೦೪; ॥--೧೦೨ ; ೨೧ ಸೆಂ. ಮಿ. 

ನಿಜಗುಣಶಿವಯೋಗಿಗಳ ಗ್ರಂಥಕ್ಕೆ ಶಾಸ್ತ್ರಿಗಳು ಟೀಕೆ ರಚಿಸಿದ್ದಾರೆ. 


“ಕವಿಕುಲಶಿರೋಮಣಿ' 
ವೈಜ್ಞಾ ನಿಕ ಪ್ರಹಸನ - ಮೈಸೂರು, ಗ್ರ್ಯಾಜ್ಯುಎಟ್ಸ್‌ ಟ್ರೇಡಿಂಗ್‌ ಅಸೋಶಿಯೇಶನ್‌, 
೧೮೯೯ ; +೬೦ ; ೧೮ ಸೆಂ. ಮಿ. 


ಸಾಮಾಜಿಕ ನಾಟಕ. 


ಕಲ್ಲೋ, ಗಣೇಶ, ಬಿಜಾಪುರಕರ 
ಈಶಸಂಕಲ್ಪ - ಬೆಳಗಾವಿ, ಕರ್ನಾಟಕ ವಾಜ್ಮಯ ವರ್ಧಕ ಗ್ರಂಥಮಾಲೆ, 
ರೂ. ೧-೦-೦, ೧೯೧೮ ; ॥--೨೧೬ ; ೧೮ ಸೆಂ. ಮಿ. 


"ಮಾನವೀ ಆಶಾ' ಎಂಬ ಮರಾಠಿ ಗ್ರಂಥದ ಕಥಾವಸ್ತು ವನ್ನಾಧರಿಸಿದ ಕಾದಂಬರಿ. 
ಬಿ. ಕಲ್ಯಾಣಶರ್ಮಾ ಎಂಬುದು ಇವರ ಕಾವ್ಯನಾಮ. 


ಚಿದಂಬರವಿಜಯವು ( ತೃತೀಯ ಆವೃತ್ತಿ) ಧಾರವಾಡ, ಭಿ ಪ. ಕಾಳೆ, ರೂ. 
9-0-0, ೧೯೪೯ V+ ; ಪರಿಶಿಷ್ಟ ; ೧೮ ಸೆಂ. ಮಿ. 

ಮೊದಲನೆಯ ಆವೃತ್ತಿ : ೧೯೧೯. , ಉತ್ತರ ಕರ್ನಾಟಕದಲ್ಲಿ ಆಗಿಹೋದ 
'ಚಿದಂಬರಸ್ವಾಮಿ' (೧೭೫೮-೧೮೧೫) ಎಂಬ ಪ್ರಸಿದ್ಧ ಯೋಗಿಗಳ ಚರಿತ್ರೆ. 
ಕಿಟೆಲ್‌, ಜಾರ್ಜ್‌ ಫರ್ಡಿನೆಂಡ್‌ (ರೆವರೆಂಡ್‌) 


ಸಣ್ಣಕರ್ಣಾಟಕ ಕಾವ್ಯಮಾಲೆ (ಹೊಸ ಆವೃತ್ತಿ) - ಮಂಗಳೂರು, ಬಾಸೆಲ್‌ 
ಮಿಶನ್‌ ಬುಕ್‌ ಅಂಡ್‌ ಟ್ರ್ಯಾಕ್ಟ್‌ ಡಿಪೊಜಿಟರಿ, ರೂ. ೦-೫-೦, ೧೮೯೫ ; 1.೬೦; 
೧೮.೫ ಸೆಂ. ಮಿ. 


೨೪೦ ಗ್ರಂಥಕರ್ತರ ಚರಿತ್ರಕೋಶ 


ಪ್ರಥಮ ಮುದ್ರಣ: ೧೮೯೮. ಹಳಗನ್ನಡ ಕಾವ್ಯಗಳಲ್ಲಿಯ ಸುಲಭ ಪದ್ಯಗಳ 
ಸಂಕಲನ. 


ಕುಂತಲಗಿರಿಯಾಚಾರ್ಯ, ವಿ. 
ಜೀವಂಧರ ಚರಿತಮ್‌-ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, ರೂ ೦-೮-೦, 
೧೮೯೫; 1.೮೮; ೨೧-೫ ಸೆಂ.ಮಿ. } 
ವಾದೀಭಸಿಂಹ ವಿರಚಿತ ಸಂಸ್ಕೃತ "ಕ್ಲಾತ್ರಚೂಡಾಮಣಿ'ಯ ಭಾಷಾಂತರ. 


ಕೃಷ್ಣ, ಶ್ರೀನಿವಾಸ, ಹುನಗುಂದ 


ಮಾಲತೀಮಾಧವ ಕಥಾನಕವು ಅಥವಾ ಕುರುಹಿನ ಬಕುಲಹಾರವು (ದ್ವಿತೀಯ 
ಆವೃತ್ತಿ) - ಧಾರವಾಡ, ಕೃ. ಶ್ರೀ. ಹುನಗುಂದ, ರೂ. ೦-೧೨-೦, ೧೯೨೧; +೭6೮; 
೨೧ ಸೆಂ. ಮಿ. 


ಭವಭೂತಿ ಕವಿಯ "ಮಾಲತೀಮಾಧವ'ವೆಂಬ ಸಂಸ್ಕೃತ ನಾಟಕದ ಕನ್ನಡ 


ಕಥಾರೂಪ. ವಿಜಾಪುರದಿಂದ ಹೊರಡುತ್ತಿ ದ್ದ "ಭಾಷಾಸೇವಕ' ಎಂಬ ಮಾಸಪತ್ರಿಕೆಯಲ್ಲಿ 
ಕ್ರಮಶಃ ಪ್ರಕಟಿತ. 


ಪೃಪ್ಪ, ಬಿ. 
ಅಭಿಜ್ಞಾನ ಶಾಕುಂತಲ ನಾಟಕ - ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, 
ರೂ. ೦-೧೨-೦, ೧೯೨೨ ; ೫೧೨೧ ; ೨೧ ಸೆಂ. ಮಿ. 


೮೮೬ 


ಕಾಲಿದಾಸ ಕವಿಯ 'ಶಾಕುಂತಲ' ನಾಟಕದ ಗದ್ಯಾನುವಾದ. -ವಿದ್ವತ್ತಾ ಪ್ರಚುರ 
ಉಪೋದ್ಭಾತದೊಂದಿಗೆ. 


ಟ್ರೋಜನ್‌ ದಂಡಯಾತ್ರೆ (ದ್ವಿತೀಯ ಆವೃತ್ತಿ) - ಮೈಸೂರು, ಕರ್ಣಾಟಕ 
ಗ್ರಂಥಮಾಲೆ, ರೂ. ೧-೮-೦, ೧೯೨೫ ; 4೧೭೨೪೬೨೪; ಪರಿಶಿಷ್ಟ ; ೨೧.೫ 
ಸೆಂ. ಮಿ. 


ಹೋಮರ್‌ ಕವಿಯ "ಇಲಿಯೆಡ್‌' ಕಾವ್ಯದ ಭಾಷಾಂತರ ; ಗದ್ಯರೂಪದಲ್ಲಿ. 


ಯವನವೀರಕಥಾವಳಿ-ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, ರೂ ೧-೬-೦, 
೧೯೨೪, 1೬೧೮೫: ೧೮-೫ ಸೆಂ.ಮಿ. 


ಯವನ ಪುರಾಣ ಕಥಾವಳಿ-ಪ್ರಥಮಭಾಗ 


ಗ್ರಂಥಕರ್ತರ ಚರಿತ್ರಕೋಶ ೨೪೧ 


ಯವನಮಹಾವೀರಚರಿತೆ - ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, ರೂ. 
೧-೨-೦, ೧೯೨೬ ; ॥.-೧೧೮;೨೧ ಸೆಂ. ಮಿ. 


ಯವನಪುರಾಣಕಥಾವಳಿ - ತೃತೀಯಭಾಗ. 
ಕೃಷ್ಣಪ್ಪ, ಎಂ. 

ಕರ್ಣಾಟಕ ಭತ್ಯ ಹರಿನಿರ್ವೇದನಾಟಕಂ - ಮೈಸೂರು, ಕೃಷ್ಣಪ್ಪ ಎಂ. ರೂ. 
೦-೪-೦, ೧೯೧೧ ; 01.೩೫ ; ೧೮ ಸೆಂ. ಮಿ. 

ತಿಳಿಗನ್ನಡ ಭಾಷಾಂತರ. "ವಿವೇಕೋದಯ' ಪತ್ರಿಕೆಯಿಂದ ಉದ್ಭೃತವಾದ 

ಇ 4 

ಪರಿಷ್ಕೃತ ಆವೃತ್ತಿ. 

ಪ್ರಬೋಧಚಂದ್ರೋದಯನಾಟಕಂ - ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, 
ರೂ. ೦-೧೦-೦, ೧೯೧೦ ; 01/4೧೦೦ ; ೨೧ ಸೆಂ. ಮಿ. 


ಶ್ರೀರಾಮಚರಿತೆ - ಮೈಸೂರು, ಕರ್ಣಾಟಕ ಗ್ರಂಥಮಾಲೈ,, ೧೯೧೩ ; 
+೧೫೦; ೨೧ ಸೆಂ. ಮಿ. 


ಷಟ್ಪದಿಯಲ್ಲಿ ರಚಿತವಾದ ರಾಮಾಯಣ. 


ಕೃಷ್ಣರಾಜ ಒಡೆಯರು, ಮುಮ್ಮಡಿ 


ಕೃಷ್ಣರಾಜ ವಾಣೀವಿಲಾಸ ಎಂಬ ಮಹಾಭಾರತದ ಕನ್ನ ಡ ಟೀಕು 
(ಆದಿಪರ್ವ;ದ್ವಿತೀಯ ಆವೃತ್ತಿ) - ಬೆಂಗಳೂರು, ಎಂ. ರುದ್ರಪ್ಪ ಎಂಡ್‌ ಸನ್ಸ್‌ 
೧೯೦೨ ; +೪೨೨ ; ೨೯ ಸೆಂ. ಮಿ. 


ವ್ಯಾಸಭಾರತದ ಕನ್ನಡ ಭಾಷಾಂತರ. 


ಕೃಷ್ಣ ರಾಜ ವಾಣೀವಿಲಾಸ ಎಂಬ ಮಹಾಭಾರತದ ಕನ್ನ ಡ ಟೀಕು (ಸಭಾಪರ್ವ; 
ತೃತೀಯ ಆವೃತ್ತಿ) - ಬೆಂಗಳೂರು, ಎಂ. ರುದ್ರಪ್ಪ ಎಂಡ್‌ ಸನ್ಸ್‌ ೧೯೦೮ ; 
+೧೩೨ ೨೯ ಸೆಂ. ಮಿ. 


ಕೃಷ್ಣ ರಾಜ ವಾಣೀವಿಲಾಸ ಎಂಬ ಮಹಾಭಾರತದ ಕನ್ನ ಡ ಟೀಕು 
(ಉದ್ಯೋಗಪರ್ವ) - ಮೈಸೂರು, ಪ್ಯಾಲೇಸ್‌ ಆಫೀಸ್‌, ೧೮೮೫ ; +೨೯೮ ; 
೨೯ ಸೆಂ. ಮಿ. 


ಕೃಷ್ಣರಾಜ ವಾಣೀವಿಲಾಸ ಎಂಬ ಮಹಾಭಾರತದ ಕನ್ನಡ ಟೀಕು (ಅರಣ್ಯ 


೨೪೨ ಗ್ರಂಥಕರ್ತರ ಚರಿತ್ರಕೋಶ 


ಪರ್ವ) -ಮೈಸೂರು, ಪ್ಯಾಲೇಸ್‌ ಆಫೀಸ್‌, ೧೮೯೨; ೬೫೩೭; ೨೯ ಸೆಂ. ಮಿ. 


ಕೃಷ್ಣ ರಾಜವಾಣೀವಿಲಾಸ ಎಂಬ ಮಹಾಭಾರತದ ಕನ್ನ ಡ ಟೀಕು (ಸ್ತ್ರಿ ೇೀಪರ್ವ)- 
ಬೆಂಗಳೂರು, ಎಂ.ರುದ್ರಪ್ಪ ಎಂಡ ಸನ್ಸ್‌ ೧೮೯೧; ॥*೨೮, ೨೯ ಸೆಂ.ಮಿ. 


ಕೃಷ್ಣರಾಜ ವಾಣೀವಿಲಾಸ ಎಂಬ ಮಹಾಭಾರತದ ಕನ್ನಡ ಟೀಕು 
(ದ್ರೋಣಪರ್ವ)-(ಮೇಲೋಲೆ ಹರಿದಿದೆ) ೪೬೨೯೧; ೨೯ಸೆಂಮಿ. 


ಕೃಷ್ಣರಾಜ ವಾಣೀವಿಲಾಸ ಎಂಬ ಶ್ರಿಮದ್ಭಾಗವತದ ಕನ್ನಡ ಟೀಕು 
(ಪ್ರಥಮ-ದ್ವಿತೀಯ-ತೃತೀಯ ಸ್ಕಂದಗಳು)- ಬೆಂಗಳೂರು, ಎಂ.ರುದ್ರಪ್ಪ ಎಂಡ್‌ 
ಸನ್ಸ್‌, ೧೮೯೮; 0.೧೯೨; ೨೯ ಸೆಂ.ಮಿ. 


ಕೃಷ್ಣರಾಜ: ವಾಣೀವಿಲಾಸ ಎಂಬ ಶ್ರಿಮದ್ಭಾಗವತದ ಕನ್ನಡ ಟೀಕು 
(ಚತುರ್ಥ-ಪಂಚಮ ಸ್ಕಂದಗಳು)-ಬೆಂಗಳೂರು, ಎಂ. ರುದ್ರಪ್ಪ ಎಂಡ್‌ ಸನ್ಸ್‌, 
೧೮೯೮; ॥*೧೭೪; ೨೯ ಸೆಂ.ಮಿ. 

ಕೃಷ್ಣರಾಜ ವಾಣೀವಿಲಾಸ ಎಂಬ ಶ್ರೀಮದ್ಭಾಗವತದ ಕನ್ನಡ ಟೀಕು 
(ಷಷ್ಠ-ಸಪ್ತಮ- ಅಷ್ಟಮ-ನವಮ ಸ್ಕಂದಗಳು)-ಬೆಂಗಳೂರು, ಎಂ.ರುದ್ರಪ್ಪ ಎಂಡ್‌ 
ಸನ್ಸ್‌ ೧೮೯೯; N+೧೩೩; ೨೯ ಸೆಂ.ಮಿ. 

ಕೃಷ್ಣರಾಜ ವಾಣೀವಿಲಾಸ ಎಂಬ ಶ್ರಿಮದ್ಭಾಗವತದ ಕನ್ನಡ ಟೀಕು (ದಶಮ 
ಸ್ಕಂದ)- ಬೆಂಗಳೂರು, ಎಂ. ರುದ್ರಪ್ಪ ಎಂಡ್‌ ಸನ್ಸ್‌, ೧೮೯೭; ॥೨೬೭; ೨೯ 
ಸೆಂ.ಮಿ. 


ಕೃಷ್ಣರಾಜ ವಾಣೀವಿಲಾಸ ಎಂಬ ಶ್ರಿಮದ್ಭಾಗವತದ ಕನ್ನಡ ಟೀಕು 
(ಏಕಾದಶ-ದ್ವಾದಶ ಸೃಂದಗಳು)-ಬೆಂಗಳೂರು, ಎಂ. ರುದ್ರಪ್ಪ ಎಂಡ್‌ ಸನ್ಸ್‌, ೧೮೯೭, 
॥*೧೭೪; ೨೯ ಸೆಂ.ಮಿ. 


ಸಹಸ್ರಾಯುಚರಿತ್ರೆ-ಮೈಸೂರು, ಆರ್ಯಮತಗ್ರಂಥಪ್ರವರ್ಧಿನೀ ಸಭೆ, ೧೯೦೬; 
1/*-೪೯೦; ೧೮ ಸೆಂಮಿ. 


ಬ್ರಹ್ಮಾಂಡಪುರಾಣದಲ್ಲಿಯ ಹಯಗ್ರೀವಾಗಸ್ತ್ಯ ಸಂವಾದದದಲ್ಲಿಯ ಕಥೆ 
ಕಷ್ನರಾವ್‌, ಲಿ, ಬಾದಾಮಿ 
೪ಣ 


ಕರ್ನಾಟಕ ಬಾಲಭಾರತ- ಬೆಂಗಳೂರು, ಕೃಷ್ಣರಾವ್‌ ಬಾದಾಮಿ, ರೂ. ೦-೪-೦, 
೧೯೨೫; ೬೧೮೯; ೧೪ ಸೆಂ.ಮಿ. | 


ಗ್ರಂಥಕರ್ತರ ಚರಿತ್ರಕೋಶ ೨೪೩ 


ಮಕ್ಕಳಿಗಾಗಿ ರಚಿತವಾದ ಭಾರತದ ಕಥೆ 
ಕೃಷ್ಣರಾಯ, ಮುದವೀಡು 
ಲ 


ಚಿತ್ತೂರಿನ ಮುತ್ತಿಗೆಯು- ಧಾರವಾಡ, ವಾಗ್ಭೂಷಣ ಗ್ರಂಥಮಾಲೆ, ರೂ.೦-೬-೦ 
೧೯೦೫; +೬೦; ೨೧ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ, "ಕಾನಾಟಿಟಕ' ಎಂಬ ಗುಪ್ತನಾಮದಿಂಧ ಪ್ರಕಟಿಸಿದ್ದಾರೆ. 
ಕೃಷ್ಣಶಾಸ್ತ್ರೀ, ಜಂಗಮಕೋಟೆ 

ಉತ್ತಮ-ಮೈಸೂರು, ಕರ್ಣಾಟಕ ಗ್ರಂಥಮಾಲೆ ೧೯೧೨; 1೫೧; ೨೧ ಸೆಂ.ಮಿ. 

ಧ್ರುವನ ತಮ್ಮ ಉತ್ತಮನ ಚರಿತ್ರೆ 


ನೀಲಗಿರಿಯೂ ಅಲ್ಲಿಯ ನಿವಾಸಿಗಳೂ-ಮೈಸೂರು, ಕರ್ಣಾಟಕ ಗ್ರಂಥ ಮಾಲೆ, 
ರೂ.೦-೧೦-೦ ೧೯೨೨; 11-೬೮; ೨೧ ಸೆಂ.ಮಿ. 


ನೀಲಗಿರಿಯ ಮೂಲನಿವಾಸಿಗಳಾದ ತೊಡವರ ಉಡುಗೆ, ಆಭರಣ, ಪಾತ್ರೆ 
ಇತ್ಯಾದಿ ರೇಖಾಚಿತ್ರಗಳೊಂದಿಗೆ. 


ಕೃಷ್ಣಾ ಚಾರ್ಯ, ಗರಣಿ 
ಣ 


ನಾಗಾನಂದನಾಟಕಂ-ಮದ್ರಾಸ್‌, ಕೃಷ್ಣಾಚಾರ್ಯ ಗರಣಿ, ೧೮೮೮, 1/೬೨; 
೨೧ ಸೆಂ.ಮಿ. 


ಹರ್ಷ ಕವಿಯ ಸಂಸ್ಕೃತ ನಾಟಕದ ಕಥಾಸಾರ. 

ಮೃಚ್ಛಕಟಿಕಪ್ರಕರಣಂ-ಮದ್ರಾಸ್‌, ಕೃಷ್ಣಾಚಾರ್ಯ ಗರಣಿ,೧೮೯೦; ೧೭೬; 
೨೧ ಸೆಂ.ಮಿ. 

ಶೂದ್ರಕಕವಿಯ ಸಂಸ್ಕೃತ ನಾಟಕದ ಭಾಷಾಂತರ. 


ಸ್ಮೃತಿಧರ್ಮಪದ್ಧತಿ- ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, `ರೂ. ೦-೧೦-೦ 
೧೯೧೫; ೫*೧೨೨; ೨೧ ಸೆಂ.ಮಿ. 


ಕೇಶವಯ್ಯ, ಎ. 


ಕರ್ನಾಟಕ ಸದ್ಭುದ್ಧಿಶತಕಂ (ಮುದ್ರಣ, ಪ್ರಕಾಶನದ ಎವರಗಳಿಲ್ಲ) ರೂ.೦-೨-೦; 
|| ೬೨೨; ೧೬ ಸೆಂ.ಮಿ. 


lo 
ಲಿ 
4 


ಗ್ರಂಥಕರ್ತರ ಚರಿತ್ರಕೋಶ 


ಸಂಸ್ಕೃತ- ತೆಲುಗು ಗ್ರಂಥಗಳಲ್ಲಿಯ ಕೆಲವು ಶ್ಲೋಕಗಳ ಭಾಷಾಂತರ. 

ದಯಾನಂದಸರಸ್ವತೀಯವರ ಚರಿತ್ರೆ-ನಂದಿ (ಕೋಲಾರ), ಶಾರದಾ ವಿಲಾಸ 
ಧರ್ಹವಾಚಕ ಮಂದಿರಂ, ರೂ.೦-೪-೦, ೧೯೧೦; ॥*೭೨; ೧೮ ಸೆಂ.ಮಿ. 

ಭತ್ಯ ಹರಿನಿರ್ದೇದನಾಟಕಂ- ಬೆಂಗಳೂರು, ಕರ್ಣಾಟಕ ಸಾಹಿತ್ಯ ಪರಿಷತ್ತು 
೧೯೩೪; 1.೨೮; ೨೪ ಸೆಂ.ಮಿ. 

ಹರಿಹರೋಪಾಧ್ಯಾಯಕೃತ ಸಂಸ್ಕೃತ ನಾಟಕದ ಅನುವಾದ. 

ರಾಮಮೋಹನ ನಾಟಕ- ಬೆಂಗಳೂರು, ಬಿ.ಬಿ.ಡಿ.ಪವರ್‌ ಪ್ರೆಸ್‌ ೧೯೧೯; 8೬೪; 
೧೮ ಸಂದಿ. 


ಆದಿಪೂಡಿ ಸೋಮನಾಥರಾವ್‌ ಅವರ "ರಾಜಾರಾಮಮೋಹನ್‌ರಾವ್‌' ಎಂಬ 
ತೆಲುಗು ನಾಟಕದ ಪರಿವರ್ತನೆ. 


ಗದಿಗೆಯ್ಯಾ, ಹುಚ್ಚಯ್ಯಾ, ಹೊನ್ನಾಪುರಮಠ 

ಅದ್ಭುತಪ್ರೇಮ (ತೃತೀಯ, ಆವೃತ್ತಿ)- ಧಾರವಾಡ, ವಾಗ್ದೇವಿ ಗ್ರಂಥಮಾಲಾ, 
ರೂ. ೦-೧೨-೦, ೧೯೫೦; 181.೧೦೯; ೧೮ ಸೆಂ.ಮಿ. 

ಅಕಬರ ಬಾದಶಹನ ಕಾಲದ ಐತಿಹಾಸಿಕ ಕಾದಂಬರಿ. 

ಅಬ್ರಹಾಂ ಲಿಂಕನ್ನ ನ ಚರಿತ್ರೆ- ಧಾರವಾಡ, ವಾಗ್ದೆ "ವಿ ಗ್ರಂಥಮಾಲಾ, ರೂ. 
೦-೧೨-೦, ೧೯೩೨, 1-೧೫೪; ೧೮ ಸೆಂ.ಮಿ. 

ಅಮೇರಿಕೆಯ ಅಧ್ಯಕ್ಷರಾಗಿದ್ದ ಲಿಂಕನ್‌ (೧೮೦೯ -೧೯೬೫) ಅವರ ಜೀವನ 
ಚರಿತ್ರೆ. 

ಚಿಲ್ಲಾಳಚರಿತ್ರೆ- ಧಾರವಾಡ, ಚಂದ್ರೋದಯ ಮುದ್ರಣಾಲಯ, _ರೂ. 

೦-೨-೬,೧೯೨೩;: 1೬೨೧: ೧೮ ಸೆಂ.ಮಿ. 

ತ್ರಾಟಿಕಾನಾಟಕ- ಧಾರವಾಡ, ಚಂದ್ರೋದಯ ಮುದ್ರಣಾಲಯ, 
ರೂ.೧-೧೨-೦,೧೯೨೦; ॥.೨೫೫; ೧೮ ಸೆಂ.ಮಿ. 


William Shakespeare ಕೃತ ‘Taming of the 5೧£೦೪೫'ಎಂಬ 
ನಾಟಕದ ರೂಪಾಂತರ. 


ಗ್ರಂಥಕರ್ತರ ಚರಿತ್ರಕೋಶ ೨೪೫ 


ನಿಂದಾಪ್ರಭಾವ ನಾಟಕ ಅಥವಾ ಮುದುಕ ಗಂಡ-ಚಿಕ್ಕ ಹೆಂಡತಿ (ದ್ವಿತೀಯ 
ಆವೃತ್ತಿ) ಧಾರವಾಡ, ವಾಗ್ದೇವಿ ಗ್ರಂಥಮಾಲಾ, ರೂ.೦-೧೨-೦, ೧೯೨೯; 1/* ೧೫೧; 
೧೮ ಸೆಂ.ಮಿ. 


ಪ್ರಥಮ ಮುದ್ರಣ: ೧೯೧೧ Sheridan ಕೃತ "16 School for 
Scandal'ನಾಟಕದ ಅನುವಾದ. 


ನೀತಿಮಂಜರಿ (ತೃತೀಯ ಆವೃತ್ತಿ)- ಧಾರವಾಡ, ಗ.ಹು. ಹೊನ್ನಾಪುರ ಮಠ, 
ರೂ.೦-೧೦-೦, ೧೯೧೭; 14೧೩೨; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ; ೧೮೯೮ ಸರ್‌ ಜಾನ್‌ ಲುಬಕ್‌ ಅವರ "Use of 
Life' ಎಂಬ ಪುಸ್ತಕವನ್ನು ಆಧರಿಸಿದುದು. 


ಬಸವೇಶ್ವರ ಚರಿತ್ರೆ- ಧಾರವಾಡ, ವಾಗ್ದೇವಿ ಗ್ರಂಥಮಾಲಾ, ರೂ.೦-೬-೦, 
೧೯೨೯; 14೫೧; ೧೮ ಸೆಂ.ಮಿ. 


ವಚನಗಳನ್ನೊಳಗೊಂಡ ಬಸವೇಶ್ವರ ಚರಿತ್ರೆ. 


ಬಾಲಭಾರತ- ಧಾರವಾಡ, ಗ. ಹು.ಹೊನ್ನಾ ಪುರಮಠ, ರೂ.೦-೮-೦, ೧೯೧೩; 
111.೧೨೧; ೧೮ ಸೆಂ.ಮಿ. 


ಆದಿಪರ್ವದಿಂದ ಸ್ವರ್ಗಾರೋಹಣ ಪರ್ವದ ವರೆಗಿನ ಭಾರತದ ಕಥೆ-ಮಕ್ಕಳಿಗಾಗಿ. 
ರಾಮಕೃಷ್ಣಪರಮಹಂಸರ ಸತ್ಯಥೆಗಳು- ಧಾರವಾಡ, ಗ.ಹು. ಹೊನ್ನಾಪುರಮಠ, 
ರೂ.೦-೧೦-೦, ೧೯೨೮; 1೬೧೧೪: ೧೮ ಸೆಂ.ಮಿ. 


ರಾಮಕೃಷ್ಣರ ೭೫ ಕಥೆಗಳಿಗಳಿವೆ. ಅವರ ಸಂಕ್ಷಿಪ್ತ ಜೀವನಚರಿತ್ರೆ 
ಸಮಾವೇಶವಾಗಿದೆ. 


ರಾಮದಾಸಸ್ವಾಮಿಗಳ ಚರಿತ್ರವು (ತೃತೀಯ ಆವೃತ್ತಿ)-ಧಾರವಾಡ, ವಾಗ್ದೇವಿ 
ಗ್ರಂಥಮಾಲಾ, ರೂ.೧-೦-೦, ೧೯೨೩; ೪೫-೧೭೬; ೧೮ ಸೆಂ.ಮಿ. 

ಪ್ರಥಮ ಮುದ್ರಣ; ೧೯೦೯. ಸಮರ್ಥ ರಾಮದಾಸರ (೧೬೦೯-೧೬೮೧) 
ಚರಿತೆ 


೨) 


ಸ್ವಾಮಿ ರಾಮತೀರ್ಥರ ಚರಿತ್ರ-ಧಾರವಾಡ, ವಾಗ್ದೆ "ವಿ ಗ್ರಥಮಾಲಾ, 
ರೂ.೦-೧೦-೦, ೧೯೩೧; 1-೧೧೨; ೧೮ ಸೆಂ.ಮಿ. 


೨೮೬ ಗ್ರಂಥಕರ್ತರ ಚರಿತ್ರಕೋಶ 


ಸ್ವಾಮಿ ರಾಮತೀರ್ಥರ ಸಂಕ್ಷಿಪ್ತ ಜೀವನ ಚರಿತ್ರೆ ಮತ್ತು ಉಪದೇಶ. 
ಗದಿಗೆವ, ಕುರಹಟಿ 
ವ pe 


ಎಂಟು ಸ್ತ್ರೀ ರತ್ನಗಳು- ಧಾರವಾಡ, ವಾಗ್ಭೂಷಣ ಗ್ರಂಥಮಾಲೆ, ರೂ.೦-೬-೦, 
೧೯೦೯; (ಅಪೂರ್ಣ); ೨೧ ಸೆಂ.ಮಿ. 


ಲೀಲಾವತಿ, ದುರ್ಗಾವತಿ, ಪನ್ನೆ, ಜೋಧಪುರದ ರಾಣಿ, ಭವಾನಿ ರಾಣಿ, 
ಸಾವಿತ್ರಿ, ಸೀತಾದೇವಿ, ಅಹಲ್ಯಾ ಅವರ ಸಂಕ್ಷಿಪ್ತ ಚರಿತ್ರೆಗಳು. 


ಗಂಗಾಧರರಾವ್‌, ಹುಯಿಲಗೋಳ 


ನಿದ್ದೆಯಲ್ಲೆಬ್ಬಿಸಲ್ಪಟ್ಟ ಚಂದನದಾಸನು- ಧಾರವಾಡ, ವಾಗ್ಬೂಷಣ ಗ್ರಂಥಮಾಲೆ, 
ರೂ.೦-೪-೦, ೧೯೦೧; ೨೧ ಸೆಂ.ಮಿ. 


ಕಾಲ್ಪನಿಕ ನಾಟಕ. 
ಗುರುನಾಥ, ವೆಂಕಟೇಶ, ಕಿತ್ತೂರ 


ಕಾಲಿದಾಸ ಚರಿತ್ರ- ಧಾರವಾಡ, ವಾಗ್ಬೂಷಣ ಗ್ರಂಥಮಾಲೆ ರೂ, ೦-೬-೦ 
೧೯೧೨; 1.೬೮; ೨೧ ಸೆಂ.ಮಿ. ' 


ಗುರುಬಸಪ್ಪ, ಫಕೀರಪ್ಪ, ಹಳಕಟ್ಟಿ 

ಆರ್ಥರ್‌ ಡ್ಯೂಕ್‌ ಆಫ್‌ ವೆಲಿಂಗ್ಟನ್‌ನ ಚರಿತ್ರೆಯು- ಧಾರವಾಡ, ವಾಗ್ಭೂಷಣ 
ಗ್ರಂಥಮಾಲೆ, ರೂ.೧-೦-೦, ೧೯೦೪; 1೬೧೯೦; ೨೧ ಸೆಂ.ಮಿ. 

ಏಕನಾಥಸ್ವಾಮಿಗಳ ಚರಿತ್ರೆಯು- ಧಾರವಾಡ, ಗು.ಫ.ಹಳಕಟ್ಟಿ, ರೂ.೦-೪-೦-, 
೧೮೯೪; V+೬೦+; ೧೮ ಸೆಂ.ಮಿ. 

ಬಾಬೂ ದೀನಾನಾಥ ಗಂಗೊಳ್ಳಿವರು ಧಾರವಾಡದಲ್ಲಿ” ಮಾಡಿದ ಒಂದು 
ಭಾಷಣವನ್ನು ಆಧರಿಸಿ ಬರೆದ ಪುಸ್ತಕ. ಕ 

ಜಗಮಲ್ಲನು ಅಥವಾ ನಿಜವಾದ ವೀರನು-ಧಾರವಾಡ, ವಾಗ್ಬೂಷಾ ಗ್ರಂಥಮಾಲೆ, 
ರೂ.೧-೦-೦, ೧೯೩೦; 14-೧೭೨; ೨೧ ಸೆಂ.ಮಿ. 

ಕಾಲ್ಪನಿಕ ಕಾದಂಬರಿ 


ನಾಮದಾರ ವಿಲಿಯಮ್‌ಎವರ್ಟ್‌ ಗ್ಲಾಡ್‌ಸ್ವನ್‌ ದೊರೆಗಳ ಚರಿತ್ರೆಯು-ಧಾರವಾಡ, 
ವಾಗ್ಬೂಷಣ ಗ್ರಂಥಮಾಲೆ, ರೂ.೧-೦-೦, ೧೯೦೯; 1-೧೯೫; ೨೧ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೪೭ 


ಗುರುಲಿಂಗಜಂಗಮ ಮಹಾರಾಜ 


ಶ್ರೀ ಸದ್ಗುರು ಗುರುಲಿಂಗಜಂಗಮ ಮಹಾರಾಜರ ವಚನಗಳು - ಹಿಂಚಗೇರಿ, 
ಅಧ್ಯಾತ್ಮ ಭಂಡಾರ, ರೂ.೧-೬-೦, ೧೯೫೦; ೫11-೧೨೫; ಅನುಬಂಧ, ೧೮ ಸೆಂ.ಮಿ. 


ಗುರುಲಿಂಗಜಂಗಮ ಮಹಾರಾಜರ ಜೀವನಚರಿತ್ರೆಯನ್ನೊಡಗೊಂಡಿದೆ. 
ಗಣಪತರಾವ್‌ ಕನ್ನೂರರು ಸಂಪಾದಕರು. 
ಗುರುಸಿದ ಪ, ಗುಬಿ 

೧೮ ಬ 

ಕರ್ಣಾಟಕ ರಂಗಧರ ನಾಟಕವು- ಬೆಂಗಳೂರು, ಗುರುಸಿದ್ದಪ್ಪ ಗುಬ್ಬಿ, ರೂ.೦-೩-೦, 
೧೮೯೭; +೪೮, ೨೧ ಸೆಂ.ಮಿ. | 

ಕೃಷ್ಣಾರ್ಜುನರ ಕಾಳಗವೆಂಬ ಗಯನಾಟಕವು- ಬಳ್ಳಾರಿ, ಕಣಾಟಕ ಬುಕ್‌ ಡಿಪೊ, 
ರೂ.೦-೬-೦, ೧೯೦೩; ಭ೬೮೪; ೨೧ ಸೆಂ.ಮಿ. 

ಸಾನಂದಗಣೇಶ ನಾಟಕವು- ಬೆಂಗಳೂರು, ವಾಣೀವಿನೋದ ನಾಟಕ ಸಭಾ, 
ರೂ.೦-೪-೦, ೧೮೯೫; 0.೩೩; ೨೧ ಸೆಂ.ಮಿ. 
ಗುಂಡಪ, ಡಿ.ವಿ. 

ಬ 


ಗೋಪಾಲಕೃಷ್ಣ ಗೋಖಲೆಯವರ ಜೀವನಚರಿತ್ರೆ ಮತ್ತು. ಉಪನ್ಯಾಸಗಳು 
(ತೃತೀಯ ಆವೃತ್ತಿ)-ಬೆಂಗಳೂರು ಕರ್ಣಾಟಕ ಪತ್ರಿಕಾಲಯ, ೧೯೧೮; V+೫೬; 


ಲ 


೪ ಚಿತ್ರ; ೧೮ ಸೆಂ.ಮಿ. 

ಬಾಳಿಗೊಂದು ನಂಬಿಕೆ- ಮೈಸೂರು ವಯಸ್ಕರ ಶಿಕ್ಷಣ ಸಮಿತಿ, ರೂ. ೧-೦-೦, 
೧೯೫೦; ೬೯೨; ೧ ಚಿತ್ರ ೧೮ `ಸೆಂ.ಮಿ. 

ಬದುಕಿನ ಪ್ರಗತಿ-ವಿಕಾಸವನ್ನು ಕುರಿತು ವಯಸ್ಕರಿಗಾಗಿ ಬರೆದ ಪ್ರಬಂಧ. 


ರಾಜ್ಯ ಶಾಸ್ತ್ರ- ಬೆಂಗಳೂರು, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ರೂ.೫-೦-೦ 
೧೯೫೨, ೫/- ೩೭೫; ೫ ಚಿತ್ರ; ಪರಿಶಿಷ್ಟ; ೧೮ ಸೆಂ.ಮಿ. 


ರಾಜಕೀಯ ಪ್ರಗತಿ, ರಾಜ್ಯದ ರಚನೆ, ಪ್ರಜಾಸ್ವಾಮ್ಯ, ಸ್ವಾತಂತ್ರ್ಯದ ಕಲ್ಪನೆ, 
ಪ್ರಜಾವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾರಾಜ್ಯದ ಒಳಿತು-ಕೆಡಕು, ವ್ಯಕ್ತಿ-ಪಕ್ಷ ಇತ್ಯಾದಿ ವಿಷಯಗಳನ್ನು 
ಚರ್ಚಿಸಿರುವ ಗ್ರಂಥ ಪೂರಕವಾದ ಸಂಕೀರ್ಣ ವಿಚಾರಗಳನ್ನು ಪರಿಶಿಷ್ಟದಲ್ಲಿ ಕೊಡಲಾಗಿದೆ. 


ಎದ್ಯಾರಣ್ಯರ ಸಮಕಾಲೀನರು-ಬೆಂಗಳೂರು ಸಿಟಿ, ಕರ್ಣಾಟಕ ಪ್ರಕಟನಾಲಯ, 
೧೯೩೩ (೨೧೦; ೧೮ ಸೆಂ.ಮಿ. 


೨೪೮ ಗ್ರಂಥಕರ್ತರ ಚರಿತ್ರಕೋಶ 


ವಿದ್ಯಾರಣ್ಯ ಚರಿತ್ರೆಯ ಎರಡನೆಯ ಭಾಗ; ವಿದ್ಯಾತೀರ್ಥ, ಭಾರತೀಕೃಷ್ಣ 
ತೀರ್ಥ, ಶಂಕರಾನಂದ, ಶ್ರೀಕಂಠನಾಥ, ಭೋಗನಾಥ ಕವಿ, ಸಾಯಣಾಚಾರ್ಯ 
ಮೊದಲಾದವರ ಚರಿತ್ರೆ ಹಾಗೂ ಕೃತಿಗಳ ವಿಮರ್ಶೆ, ಸಾಯಣಸಿದ್ಧಾಂತ ಇತ್ಯಾದಿ 
ವಿಷಯಗಳ ಸಾಧಾರ ವಿವೇಚನೆ. 


ಶ್ರೀ ವಿದ್ಯಾರಣ್ಯ ವಿಜಯ ಅಥವಾ ವಿಜಯನಗರ ರಾಜ್ಯಸ್ಥಾಪನೆ ಮತ್ತು 
ಶ್ರೀವಿದ್ಯಾರಣ್ಯಸ್ತುತಿ- ಬೆಂಗಳೂರು, ಕರ್ಣಾಟಕ ಪ್ರಕಟನಾಲಯ, ೧೯೨೬, ॥*೧೧೪; 
೨೧ ಸೆಂ.ಮಿ. 


ಐತಿಹಾಸಿಕ ನಾಟಕ 


ಶೆಟ್ಟಿಪಣ್ಯಂ ವೀರವಲ್ಲಿ ರಂಗಾಚಾರ್ಲುಯವರ ಜೀವನ ಚರಿತ್ರೆ- ಬೆಂಗಳೂರು, 
ಐರಿಷ್‌ ಮುದ್ರಾಣಲಯ ೧೯೧೧; ೬೮೪; ೧೮ಸೆಂ.ಮಿ. 


ಎಂ.ವೆಂಕಟಕೃಷ್ಣಯ್ಯ, ರಾ. ಬ. ಅಂಬಿಲ್‌ ನರಸಿಂಹ ಅಯ್ಕಂಗಾರ್ಯರ ಪೀಠಿಕೆಗಳು. 
ಗೂಳಪ, ಕೊಟ್ರಪ್ಪ, ಅರಳಿ 
ಉ ಇ 


ಕನ್ನಡ ಶೌರ್ಯಸಾಗರ ಎಂಬ ಕಲ್ಪಿತಕಾದಂಬರಿಯು- ಧಾರವಾಢ, ವಾಗ್ಭೂಷಣ 
ಗ್ರಂಥಮಾಲೆ, ರೂ.೦-೫-೦, ೧೮೯೯, 0.೬೧; ೧೮ ಸೆಂ.ಮಿ. 


ಗೋಪಾಲಯ್ಯ, ಬಿ. 


ಔರಂಗಜೇಬ್‌ ನಾಟಕ-ತುಮಕೂರು, ರತ್ನಾಕರ್‌ ಎಂಡ್‌ ಕೋ,, ರೂ.೦-೬-೦, 
೧೯೨೦: 0.4೩೫, ೨೧ ಸೆಂ.ಮಿ. 


ಸತ್ಕಾಲಕ್ಷೆ ೇಪವಿಧಾಯಿನಿ (ದ್ವಿತೀಯ ಆವೃತ್ತಿ )-ಮೈಸೂರು, ಬಿ. ಗೋಪಾಲಯ್ಯ, 
ರೂ. ೦-೪-೦, ೧೯೩೬; ೫1.೪೦; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ; ೧೯೧೬. ಸತ್ಕಾಲಕ್ಷೇಪದ ಉದ್ದೇಶದಿಂದ ರಚಿತವಾತದ 
೨೧ ಆಟಗಳನ್ನು ಕುರಿತ ಪುಸ್ತಕ. § 


ಗೋಪಾಲಾಚಾರ್ಯ, ಡಿ.- 


ಖೇಚರೋಲ್ಲಾ ಸ- ಚಿಕ್ಕಬಳ್ಳಾಪುರ, ಎಗ್ಸ್ಟಾಮಿನರ್‌ ಪ್ರೆಸ್‌, ೧೯೧೦; 11-೩೩; 
೧೬ ಸೆಂ.ಮಿ. 


ಗೋವಿಂದ, ಹಣಮಂತ, ಹೊಸೂರ 


ಕಣ್ಮಮಠಚರಿತಾಮೃತ- ಮುಳಗುಂದ, ವಿದ್ಯಾರಣ್ಯ ಗ್ರಂಥಮಾಲಾ, . ರೂ.೦-೧೦-೦, 
೧೯೩೭; ೫1೬೧೧೨; ೪ ಚಿತ್ರ ೧೮ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೪೯ 


ರಾಜ್ಯವಿಯೋಗ-ಮುಳಗುಂದ, ವಿದ್ಯಾರಣ್ಯ ಗ್ರಂಥಮಾಲಾ, ರೂ.೦-೧೨-೦, 
೧೯೨೧, 08.೮೮; ೨೧ ಸೆಂ.ಮಿ. 


ಪೇಶ್ವೆ ಆಳಿಕೆಯ ಕೊನೆಯ ದಿನಗಳಿಗೆ ಸಂಬಂಧಿಸಿದ ಗದ್ಯನಾಟಕ. 

ವಿಂಧ್ಯಾಚಲ (ಚತುರ್ಥ ಖಂಡ)- ಅಗಡಿ, ವಿದ್ಯಾರಣ್ಯ ಗ್ರಂಥಮಾಲಾ, 
ರೂ.೧-೦-೦- ೧೯೨೭; 14೯೪, ೨೧ ಸೆಂ.ಮಿ. 

ಐತಿಹಾಸಿಕ ಕಾದಂಬರಿ. 


ಸ್ವರ್ಗಸುಂದರಿ- ಆನಂದವನ ಅಗಡಿ, ಯ.ಗು.ಕುಲಕರ್ಣಿ, ರೂ.೦-೮-೦, ೧೯೪೮; 
1.೪೭; ೧೮ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ 
ಗೋವಿಂದರಾಜ ಅಯ್ಯಂಗಾರ್ಯ, ಎಸ್‌.ಜಿ 


ಪ್ರಿಂರೋಜ್‌ ವಿಜಯಂ-ಮೈಸೂರು, ಕರ್ಣಾಟಕ ಗ್ರಂಥಮಾಲೆ,೧೯೧೫; 1/* ೨೧೫, 
೨೧ ಸೆಂ.ಮಿ. 


Goldsmith ಕವಿಯ Vicar of Wakefield’ ಕಾದಂಬರಿಯ ಭಾಷಾಂತರ. 
ಚನ್ನ ವೀರಸ್ವಾಮಿ 


ವೀರಶೈವಮತಸಾರ ಸಂಗ್ರಹ- ಬಳ್ಳಾರಿ ಶಿವಲಿಂಗಶೆಟ್ರು, ಕರ್ಣಾಟಕ ಬುಕ್‌ 
ಡಿಪೋ, ರೂ.೦-೪-೦, ೧೯೦೫; 1೫.೫೬; ೨೧ ಸೆಂ.ಮಿ. 


ನಿಗಮಾಗಮ ಪುರಾಣ ಪ್ರಮಾಣಗಳ ಆಧಾರದಿಂದ. 
ಚನ ಪ್ಪ ಜ್ಯ ಉತ್ತ 0ಗಿ 


೩ 


ನಾರಾಯಣ ವಾಮನ ತಿಲಕ ಇವರ ಜೀವನ ಚರಿತ್ರೆಯು-ಮಂಗಳೂರು, 
ಕೆನರೀಸ್‌ ಮಿಶನ್‌ ಪ್ರೆಸ್‌ ಎಂಡ್‌ ಬುಕ್‌ ಡಿಪೋ, ೧೯೨೭; 1/*೧೫೮; ೨೧ 
ಸೆಂ.ಮಿ. 


"ನಾರಾಯಣ ವಾಮನ ತಿಲಕ ಇವರ ಜೀವನ ಚರಿತ್ರೆಯು' ದೇಶಶಿಲ್ಪಿಗಮಾಲಾ 
ಆಧುನಿಕ ಹಿಂದೂದೇಶ ಸುಧಾರಕರು ಎಂಬ ಗಂಥಮಾಲೆಯಲ್ಲಿ ಪ್ರಕಟವಾಗಿದೆ. 
ಜೆ.ಸಿ.ಎನ್ಸೋ ಕೃತ ಆಂಗ್ಲಪುಸ್ತಕದ ಭಾಷಾಂತರ. 

ಬಸವೇಶ್ವರನೂ ಅಸ್ಪೃಶ್ಯರ ಉದ್ಭಾರವೂ-ಹುಬ್ಬಳ್ಳಿ, ಹಾಲಯ್ಯ ಮುರಿಗೆಯ, 


ಬಳ 
ರೂ.೦-೪-೦, ೧೯೩೩, ೫0೪೭೦; ೧೮ ಸೆಂ.ಮಿ. 


೨೫೦ ಗ್ರಂಥಕರ್ತರ ಚರಿತ್ರಕೋಶ 


ಸರ್ವಜ್ಞ ವಚನಗಳು- ಧಾರವಾಡ, ಸಿ.ಡಿ. ಉತ್ತಂಗಿ, ರೂ.೨-೧೨-೦, ೧೯೨೭; 
೦X+೬೪೫೯; ಅನುಬಂಧ, ಪರಿಶಿಷ್ಟ; ೧೮ಸೆಂ.ಮಿ. 


ಸರ್ವಜ್ಞ ಕವಿಯ ಜೀವನ-ಕಾಲವಿವೇಚನೆ; ಮುನ್ನು ಡಿ, ವಿಶೇಷ ಟಿಪ್ಪಣಿ, 
ಗ್ರಂಥಶುದ್ಧೀಕರಣಾಧಾರ, ಪಾಠಾಂತರ, ಸಟೀಕ ತಾತ್ಪರ್ಯ ಇತ್ಯಾದಿ. 


ಹಿಂದೂ ಸಮಾಜ ಹಿತಚಿಂತಕ-ಧಾರವಾಡ, ಕೆನರೀಸ್‌ ಎವ್ಯಾಂಜಲಿಕಲ್‌ ಮಿಶನ್‌, 
ರೂ.೦-೧೦-೬ ೧೯೨೧; ೫1/*೧೧೧; ೧೮ ಸೆಂ.ಮಿ. 
, ಹಿಂದೂ ಸಮಾಜದಲ್ಲಿಯ ಜಾತೀಯ ಅನೈಕ್ಯವನ್ನು ಕುರಿತ ಪುಸ್ತಕ. 


ಚಿದಂಬರ ಪಂಡಿತ, ತರೀಕೆರೆ 


ಕರ್ಣಾಟಕ ಧರ್ಮಸಿಂಧು ಸಾರ-ಬೀರೂರು, ಟಿ.ಚಿದಂಬರ ಪಂಡಿತ, ರೂ 
೧-೦-೦, ೧೯೨೪; (೮೮; ೨೧ ಸೆಂ.ಮಿ. 


ಕಾಶೀನಾಥೋಪಾಧ್ಯಾಯ ವಿರಚಿತ ಸಂಸ್ಕೃತ "ಧರ್ಮಸಿಂಧು' ಗ್ರಂಥದಲ್ಲಿಯ 
ಪ್ರಥಮ ಪರಿಚ್ಛೇದದ ಭಾಷಾಂತರ. 


ಚಿದಂಬರಯ್ಯ, ಹೊಸಕೆರೆ 


ಕಲಿಸಂತರಣ ನಾಟಕ-ಬೆಂಗಳೂರು ಸಿಟಿ, "ಪರಮಾರ್ಥ' ಪತ್ರಿಕಾ ಕಾರ್ಯಾಲಯ, 
ರೂ.೦-೪-೦, ೧೯೧೭; 1.೫೮; ೨೧ ಸೆಂ.ಮಿ. 


"ಕಲಿ'ಯ ಚರಿತ್ರೆಯನ್ನು ಕುರಿತ ನಾಟಕ. 


ಕನ್ನ ಡ ಸುಶೀಲಾಪರಿಣಯಂ- ಧಾರವಾಡ, ವಾಗ್ಫೂಷಣ ಗ್ರಂಥಮಾಲಾ, 
ರೂ.೦-೪-೦, ೧೮೯೯, 1೫೬೪; ೧೯ ಸೆಂ.ಮಿ. 


ಸಾಮಾಜಿಕ ನಾಟಕ. 


ಕೃಷ್ಣಮಹೇಶ್ವರೀ-ಮಂಗಳೂರು, ಶ್ರೀಕೃಷ್ಣಸೂಕ್ತಿಯ ಗ್ರಂಥಮಾಲಿಕೆ, ರೂ.೦-೬-೦, 
೧೯೧೦; ॥*೭೦; ೧೮ .ಸೆಂ.ಮಿ. 


ಮೈಸೂರಿನ ಚರಿತ್ರೆಯನ್ನು ಕುರಿತ ನಾಟಕ. 


ಕುರ್ತಕೋಟಿಯ ಶ್ರೀಮಹಾಭಾಗವತರು-ಮಂಗಳೂರು, ಭಕ್ತಿ ಸಂದೇಶಮುಕ್ತಾವಳಿ, 
ರೂ.೦-೪-೦, 1೪೬೨೪, ೨೧ ಸೆಂ.ಮಿ. 


ಕುರ್ತಕೋಟಿ ಶಂಕಾರಾಚಾರ್ಯರ ಚರಿತೆ 


ಗ್ರಂಥಕರ್ತರ ಚೆರಿತ್ರಕೋಶ ೨೫೧ 


ನವೀನಕಲ್ಪ-ಬೆಂಗಳೂರು ಸಿಟಿ, ಭಕ್ತ ಬಂತೂ ಗ್ರಂಥಮಾಲೆ, ರೂ.೦-೮-೦, 
೧೯೨೧, 10-೭೬, ೨೧ ಸೆಂ.ಮಿ. 


ಭಾರತೀಯ ನಾಗರಿಕತೆಯನ್ನು ಚಿತ್ರಿಸಿದ ನಾಟಕ. 


ನೀತಿಗಳ ನೆಲಗಟ್ಟು (ಪೂರ್ವಭಾಗ)- ಬೆಂಗಳೂರು ಸಿಟಿ, ಭಕ್ತಬಂಧು, 
ಕಾರ್ಯಾಲಯ, ರೂ.೦-೧೨-೦, ೧೯೨೬;॥*೧೦೪; ೧೮ ಸೆಂ.ಮಿ. ` 


ಹಿಂದೂ ಸಾಮಾಜಿಕ ನೀತಿಗಳನ್ನು ಕುರಿತ ಪುಸ್ತಕ. 


ನೀತಿಗಳ ನೆಲಗಟ್ಟು (ಉತ್ತ ರಭಾಗ) -ಬೆಂಗಳೂರು ಟಿ, ಭಕ್ತಬಂಧು 
ಕಾರ್ಯಾಲಯ, ರೂ.೦-೧೨-೦, ೧೯೨೬; 4೯೫; ೧೮ ಸೆಂ.ಮಿ. 


"ಪೂರ್ವಭಾಗ' ದಿಂದ ಮುಂದುವರಿದದ್ದು. 


ರಾಸಕ್ರೀಡೆ- ಬೆಂಗಳೂರು ಸಿಟಿ, ಭಕ್ತಬಂಧು ಗ್ರಂಥಮಾಲೆ, ರೂ.೦-೬-೦;೧೯೨೧ 
11.೬೪, ೨೧ ಸೆಂ.ಮಿ. 


ವಿದ್ಯಾರಣ್ಯಕಾವ್ಯಮ್‌- ಬೆಂಗಳೂರು ಸಿಟಿ, ಭಕ್ತಬಂಧು ಕಾರ್ಯಾಲಯ, ರೂ. 
-೧-೦-೦, ೧೯೨೪; 0-೧೩೬; ೫ ಚಿತ್ರ; ೧೮ ಸೆಂ.ಮಿ. 4 


ಶ್ರಿ ಶಂಕರಾಚಾರ್ಯರ ಆಖ್ಯಾನ- ಬೆಂಗಳೂರು ಸಿಟಿ, ಎಸ್‌ಎಸ್‌.ಎನ್‌. ಬುಕ್‌ 
ಡಿಪೋ, ರೂ.೦-೮-೦, ೧೯೨೬; 14೬೨; ೧೮ ಸೆಂ.ಮಿ. 


ಕೀರ್ತನ. 


ಸುಧರ್ಮ ಪ್ರಭಾವ ನಾಟಕ- ಬೆಂಗಳೂರು ಸಿಟಿ, ಪರಮಾರ್ಥ ಕಾರ್ಯಾಲಯ, 
ರೂ.೦-೮-೦, 1/*೧೩೦; ೨೧ ಸೆಂ.ಮಿ. 


ಚೆಲ್ಲ ಮ್ಮ, ಸಿರ್‌, 


ಪಾರಿಜಾತಾಪಹರಣ ನಾಟಕ- ಮೈಸೂರು, ವಿದ್ಯಾತರಂಗಿಣೀ ಮುದ್ರಾಕ್ಷರ 
ಶಾಲೆ: ರೂ.೧-೦-೦, ೧೮೯೬; ೬೭೪; ೨೧ ಸೆಂ.ಮಿ. 


ಹರಿವಂಶದ ಕಥೆಯನ್ನು ಆಧರಿಸಿದ ನಾಟಕ. 
ಜಯರಾಯಾಚಾರ್ಯ, ನರಹರಿ 


ಕರ್ಣಾಟಕ ವೇಣೀಸಂಹಾರ ನಾಟಕಂ (ದ್ವಿತೀಯ ಆವೃತ್ತಿ )- ಮೈಸೂರು 


ಜಿ.ಟಿ.ಎ.ಪ್ರೆಸ್‌ ರೂ.೧-೦-೦;೧೯೦೭; iv+೧೪೦; ೨೧ ಸೆಂ.ಮಿ. 


೨೫೨ ಗ್ರಂಥಕರ್ತರ ಚರಿತ್ರಕೋಶ 


ಕರ್ಣಾಟಕ ಚಂಡಕ್‌ಶಿಕ ನಾಟಕವೆಂಬ ಹರಿಶ್ಚಂದ್ರ ನಾಟಕಂ- ಮೈಸೂರು, 


ಎಸ್‌ಕೆ.ಆರ್‌.ವಿ. ಎಂಡ್‌ ತಾರಕಾ ಪ್ರೆಸ್‌, ೧೮೮೯; ೪೬೧೨೦; ೨೧ ಸೆಂ.ಮಿ. 


,ಮದಾಲಸಾ ಪರಿಣಯ ನಾಟಕಂ-ಮೈಸೂರು ಕರ್ಣಾಟಕ ಗ್ರಂಥ ಮಾಲೆ, 
೧೯೦೯; 1/*೧೭೨; ೨೧ ಸೆಂ.ಮಿ. 


ಜೀವಾಜಿ, ವಿಷ್ಣು , ಗೋರೆ 


ರಾಸೆಲಾಸ್‌ (ದ್ವಿ ತೀಯ ಆವೃತ್ತಿ )-ಧಾರವಾಡ, ಕರ್ನಾಟಕ ವಿದ್ಯಾವರ್ಧಕ ಸಂಘ, 
ರೂ.೧-೦-೦ ೧೯೨೩; (ಅಪೂರ್ಣ); ೧೮ ಸೆಂ.ಮಿ. 


ಪ್ರಥಮ ಮುದ್ರಣ: ೧೯೦೫. ಡಾ.ಜಾನ್ನನ್‌ ಅವರ ಇಂಗ್ಲಿಷ್‌ ಪುಸ್ತಕದ 
ಭಾಷಾಂತರ. 


ಸಂಸಾರ ಕರ್ತವ್ಯ- ಆನಂದವನ-ಅಗಡಿ, ಶೇಷಾಚಲ ಗ್ರಂಥಮಾಲೆ, ರೂ.೦-೧೨-೦, 
೧೯೨೬; 11೬೧೨೦; ೨೧ ಸೆಂ.ಮಿ. 


"ಸರ್‌ ಜಾನ್‌ ಲುಬಕ್‌' ಅವರ ಪುಸ್ತಕವನ್ನಾ ಧರಿಸಿದ ಪ್ರಬಂಧ. 
ತಮ್ಮಾಜಿ, ನಾರಾಯಣ, ಅಮ್ಮಿ ನಭಾವಿ 

ಶ್ರಿಮಂತ ಬಾಜಿರಾವ ಬಲ್ಲಾಳ ಪೇಶವೆ- ಧಾರವಾಡ, ವಾಗ್ಭೂಷಣ ಗ್ರಂಥಮಾಲೆ, 
ರೂ.೧-೦-೦, ೧೯೧೨; +೨೨೨; ೨೧ ಸೆಂ.ಮಿ. 

ಮರಾಠಿ ಪುಸ್ತಕವೊಂದರ ಭಾಷಾಂತರ. 

ಸೂರ್ಯಗ್ರಹಣ (ತೃತೀಯ ಆವೃತ್ತಿ)-ಆನಂದವನ-ಅಗಡಿ, ಶೇಷಾಚಲ 
ಗ್ರಂಥಮಾಲಾ, ರೂ.೦-೧೨-೦, ೧೯೪೦; N+೧೫೪; ೧೮ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ. ರಾ.ತ್ರ. ಕರ್ಪೂರರು ಜೊತೆಬರಹಗಾರರು. 


ತಾತಾಚಾರ್ಯ, ರಾಜಕವಿ 


ಗುರುದತ್ತರಾಯನ ಚರಿತ್ರೆ-ನಂಜನಗೂಡು, ಸತೀಹಿತೈಷಿಣಿ ಮಾತೃಮಂದಿರಂ 
ರೂ.೦-೧೦-೦, ೧೯೧೯; 1/೬೦; ೧೮ ಸೆಂ.ಮಿ. 


ನಯಸೇನಕವಿಯ "ಧರ್ಮಾಮೃತ'ದಲ್ಲಿ ಉಕ್ತವಾದ ಗುರುದತ್ತರಾಯನ ಕಥೆಯ 
ನಾಟಕರೂಪ. 


ಗ್ರಂಥಕರ್ತರ ಚರಿತ್ರಕೋಶ ೨೫೩ 


ತಿಮ್ಮಪ್ಪಯ್ಯ, ಮುಳಿಯ 

ಚಂದ್ರಾವಳಿ ವಿಲಾಸ-ಮಂಗಳೂರು, ಮುಳಿಯ ತಿಮ್ಮಪ್ಪ ಯ್ಯ, ರೂ. ೦-೮-೦, 
೧೯೧೩; ೬೮೯; ೨೧ ಸೆಂ.ಮಿ. 

ಗದ್ಯಕಾವ್ಯ 
ತಿರುಮಲಾಂಬಾ, ನಂಜನಗೂಡು 


ಗಿರಿಜಾಬಾಯಿ- ನಂಜನಗೂಡು, ಸತೀಹಿತೈಷಿಣಿ ಮಾತೃಮಂದಿರಂ, ರೂ..೦-೮-೦, 
೧೯೨೭; ೬೮೭; ೨೧ ಸೆಂ.ಮಿ. 


ಸಾಮಾಜಿಕ ಕಥೆ 


ಚಂದ್ರವದನಾ-ನಂಜನಗೂಡು, ಸತೀಹಿತೈಷಿಣಿ, ಮಾತೃಮಂದಿರಂ, ರೂ.೦-೧೦-೦, 
೧೯೧೬; ೬೮೮; ೧೮ ಸೆಂ.ಮಿ. 


ಸತೀತ್ವದ ಮಹತ್ವವನ್ನು ವಿವರಿಸುವ, ಭಾರತದಲ್ಲಿಯ ಕಥೆಯನ್ನು ಆಧರಿಸಿದ 
ನಾಟಕ. 


ಭಾರ್ಗವಗರ್ವಭಂಗಂ ಎಂಬ ಬಾಲರಾಮಚರಿತಂ-ನಂಜನಗೂಡು, ಸತೀಹಿತೈಷಿಣಿ 
ಮಾತೃಮಂದಿರಂ, ರೂ.೧-೦-೦, ೧೯೨೮; 1.೧೧೪; ೧೮ ಸೆಂ.ಮಿ. 


ಪೌರಾಣಿಕ ನಾಟಕ. 


ರಮಾನಂದ-ನಂಜನಗೂಡು, ಸತೀಹಿತೈಷಿಣಿ ಮಾತೃಮಂದಿರಂ, ರೂ. ೦-೧೦-೦, 
೧೯೧೭; 8.೧೨೩; ೧೮ ಸೆಂ.ಮಿ. 


ಸಾಮಾಜಿಕ ಕಥೆ 


ಸತೀತ್ವ ರಕ್ಷಿಣಿ ಅಥವಾ ನಭಾ (ಭಾಗ ೧)-ನಂಜನಗೂಡು, ಸತೀಹಿತೈಷಿಣಿ 
ಮಾತೃಮಂದಿರಂ, ರೂ.೦-೮-೦, ೧೯೧೪; 1/*೧೨೩; ೧೮ ಸೆಂ.ಮಿ. 


ಸುಮುಖೀವಿಜಯಂ- ನಂಜನಗೂಡು, ಸತೀಹಿತೈಷಿಣಿ ಮಾತೃಮಂದಿರಂ, ರೂ 
0-೬-೦, ೧೯೧೬; 1.೪೮; ೧೮ಸೆಂ.ಮಿ. 


ಹರಿಭಜನೆಯ ಪುಸ್ತಕ. 
ದ.ಕೃ. ಭಾರದ್ವಾಜ 


ಜಗತ್ತಿನ ಸ್ವಾತಂತ್ರ್ಯಸಂಗ್ರಾಮ- ಬೆಂಗಳೂರು, ಕರ್ಣಾಟಕ ಸಾಹಿತ್ಯ ಪ್ರಕಟನ 
ಮಂದಿರ, ರೂ.೧-೧೨-೦, ೧೯೩೦; ೬೧೧೦: ೧೬ ಸೆಂ.ಮಿ. 


೨೫೪ ಗ್ರಂಥಕರ್ತರ ಚರಿತ್ರಕೋಶ 


ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ. 


ನೀತಿಧರ್ಮ ಅಥವಾ ಧರ್ಮನೀತಿ- ಉಡುಪಿ ಹಿ.ಎ.ಪೈ ಬ್ರದರ್‌, ರೂ.೦-೮-೦, 
೧೯೨೧; 1೬೪೨; ೧೯ಸೆಂ.ಮಿ. 


ಮಹಾತ್ಮಾ ಗಾಂಧಿಯವರ ಹಿಂದೀ ಪುಸ್ತಕದ ಅನುವಾದ 
ದಕಿ ಣಾಮೂರ್ತಿ ಶಾಸ್ತ್ರೀ, ಯು. 
ಇವ ಈ 


ಹರಿಹರತಾರತಮೃಶತಕವು- ಬೆಂಗಳೂರು, ರಾಜರಾಜೇಶ್ವರಿ ಮುದ್ರಾಕ್ಷರ ಶಾಲೆ, 
೧೮೮೭: 1/--೩೯, ೨೨ ಸೆಂ.ಮಿ. 


ಪ್ರತಿಪದ ಟೀಕಾತಾತ್ಟರ್ಯದೊಂದಿಗೆ. "ಪ್ರಶ್ನೋತ್ತರ ರತ್ನಮಾಲಿಕೆ'ಯೂ ಸೇರಿದೆ. 
ದಾಮೋದರ, ಸದಾಶಿವ, ದೇಶಪಾಂಡೆ 


ಸಮಾಜರಹಸ್ಯ-ಮದವಾಲ, ಬಲಭೀಮ ವಾಚನಾಲಯ ಗ್ರಂಥಮಾಲೆ, 
ರೂ.೦-೫-೦, ೧೯೧೮; 01-೬೪; ೧೮ ಸೆಂ.ಮಿ. 


ಸಾಮಾಜಿಕ ಕಥೆ 
ದೇಶಿಕಾಚಾರ್ಯ, ಎಸ್‌.ವಿ. 


ಕರ್ಣಾಟಕ ಗರುಡಭಂಗ ನಾಟಕಂ-ಬೆಂಗಳೂರು, ಟಿ.ಎನ್‌.ಕೃಷ್ಣಯ್ಯ ಶೆಟ್ಟಿ, 
ರೂ.೦-೮-೦ ೧೯೧೯; 1೫೧೧೧; ೨೧ ಸೆಂ.ಮಿ. 


ಪೌರಾಣಿಕ ನಾಟಕ 
ಧೊಂಡೋ, ನರಸಿಂಹ, ಮುಳಬಾಗಲ 


ಉತ್ತ ರರಾಮಚರಿತ್ರನಾಟಕವು- ಧಾರವಾಡ, ಕರ್ನಾಟಕ ಎದ್ಯಾವರ್ಧಕ ಸಂಘ, 
ರೂ.೦-೯-೦, ೧೮೯೨; ೩೬೧೯೨; ೧೮ ಸೆಂ.ಮಿ. 


ಭವಭೂತಿಕವಿಯ ಸಂಸ್ಕೃತ ನಾಟಕದ ಭಾಷಾಂತರ. 


ರಾಜಶೇಖರವಿಲಾಸದ ೭ನೇ ಆಶ್ವಾಸಕ್ಕೇ ಟೀಕೆ- ಧಾರವಾಡ, ಹಿಂದು ಪ್ರಿಂಟಿಂಗ್‌ 
ವರ್ಕ್ಸ್‌, ರೂ. ೦-೧೧-೦, ೧೮೯೨; ॥*೧೯೮; ೧೮ ಸೆಂ.ಮಿ. 


ಷಡಕ್ಟರಿ ಕವಿ ವಿರಚಿತ ರಾಜಶೇಖರವಿಲಾಸದ (೭ನೆಯ ಆಶ್ವಾಸ) ಟೀಕೆ. 


ಗ್ರಂಥಕರ್ತರ ಚರಿತ್ರಕೋಶ ೨೫೫ 

ವೇಣೀಸಂಹಾರ (ತೃತೀಯ ಆವೃತ್ತಿ -ಧಾರವಾಡ, ಕರ್ನಾಟಕ ವಿದ್ಯಾವರ್ಧಕ 
ಸಂಘ, ರೂ.೦-೧೨-೦, ೧೯೧೪; (೧೪೩; ೧೮ ಸೆಂ.ಮಿ. 

ನಾರಾಯಣಭಟ್ಟಕೃತ ಸಂಸ್ಕೃತ ನಾಟಕದ ಭಾಷಾಂತರ. 
ನರಸಿಂಹ, ಕಾಮತ (ಎಂ.ಎನ್‌.ಕಾಮತ) 

ಅರ್ಜುನನ ಚಾತುರ್ಮಾಸ-ಮಂಗಳೂರು, ಸದಾನಂದ ಸಹಕಾರಿ ಮುದ್ರಾಶಾಖೆ, 
೧೯೨೯; 0.೪೯; ೧೪ ಸೆಂ.ಮಿ. 

"ಕನ್ನಡ ಸಹಕಾರಿ' ಮಾಸಪತ್ರಿಕೆಯಿಂದ ಪುನರ್ಮುದ್ರಿತ, ಕಿರ್ಲೋಸ್ಕರ ಕೃತ 
ಮರಾಠಿ ನಾಟಕದ ಸಂಕಲನರೂಪ. 

ಪುನರ್ಜನ್ಮ-ಮಂಗಳೂರು, ಮಿತ್ರಮಂಡಳಿ, ರೂ.೦-೨-೦, ೧೯೩೪; 1-೨೫; 
೧೮ ಸೆಂ.ಮಿ. 


9 


ಸಾಮಾಜಿಕ ಪ್ರಹಸನ 


ಭೀಷ್ಮನ ಕಥೆ-ಮಂಗಳೂರು, ಬಾಲಸಾಹಿತ್ಯ ಮಂಡಲ, ರೂ.೦-೬-೦, ೧೯೨೪; 
1.೯೧; ೧೮ ಸೆಂ.ಮಿ. 


ಮೆಂಬರು-ಮಂಗಳೂರು, ಶೆಣೈ ಬ್ರದರ್ಸ್‌ ಮತ್ತು ಕಂಪನಿ ೧೯೩೨; ೬೪೦; 
೧೮ ಸೆಂ.ಮಿ. 


ನಾಟಕ 
ನರಸಿಂಹಾಚಾರ್ಯ, ಗೊರವೂರು 


ಶತಕತ್ರಯ-ಬೆಂಗಳೂರು, ಟೌನ್‌ ಮುದ್ರಾಕ್ಷರಶಾಲೆ, ರೂ.೦-೮-೦ ೧೮೮೪; 
೬೧; ೨೨ ಸೆಂ.ಮಿ. 


ಭರ್ತೃಹರಿಯ ನೀತಿ, ಶೃಂಗಾರ ಹಾಗೂ ವೈರಾಗ್ಯಶತಕಗಳ ಭಾಷಾಂತರ. 
ನರಸಿಂಹಾಚಾರ್ಯ, ಆರ್‌. 


ನೀತಿಮಂಜರಿ (ಪ್ರಥಮ ಭಾಗ; ಚತುರ್ಥ ಆವೃ ಶ್ರಿ )-ಮೈಸೂರು, ಶ್ರೀನಿವಾಸ 
ಪ್ರೆಸ್‌, ೬೧೦೪; ೧೬ ಸೆಂ.ಮಿ. 


ತಮಿಳು 'ಕುರಳ್‌' ಕಾವ್ಯದ ಕೆಲವು ಭಾಗದ ಭಾಷಾಂತರ. 


೨೫೬ ಗ್ರಂಥಕರ್ತರ ಚರಿತ್ರಕೋಶ 


ನೀತಿಮಂಜರಿ (ದ್ವಿತೀಯ ಭಾಗ; ದ್ವಿತೀಯ ಆವೃತ್ತಿ)- ಬೆಂಗಳೂರು, ಪವರ್‌ 
ಪ್ರಿಂಟಿಂಗ್‌ ವರ್ಕ್ಸ್‌, ರೂ.೦-೧೨-೦, ೧೯೨೮; ॥*೧೩೦; ೧೬ ಸೆಂ.ಮಿ. 


ತಮಿಳು "ಕುರಳ್‌' ಕಾವ್ಯದ ಕೆಲವು ಭಾಗದ ಭಾಷಾಂತರ. 
ನರಸಿಂಹಾಚಾರ್ಯ, ಪುಣೇಕರ 


ಸಾದೀ ಸುಭಾಷಿತಗಳು- ಮುರಗೋಡ, ಪರ್ವತ ಮಲ್ಲಪ್ಪಾ ಪಾಟೀಲ, 
ರೂ.೦-೬-೦, ೧೯೧೦; ೫-೫೬; ೨೧ ಸೆಂ.ಮಿ. 


. ಇರಾಣದ ಸುಪ್ರಸಿದ್ದ ಕವಿ ಶೇಕಸಾದಿಯ "ಗುಲಿಸ್ತಾನ' ಗ್ರಂಥದಲ್ಲಿಯ ಕೆಲವು 
ಭಾಗಗಳ ಭಾಷಾಂತರ. | '` 


ನರಹರಯ್ಯ, ಎಸ್‌.ಎನ್‌ 


ಕರ್ಪೂರಮಂಜರಿ-ನಂಜನಗೂಡು, ಸತೀಹಿತೈಷಿಣಿ ಮಾತೃಮಂದಿರಂ ರೂ.೦-೮-೦, 
೧೯೨೬; ೬೬೮; ೧೮ಸೆಂ.ಮಿ. 


ರಾಜಶೇಖರ ಕವಿಯ ಪ್ರಾಕೃತ ನಾಟಕದ ಭಾಷಾಂತರ 


ಚಂದ್ರಿಕಾವಿಜಯಂ- ಚಾಮರಾಜನಗರ, ಕಾದಂಬರೀ ಸಂಗ್ರಹ ಗ್ರಂಥಮಾಲಾ 
ರೂ.೦-೩-೦, ೧೯೧೫; ॥*೩೬; ೨೨ ಸೆಂ.ಮಿ. 


ಕಾಲ್ಪನಿಕ ನಾಟಕ 


ಪ್ರಮಾದಕರಣನಾಟಕಂ-ಉಡುಪಿ, ಶ್ರೀಕೃಷ್ಣಸೂಕ್ತಿಮುಕ್ತಾವಳಿ, ರೂ.೦-೮-೦, 
೧೯೧೫; 114೮೬; ೨೨ ಸೆಂ.ಮಿ. 


"The Mistake’ ಎಂಬ ಆಂಗ್ಲ ನಾಟಕದ ಭಾಷಾಂತರ. 


ಭೃರ್ತೃಹರಿನಿರ್ವೇದ-ನಂಜನಗೂಡು, ಸತೀಹಿತೈಷಿಣಿ ಮಾತೃಮಂದಿರಂ ರೂ. 
೦-೬-೦, ೧೯೨೪; ॥*೫೦; ೨೧ ಸೆಂ.ಮಿ. 


ಹರಿಹರೋಪಾಧ್ಯಾಕೃತ ಸಂಸ್ಕೃತ ನಾಟಕದ ಭಾಷಾಂತರ. 


ಶ್ರೀಲಕ್ಷ್ಮೀನೃಸಿಂಹ ಸ್ತೋತ್ರಂ-ನಂಜನಗೂಡು, ಸತೀಹಿತೈಷಿಣಿ ಮಾತೃ ಮಂದಿರಂ 
ರೂ.೦-೧೦-೦, ೧೯೧೯ ॥4೩೧; ೨೧ ಸೆಂ.ಮಿ. 


ಅಲಂಕಾರ ಲಕ್ಷ್ಯ-ಲಕ್ಷಣಗಳನ್ನು ಕುರಿತ ಪದ್ಯಸಂಗ್ರಹ. 


ಗ್ರಂಥಕರ್ತರ ಚರಿತ್ರಕೋಶ ೨೫೭ 


ನರಹರಿಶಾಸ್ತ್ರೀ, ಬೆಳ್ಳಾವೆ 


ಕರ್ಣಾಟಕ ಪಾಂಡವ ವಿಜಯ ನಾಟಕಂ (ದ್ವಿತೀಯ ಆವೃ ತ್ರಿ )- ಬೆಂಗಳೂರು, 
ಟಿ.ಕೆ.ಕೃಷ್ಣಸ್ವಾಮಿಶೆಟ್ಟಿ, ರೂ.೦-೮-೦, ೧೯೩೨; 11.೯೦; ೨೧ ಸೆಂ.ಮಿ. 


ಕರ್ಣಾಕರಾಜಭಕ್ತಿಕಾವ್ಯಂ- ಬೆಂಗಳೂರು. ಫಿನಿಕ್ಸ್‌ ೨೦ಟಿಂಗ್‌ ಹೌಸ್‌, ರೂ. 
೦-೬-೦, ೧೯೨೬; 1.4೩೨; ೧೮ ಸೆಂ.ಮಿ. 


ಚಂಪೂಕಾವ್ಯ. 


ಕರ್ಣಾಟಕಲಂಕಾದಹನನಾಟಕಂ- ಬೆಂಗಳೂರು ಟಿಕೆ. ಕೃಷ್ಪಸ್ವಾಮಿ ಶೆಟ್ಟಿ, ರೂ.೦-೮-೦, 
೧೯೩೧; 1.೬೬; ೨೧ ಸೆಂ.ಮಿ. 


"ಕರ್ಣಾಟಕ ಅಭಿಜ್ಞಾನ ಶುಭೋದಯ' ವೆಂಬ ಮುದ್ರಿಕಾಪ್ರಧಾನ ನಾಟಕಂ' 
ಎಂಬ ಬೇರೊಂದು ಹೆಸರೂ ಇದೆ. ` 


ಕರ್ಣಾಟಕ ಹರಿಶ್ಚಂದ್ರನಾಟಕಂ-ಬೆಂಗಳೂರು, ಟಿ.ಕೆ.ಕೃಷ್ಣಸ್ವಾಮಿಶೆಟ್ಟಿ, ರೂ.೦-೬-೦, 
೧೯೧೩; +೧೦೦; ೨೧ ಸೆಂ.ಮಿ. 


ಕಂಸವಧನಾಟಕಂ- ಬೆಂಗಳೂರು, ಟಿ.ಕೆ.ಕೃಷ್ಣಸ್ವಾಮಿಶೆಟ್ಟ, ೧೯೨೭; ॥-೧೨೦; 
೧೮ ಸೆಂ.ಮಿ. 


ಜಲಂಧರ (ತೃತೀಯ ಆವೃತ್ತಿ)- ಬೆಂಗಳೂರು, ಬೆಳ್ಳಾವೆ ಪುಸ್ತಕಾಲಯ, 
ರೂ. ೧-೦-೦, ೧೯೫೨, 1.೧೧೮; ೧೮ ಸೆಂ.ಮಿ. 


ನಾಟಕ. 


ನಾಲ್ವಡಿ ಶ್ರೀಕೃಷ್ಣರಾಜೇಂದ್ರ ರಜತಮಹೋತ್ಸವಾನಂದಲಹರಿ- ಬೆಂಗಳೂರು, 
ಬೆಳ್ಳಾವೆ ನರಹರಿಶಾಸ್ತ್ರೀ, ೧೯೨೭; 1೧೫; ೧೮ಸೆಂ.ಮಿ. 


೬೦ ಪದ್ಯಗಳ ಸಂಗ್ರಹ. ಗ 


ಪ್ರಭಾವತಿ ದರ್ಬಾರ್‌ ನಾಟಕಂ-ಬೆಂಗಳೂರು, ಟಿ.ಕೆ.ಕೃಷ್ಣಸ್ವಾಮಿಶೆಟ್ಟಿ, ರೂ. 
೦-೬-೦, ೧೯೩೨; 1೬೬೧; ೨೧ ಸೆಂ.ಮಿ. 


ಬಭೋಜಕಾಳಿದಾಸನಾಟಕಂ- ಬೆಂಗಳೂರು, ಟಿ.ಕೆ.ಕೃಷ್ಣಸ್ವಾಮಿಶೆಟ್ಟಿ, ರೂ. ೦-೧೦-೦, 
೧೯೨೦; ॥4೧೩೫; ೨೧ ಸೆಂ.ಮಿ. 


೨೫೮ ಗ್ರಂಥಕರ್ತರ ಚರಿತ್ರಕೋಶ 


ಭೋಜಕುಮಾರ -ಬೆಂಗಳೂರು, ಬೆಳ್ಳಾವೆ ಪುಸ್ತಕಾಲಯ, ರೂ.೦-೨-೬, ೧೯೨೭; 
+೩೦, ೧೯ಸೆಂ.ಮಿ. 


ಮಹಾತ್ಮ ಕಬೀರದಾಸ (ನಾಟಕ)-ಬೆಂಗಳೂರು, ಬೆಳ್ಳಾವೆ ಪುಸ್ತಕಾಲಯ, 
ರೂ.೧-೪-೦, ೧೯೩೩, 1೧೪೨, ೧೮ ಸೆಂ.ಮಿ 


ಮಹಾತ್ಮ ಬಸವೇಶ್ವ ರ (ನಾಟಕ)- ಬೆಂಗಳೂರು, ಬೆಳ್ಳಾವೆ ಪುಸ್ತಕಾಲಯ, ರೂ. 
೧-೮-೦, ೧೯೫೧; 11೧೨೦; ೧೮ಸೆಂ.ಮಿ. 


ರಾಜಶೇಖರವಿಲಾಸನಾಟಕಂ- ಬೆಂಗಳೂರು, ಬೆಳ್ಳಾವೆ ನರಹರಿಶಾಸ್ತ್ರಿ ೀ ರೂ.೦-೬-೬, 
೧೯೧೧; ॥*೭೨; ೨೧ ಸೆಂ.ಮಿ. 


ಷಡಕ್ಟರಿಕೃತ "ರಾಜಶೇಖರವಿಳಾಸ' ದ ಕಥೆಯನ್ನು ಆಧರಿಸಿದ ನಾಟಕ. 


ಶಾಲಾನಿತ್ಯಾನುಶಾಸನ- ಬೆಂಗಳೂರು, ಬೆಳ್ಳಾವೆ ಬುಕ್‌ ಡಿಪೋ, ರೂ. ೦-೫-೦, 
೧೯೩೦; 1೬೮೬: ೧೬ಸೆಂ.ಮಿ. 


ಶಾಲೆಯ ಆಡಳಿತ ವ್ಯವಸ್ಥೆ ಯನ್ನು ಕುರಿತ ಪುಸ್ತಕ. 


ಶ್ರೀಕೃಷ್ಣಪಾರಿಜಾತ (ನಾಟಕ)- ಬೆಂಗಳೂರು ಬೆಳ್ಳಾವೆ ಪುಸ್ತಕಾಲಯ, 
ರೂ.೦-೧೨-೦, ೧೯೩೨; 14೧೧೦; ೧೮ ಸೆಂ.ಮಿ. 


ಶ್ರಿಶಂಕರವಿಜಯಸಂಗ್ರಹ- ಬೆಂಗಳೂರು, ಬೆಳ್ಳಾವೆ ಪುಸ್ತಕಾಲಯ, ರೂ.೧-೦-೦, 
೧೯೫೧; 14೬೧೦೩; ೧೮ ಸೆಂ.ಮಿ. 
ಪದ್ಯಸಂಗ್ರಹ. 


ಸದಾರಮಾನಾಟಕಂ- ಬೆಂಗಳೂರು ಟಿ.ಕೆ.ಕೃಷ್ಣಸ್ವಾಮಿಶೆಟ್ಟ, ರೂ. ೦-೮-೦, 
೧೯೩೦; 1/೮೦; ೨೧ ಸೆಂ.ಮಿ. 


ಸ್ಕಮಂತಕರತ್ನನಾಟಕಂ-ತುಮಕೂರು ಶ್ರೀಶಂಕರಿವಿಲಾಸಂ, ರೂ. ೦-೬-೦, 
೧೯೦೭; 1/೮೨ (ಅಪೂರ್ಣ); ೨೧ ಸೆಂ.ಮಿ. 


ಭಾಗವತ ದಶಮಸ್ಕಂಧದಲ್ಲಿಯ ಕಥೆಯನ್ನು ಕುರಿತ ನಾಟಕ. 
ನರಹರಿ, ರಾಮಚಂದ್ರ, ಕನಮಡಿ 


ಶ್ರೀಮದ್ಭಗವದ್ಗೀತಾರ್ಥಪ್ರಬೋದಿನಿಯು-ವಿಜಾಪುರ,ನ.ರಾ.ಕನಮಡಿ, ರೂ.೦-೬-೦, 
೧೯೨೯; 111೬೯೪; ಅನುಬಂಧ; ೨೧ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೫೯ 


ಭಗವದ್ಗೀತೆಯ ಭಾಷಾಂತರ, ಷಟ್ಪದಿಯಲ್ಲಿ. 
ನರಹರಿಶರ್ಮಾ, ವಿದ್ವಾನ್‌ 

ರಾಣೀ ಚೌಧುರಾಣಿ (ಪ್ರಥಮ ಭಾಗ)- ಬೆಂಗಳೂರು, ಜಿ.ಸಿದ್ದಪ್ಪ, 
ಫೋಟೋಗ್ರಾಫರ್‌, ರೂ. ೦-೧೪-೦, ೧೯೩೧; ॥*೧೮೦; ೨೧ ಸೆಂ.ಮಿ. 

ಎರಡು ಭಾಗಗಳು, ಕಾಲ್ಪನಿಕ ಕಾದಂಬರಿ. 

ಸೀತಾದೇವಿ-ಬೆಂಗಳೂರು, ಗುರುವಿಲಾಸ ಮುದ್ರಾಲಯ, ರೂ.೦-೬-೦, ೧೯೨೨; 
1.೫೨; ೨೨ ಸೆಂ.ಮಿ. 
ನಂಜುಂಡಶಾಸ್ತ್ರೀ, ಕಡಬದ 

ದೂತವಾಕ್ಯವು- ಬೆಂಗಳೂರು, ಕರ್ಣಾಟಕ ಸಾಹಿತ್ಯ ಪರಿಷತ್ತು. ``ರೂ.೦-೪-೦, 
೧೯೨೨; 14೧೮; ೨೧ ಸೆಂ.ಮಿ. 

ಭಾಸಮಹಾಕವಿಯ ಸಂಸ್ಕೃತ ನಾಟಕದ ಭಾಷಾಂತರ. 
ನಾಗಭೂಷಣ, ಘನಮಠದಾರ್ಯ 


ಭಕ್ತಿಸುಧಾಸಾರ-ಧಾರವಾಡ, ಬಾಲಲೀಲಾ ಮಹಂತ ಶಿಯೋಗೀಶ್ವರ ಗ್ರಂಥಮಾಲಾ, 
ರೂ.೧-೮-೦, ೧೯೪೫; ೫೬೧೪೨; ಚಿತ್ರ; ೧೮ ಸೆಂ.ಮಿ. 


ಸಂ. ಎಸ್‌.ಎಸ್‌. ಭೂಸನೂರಮಠ, ಘನಮಠದಾರ್ಯ (೧೮೨೮-೧೮೮೪)ರ 
೧೪೮ ಭಕ್ತಿಗೀತಗಳ ಸಂಗ್ರಹ, ಕವಿಚರಿತ್ರೆ ಹಾಗೂ ಕಾವ್ಯವಿಮರ್ಶೆಗನ್ನೊ ಡಗೊಂಡ 
ವಸತ ಮುನ್ನು ಡಿ. 
ನಾಗೇಶಶಾಸ್ತ್ರೀ, ವೈ. 
ಅಷ್ಟಾ ವರಣವಿವೇಕ- ಧಾರವಾಡ, ಅಖಿಲ ಭಾರತ ಶಿವಾನುಭವ ಸಂಸ್ಥೆ, 
ರೂ.೧-೦-೦, ೧೯೫೨; ೬೯: ೧೮ಸೆಂ.ಮಿ. i 

ಕರ್ಣಾಟಕ ಕುಮಾರಸಂಭವಂ- ಬೆಳಗಾವಿ, ವೈ.ನಾಗೇಶಶಾಸ್ತ್ರಿ € ರೂ.೧-೩-೦, 
೧೯೩೮; ೫11.೧೨೦; ೧೮ಸೆಂ.ಮಿ. 


ಕಾಳಿದಾಸ ಕೃತ ಸಂಸ್ಕೃತ ಕಾವ್ಯದ ಭಾಷಾಂತರ-ಕಂದ, ವೃತ್ತದಲ್ಲಿ; ಪ್ರಾರಂಭದ 
ಎಂಟು ಸರ್ಗಗಳು ಮಾತ್ರ. 


೨೬೦ ಗ್ರಂಥಕರ್ತರ ಚರಿತ್ರಕೋಶ 


ಪಂಚಾಚಾರಪ್ರಕಾಶಿಕೆ- ಧಾರವಾಡ, ಅಖಿಲ ಭಾರತ ಶಿವಾನುಭವ, ಸಂಸ್ಥೆ, 


ರೂ.೧-೦-೦, ೧೯೫೪; 0/೬೨; ೧೮ ಸೆಂ.ಮಿ. 


ಮರಿಯೋಗೀಶ್ವರ ಪುರಾಣವು- ಬಳ್ಳಾರಿ, ಮರಿಯೋಗೀಶ್ವ ರಪುರಾಣ ಪ್ರಚಾರಕ 
ಸಮಿತಿ, ರೂ.೧-೮-೦, ೧೯೪೮ 11೬೧೫೩, ಚಿತ್ರ; ೨೧ ಸೆಂ.ಮಿ. 


ಹತ್ತೊಂಬತ್ತನೆಯ ಶತಮಾನದಲ್ಲಿ ಬಳ್ಳಾರಿಯಲ್ಲಿ ಆಗಿಹೋದ ಮರಿಸ್ವಾಮಿಗಳ 
ಚರಿತ್ರೆಯು, ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ. 


ಶ್ರೀಮತ್ಕರ್ಣಾಟಕ ಭಗವದ್ಗೀತೆ- ಬಳ್ಳಾರಿ, ವೈನಾಗೇಶಶಾಸ್ತ್ರೀ, ರೂ.೧-೦-೦, 
೧೯೩೩; ॥.೧೫೧; ೧೮ ಸೆಂ.ಮಿ. 


ಭಗವದ್ಗೀತೆಯ ಪದ್ಯಾನುವಾದ. 
ನಾರಾಯಣ, ವೆಂಕಟೇಶ, ಕುರಡಿ 


ಅಹಲ್ಯೋದ್ಧಾರ-ಮುಂಬಯಿ, ಕರ್ಣಾಟಕ ಪ್ರಿಂಟಿಂಗ್‌ ಪ್ರೆಸ್‌ ರೂ.೧-೦-೦, 
೧೯೩೪; ॥*೨೦೨; ಚಿತ್ರ; ೧೮ ಸೆಂ.ಮಿ. 


ಪ್ರೊ.ಬೆಹರೆಯವರ ಮರಾಠಿ 'ಅಹಲ್ಕ್ಯೋದ್ದಾರ'ದ ಭಾಷಾಂತರ, ಕೈಲಾಸಗಿರಿ, 
ಮಾನಸಸರೋವರ ಯಾತ್ರೆಯ ದಾರಿಯ ನಕ್ಷೆ. 


ಪಾರ್ವತಿ- ಧಾರವಾಡ, ಕರ್ನಾಟಕಹಿತೈಷಿಣೀ ಗ್ರಂಥಮಾಲಾ, ರೂ.೦-೮-೦, 
೧೯೧೮; 11೬೭೨; ೧೮ಸೆಂ.ಮಿ. 


ಪೌರಾಣಿಕ ಕಥೆ. 


ಸಚಿತ್ರ ಸಾವಿತ್ರೀಸತ್ಯವಾನ- ಧಾರವಾಡ, ಕರ್ಣಾಟಕ ಹಿತೈಷಿಣೀ ಗ್ರಂಥಮಾಲಾ, 
ರೂ.೦-೧೪-೦, ೧೯೧೬; 14-೧೦೮; ಚಿತ್ರ ೧೮ ಸೆಂ.ಮಿ. 


ಪೌರಾಣಿಕ ಕಾದಂಬರಿ 
ನಾರಾಯಣ, ಶ್ರೀನಿವಾಸ, ರಾಜಪುರೋಹಿತ 


ಮಧ್ವಾಚಾರ್ಯರ ಚರಿತ್ರೆ ಮತ್ತು ಜಯತೀರ್ಥರ ಚರಿತ್ರೆ- ಧಾರವಾಡ, ಅವಧೂತ 
ಗ್ರಂಥಾಲಯ, ರೂ.೧-೪-೦, ೧೯೩೬; ೫೧೮೪; ಚಿತ್ರ; ಅನುಬಂಧ, ೧೮ಸೆಂ.ಮಿ. 


ದ್ವೈತಮತಸ್ಥಾ ಪಕರಾದ ಮಧ್ವಾಚಾರ್ಯರ ಹಾಗೂ ಅವರ ಶಿಷ್ಕರಾದ ಜಯತೀರ್ಥರ 
ಚರಿತೆ 


೨. 


ಗ್ರಂಥಕರ್ತರ ಚರಿತ್ರಕೋಶ ೨೬೧ 


ಯಾಜ್ಞ ವಲ್ಯ ಮಹಾಮುನಿಗಳ ಚರಿತ್ರೆ-ಧಾರವಾಡ, ನಾ.ಶ್ರೀ, ರಾಜಪುರೋಹಿತ, 
ರೂ.೧-೦-೦,೧೯೩೯ 11೧೧೮; ಅನುಬಂಧ; ೧೮ ಸೆಂ.ಮಿ. 


ವೇದಗಳು ಹಾಗೂ ಅವುಗಳ ಶಾಖೆಗಳು, ಸಂಹಿತಾ, ಬ್ರಾಹ್ಮಣ, ಉಪನಿಷತ್ತು 
ಹಾಗೂ ಶ್ರೌತಸೂತ್ರ ಗೃಹ್ಯಸೂತ್ರ ಮೊದಲಾದ ವಿಷಯಗಳು ಅನುಬಂಧದಲ್ಲಿ 
ಉಲ್ಲೇಖಿತವಾಗಿವೆ. 


ನಾರಾಯಣರಾವ್‌, ಹತ್ತಂಗಡಿ 


ಆಂಗ್ಲಕವಿತಾವಳಿ- ಪುತ್ತೂರು, ಸದಾನಂದ ಕೊ- ಆಪರೇಟಿವ್‌ ಮುದ್ರಾಕ್ಟರ 
ಶಾಲೆ, ೦-೩-೦, ೧೯೧೯; 1.೨೨; ೧೮ಸೆಂ.ಮಿ. 


ಶೇಕ್ಸ್‌ ಪಿಯರ್‌, ವಡ್ಸ್‌ ೯ವರ್ತ್‌, ಶೆಲ್ಲಿ ಮೊದಲಾದ ಪ್ರಸಿದ್ಧ ಆಂಗ್ಲ ಕವಿಗಳ 
ಕೆಲವು ಕವಿತೆಗಳ ಭಾಷಾಂತರ. ki 


ಕನ್ನ ಡದ ಕಥಾನಕ-ಪುತ್ತೂ ರು, ಸದಾನಂದ ಕೋ-ಆಪರೇಟಿವ್‌ ಮುದ್ರಾಕ್ಷ ರ 
ಶಾಲೆ, .೦-೩-೦, ೧೯೧೯; 11೨೮; ೧೮ಸೆಂ.ಮಿ. 


ಪುಟ್ಟಣ್ಣ , ಎಂ.ಎಸ್‌. 


ಚೀಣಾ ರಾಜ್ಯದ ಮಹಾಪುರುಷನಾದ ಕಾಂಫೂಷನಚರಿತ್ರೆ- ಬೆಂಗಳೂರು, ಕ್ಯಾಕ್ಸ್ಟನ್‌ 


ಪ್ರೆಸ್‌, ೧೮೯೨; 8.೫೨; ೨೧ ಸೆಂ.ಮಿ. 


ಬಹಮನಿ ಸಂಸ್ಥಾನದ ಮಹಮೂದ್‌ ಗವಾನ ಎಂಬ ಮಹಾಮಂತ್ರಿಯ ಚರಿತ್ರೆ- 


ಬೆಂಗಳೂರು ಕ್ಯಾಕ್ಸನ್‌ ಪ್ರೆಸ್‌, ೧೯೨೨; ೫೬೬೩; ೧೮ ಸೆಂ.ಮಿ. 


ಹೇಮಚಂದ್ರರಾಜವಿಲಾಸ-ಬೆಂಗಳೂರು ಕ್ಯಾಕ್ಟ್ಟನ್‌ಪ್ರೆಸ್‌, ೧೮೯೯; ॥*೧೨೧; 
೨೧ ಸೆಂ.ಮಿ. 


William Shakespeare ಕೃತ ‘King Lear’ ನಾಟಕದ ಭಾಷಾಂತರ. 
ಹೈದರಾಬಾದ್‌ ಸಂಸ್ಥಾನದ ಮಂತ್ರಿಸರ್‌ ಸಾಲಾರ್‌ಜಂಗ್‌ನ ಚರಿತ್ರೆ- ಬೆಂಗಳೂರು, 
ಕ್ಯಾಕ್ಸನ್‌ ಪ್ರೆಸ್‌ ೧೯೧೭; 1/೯೮; ೧೮ಸೆಂ.ಮಿ. 


ಶಿ 


ಪುಟ್ಟಣ್ಣ, ವೀರನಗೆರೆ 


ಗಿರಿಜಾಕಲ್ಯಾಣನಾಟಕಂ-ಮೈಸೂರು, ಆರ್‌, ವೆಂಕಟಾಚಲಂ ಶೆಟ್ಟಿ, ರೂ.೦-೬-೦, 
೧೮೯೩; 1೫೫೬; ೨೧ ಸೆಂ.ಮಿ. 


೨೬೨ ಗ್ರಂಥಕರ್ತರ ಚರಿತ್ರಕೋಶ 


ಫ.ಗು.ಹಳಕಟ್ಟಿ 


೭೭೦ ಅಮರಗಯಾಧೀಶ್ವರರ ಚರಿತ್ರೆಗಳು-ವಿಜಾಪುರ, ಶಿವಾನುಭವ ಗ್ರಂಥಮಾಲಾ, 


ರೂ.೨-೦-೦, ೧೯೫೪; 1೫೯೨೧೩; ಅನುಬಂಧ; ೨೦.೫ಸೆಂ.ಮಿ. 


ವೀರಶೈವರ್ಧಪ್ರಸಾರಕರಾಗಿದ್ದ ೭೭೦ ಅಮರಗಣಾಧೀಶ್ವರರ ಚರಿತ್ರೆಗಳ ಸಂಗ್ರಹ. 
ಅಮರಗಣಾಧೀಶ್ವರರ ನಾಮಾವಲಿ, ಶಿವಶರಣೆಯರ ನಾಮಾವಲಿ ಇತ್ಯಾದಿ ಅನುಬಂಧಗಳು. 


ಪ್ರಭುದೇವರ ವಚನಗಳು-ವಿಜಾಪುರ, ಶಿವಾನುಭವ ಗ್ರಂಥಮಾಲಾ, ರೂ.೨-೪-೦, 
೧೯೩೧; 11.೩8೩; ೨೧ ಸೆಂ.ಮಿ. 


"ಅಲ್ಲಮಪ್ರಭುದೇವರ ವಚನಗಳ ಸಂಗ್ರಹ, ಟೀಕೆಯೊಂದಿಗೆ. 


ವಚನಶಾಸ್ತ್ರಸಾರ ಭಾಗ ೧ (ಪೂರ್ವಾರ್ಧ, ದ್ವಿತೀಯ ಆವೃತ್ತಿ )- ವಿಜಾಪುರ, 
ಶಿವಾನುಬವ, ಗ್ರಂಥಮಾಲಾ, ೧೯೩೧; XXX+೩೦೧; ೨೧ ಸೆಂ.ಮಿ. 


ಪ್ರಥಮ ಆವೃತ್ತಿ-೧೯೨೩ 


ವಚನಶಾಸ್ತ್ರಸಾರ ಭಾಗ ೨-ವಿಜಾಪುರ, ಶಿವಾನುಭವ ಗ್ರಂಥಮಾಲಾ, ರೂ.೪-೮-೦, 
೧೯೩೮; xVI+೬೦೨, ೨೧ ಸೆಂ.ಮಿ. 


ವಚನಶಾಸ್ತ್ರಸಾರ ಭಾಗ ೩ (ಪೂರ್ವಾರ್ಧ-ವಿಜಾಪುರ) ಶಿವಾನುಭವ ಗ್ರಂಥಮಾಲಾ, 
ರೂ.೨-೪-೦, ೧೯೩೯, ೫೬೨೩೪; ೨೧ ಸೆಂ.ಮಿ. 


ವೀರಶೈವ ಧಾರ್ಮಿಕ ವಿಧಿಗಳನ್ನು ಈ ಭಾಗದಲ್ಲಿ ವಿವರಿಸಲಾಗಿದೆ. 


ವಚನಶಾಸ್ತ್ರಸಾರ ಭಾಗ ೩ (ಉತ್ತರಾರ್ಧ)-ಎಜಾಪುರ, ಶಿವಾನುಭವ ಗ್ರಂಥಮಾಲಾ, 
ರೂ.೪-೪-೦, ೧೯೫೩; ೫0೪4೩೭೬; ೨೧ ಸೆಂ.ಮಿ. 


ಶಿವಶರಣರ ಚರಿತ್ರೆಗಳು-ವಿಜಾಪುರ, ಶಿವಾನುಭವ ಗ್ರಂಥಮಾಲಾ, ರೂ.೧-೧೨-೦, 
೧೯೪೪; 2೦೮1೧೬೧; ೨೧ ಸೆಂ.ಮಿ. 


ವಚನಸಾಹಿತ್ಯದಲ್ಲಿ ಉಕ್ತವಾದ ೫೪ ಶಿವಶರಣರ ಸಂಕ್ಟಿ ಪ್ರ ಚರಿತ್ರೆಗಳು. 

ಶಿವಶರಣರ ಚರಿತ್ರೆಗಳು-ವಿಜಾಪುರ ಶಿವಾನುಭವ ಗ್ರಂಥಮಾಲಾ, ರೂ. ೪-೮-೦, 
೧೯೫೧: +೩೩೮: ೨೦.೫.ಸೆಂ.ಮಿ. 

ಮೂರು ಸಂಪುಟಗಳು; ಇದು ತೃತೀಯ ಭಾಗ. ೨೮ ಶಿವಶರಣರ ಚರಿತ್ರೆಗಳನ್ನು 
ಒಳಗೊಂಡಿದೆ. 


ಗ್ರಂಥಕರ್ತರ ಚರಿತ್ರಕೋಶ ೨೬೨. 


ಬಸವಪ್ಪ ಶಾಸ್ತ್ರೀ 


ಕನ್ನಡ ಭರ್ತೃಹರಿ ಸುಭಾಷಿತವು (ತೃತೀಯ ಆವೃತ್ತಿ)- ಮೈಸೂರು, ಬಸವಪ್ಪಶಾಸ್ತ್ರೀ 
ಗ್ರಂಥಮಾಲಾ, ರೂ.೦-೬-೦, ೧೯೩೪; ॥*೭೫; ೧೮ ಸೆಂ.ಮಿ. 


ಕರ್ಣಾಟಕ ಉತ್ತರರಾಮಚರಿತ್ರೆ ನಾಟಕಂ-ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, 
೧೯೧೧; ೫.೧೦೬; ೨೧.೫. ಸೆಂ.ಮಿ. 


ಭವಭೂತಿ ಎರಚಿತ ಸಂಸ್ಕೃತ ನಾಟಕದ ಭಾಷಾಂತರ. 


ಕರ್ಣಾಟಕ ರತ್ನಾವಳೀ ನಾಟಿಕೆ-ಮೈಸೂರು, ಗೌವರ್ನಮೆಂಟ್‌ ಬ್ರ್ಯಾಂಡ್‌ 
ಮುದ್ರಾಕ್ಟರಶಾಲೆ, ೧೯೨೯; 1/೬೯; ೨೧.೫.ಸೆಂ.ಮಿ. 


ಚಂಡಕೌಶಿಕ ನಾಟಕಂ-ಮೈಸೂರು, ಸಿ. ರಾಮಚಂದ್ರರಾವ್‌, ೧೯೦೯; V+0೩; 
೧೮ ಸೆಂ.ಮಿ. 


ದಮಯಂತೀ ಸ್ವಯಂವರಂ- ಮೈಸೂರು, ಮಹಾರಾಣಿ ಬಾಲಿಕಾ ಪಾಠಶಾಲಾ 
ಗ್ರಂಥಮಾಲೆ, ೧೮೯೧; 0/*೯೨; ೨೧.ಸೆಂ.ಮಿ. 


ಚಂಪೂಕಾವ್ಯ. 

ನೀತಿಸಾರಸಂಗ್ರಹ- ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, ೧೯೧೧; 1/*೨೪; 
೨೧.ಸೆಂ.ಮಿ. 

ಕಂದ ಪದ್ಯ. 
ಬಸವರಾಜಶಾಸ್ತ್ರೀ, ಕೋಡಿಕೊಪ್ಪ ಮಠ 

ಉತ್ತರನಳಚರಿತ- ವಿಜಾಪುರ ಸಿ. ಬಿ.ಕೋಡಿಕೊಪ್ಪಮಠ, ರೂ.೦-೧೪-೦, ೧೯೪೨; 
1«*೧೧೩; ೧೮ಸೆಂ.ಮಿ. 

"ನೈಷಧೀಯಸಾರ'ದ ಉತ್ತರಾರ್ಧ; ಮಹಾಭಾರತದ (ವನಪರ್ವದ)ಲ್ಲಿಯ 
ಕಥೆ. "ನಳನ ಬಾಳು ದಮಯಂತಿಯ ಗೋಳು ೩ ಎಂಬ ಬೇರೊಂದು ಹೆಸರು. 
ಕಠಿಣ ಶಬ್ದಕೋಶ. 


ಕನ್ನಡ ಸಚಿತ್ರ ನೈಷಧೀಯ ಸಾರ (ಪೂರ್ವಾರ್ಧ) ಅಥವಾ ದಯಮಂತೀ 
ಸ್ವಯಂವರ- ವಿಜಾಪುರ ಶರಭರಾಜ ಕೋಡಿಕೊಪ್ಪಮಠ, ರೂ.೧-೪-೦, ೧೯೩೯; 
೫.೧೫೦ *೧೪; ೧೮ಸೆಂ.ಮಿ. 


೨೬೪ ಗ್ರಂಥಕರ್ತರ ಚರಿತ್ರಕೋಶ 


ಮಹಾಭಾರದಲ್ಲಿಯ ದಮಯಂತೀ ಸ್ವಯಂವರದ ಕಥೆ. 
ಬಸವಾರ್ಯ, ಬೂದಪ್ಪ ಯ್ಯ, ಬೂದಿಹಾಳಮಠ 


ಮನೋಹರಿ-ರಾಣೇಬೆನ್ನೂರ, ಬ. ಬೂ, ಬೂದೀಹಾಳಮಶ, ರೂ. ೧-೮-೦, 
೧೯೨೬; ೬೨೮೨; ೧೮ಸೆಂ.ಮಿ. 


ಸಾಮಾಜಿಕ ಕಾದಂಬರಿ. 


ವೇಣೂ ಅಥವಾ ದುಷ್ಟ ಸಮಾಜ- ಧಾರವಾಡ, ಬ.ಬೂ, ಬೂದೀಹಾಳ 
ಮಠ, ರೂ.೧-೦-೦, ೧೯೧೬; +೪೨೧೯: ೨೧ ಸೆಂ.ಮಿ. 


"ಸಮಾಜಕಂಟಕ'ವೆಂಬ ಪ್ರಭಾಕರ ಭಿಸೆ ಕೃತ ಮರಾಠಿ ಸಾಮಾಜಿಕ ಕಾದಂಬರಿಯ 
ಆಧಾರದಿಂದ. "ನಂದೀಶಂ' ಎಂಬುದು ಇವರ ಕಾವ್ಯನಾಮ. 


ಬಾಳಾಚಾರ್ಯ, ಕಣಿಂಬಲೆ 


ಪದ್ಮಾವತೀ ಪರಿಣಯವೆಂಬ ನಾಟಕವು-ಬೆಂಗಳೂರು, ಟೌನ್‌ ಮುದ್ರಾಕ್ಷರಶಾಲೆ, 
ರೂ.೦-೧೨-೦, ೧೯೦೦; +೧೦೨; ೨೧ ಸೆಂ.ಮಿ. 


ಬಾಳಾಚಾರ್ಯ, ಗೋಪಾಳಾಚಾರ್ಯ, ಸಕ್ಕರಿ (ಶಾಂತಕವಿ) 


ಕೀಚಕವಧನಾಟಕ (ದ್ವಿತೀಯ ಆವೃತ್ತಿ)-ಬಳ್ಳಾರಿ, ಎಸ್‌. ಕೋನೇರಿ ಶೆಟ್ರು, 
೧೮೯೧; 1೯೯೮; ೨೧ ಸೆಂ.ಮಿ. 


ಪಾರ್ವತೀಪರಿಣಯವೆಂಬ ಗಿರಿಜಾಕಲ್ಯಾಣ ನಾಟಕ- ಧಾರವಾಡ, ಬಾಳಾಚಾರ್ಯ 
ಸಕ್ಕರಿ, ರೂ.೦-೮-೦, ೧೮೮೫ (9); +೭೪; ೧೮ ಸೆಂ.ಮಿ. 


ಬಾಣಕವಿ ವಿರಚಿತ ಸಂಸ್ಕೃತ ನಾಟಕದ ಭಾಷಾಂತರ. 


ಮೇಘಧೂತ-ಧಾರವಾಡ, ಬಾ.ಗೋ.ಸಕ್ಕರಿ, ರೂ.೦-೬-೦, ೧೮೯೨; ೫೭೨; 
೧೬ ಸೆಂ.ಮಿ. 


ಕಾಲಿದಾಸಕೃತ ಮೇಘದೂತ ಕಾವ್ಯದ ಭಾಷಾಂತರ-ವಾ.ಷ. 


ಶ್ರೀಕೃಷ್ಣದಾನಾಮೃತಂ ಅಥವಾ ಹರಿತುಲಾಭಾರಂ- ಧಾರವಾಡ, ಜಯಕರ್ನಾಟಕ 
ಕಾರ್ಯಾಲಯ, ರೂ.೦-೬-೦, ೧೯೨೬; ॥*೪೦; ೧೮.೫.ಸೆಂ.ಮಿ. 


ನನ್ನಾಮೆಯು ಶ್ರೀಕೃಷ್ಣನನ್ನು ನಾರದನಿಗೆ ದಾನಮಾಡಿದ ಪೌರಾಣಿಕ ಕಥೆ-ವಾ.ಷ, 


ಗ್ರಂಥಕರ್ತರ ಚರಿತ್ರಕೋಶ ೨೬೫ 


ಸೀತಾರಣ್ಯಪ್ರವೇಶ ನಾಟಕ- ಧಾರವಾಡ, ಬೋಧರಾಚಾರ್ಯ ಸವಣೂರಕರ, 
ರೂ.೧-೦-೦, ೧೮೮೬; N+೧೭೬; ೧೮ಸೆಂ.ಮಿ. 


ಬುದ್ಧಯ್ಯಾ, ಮಗೆಯ್ಯಾ, ಪುರಾಣೀಕ 


ಶ್ರೀಮದನಾದಿ ಅಲ್ಲಮಪ್ರಭು- ಧಾರವಾಡ, ಬು.ಮ. ಪುರಾಣೀಕ, ರೂ.೧-೦-೦, 
೧೯೩೬; ೫೧/1೧೬೩; ೨೧ ಸೆಂ.ಮಿ. 


ಚರಿತ್ರೆ. 
ಭಿಕಾಜಿ, ಪರಶುರಾಮ, ಕಾಳೆ 


ಅಪರಾಧಿಗಳಾರು?- ಧಾರವಾಡ, ಶೇಷಾಚಲ ಗ್ರಂಥಮಾಲೆ, ರೂ.೧-೧೨-೦, 
೧೯೪೭; 8.೧೨೨; ೧೮ ಸೆಂ.ಮಿ. 


ಪೌರಾಣಿಕ ಕಥೆ. 


ಇಂದುಮುಖಿ ಅಥವಾ ನಾಲ್ವರೇ ಸಾಕ್ಷಿದಾರರು ( ಚತುರ್ಥ ಆವೃತ್ತಿ)- ಧಾರವಾಡ, 
ಶೇಷಾಚಲ ಗ್ರಂಥಮಾಲೆ, ರೂ.೧-೪-೦, ೧೯೪೬; 4೯೨; ೧೮ ಸೆಂ.ಮಿ. 


ಇದೇ ಕಾದಂಬರಿಕಾರರ "ಭಗವಾನದಾಸ' ಎಂಬ ಪತ್ತೇದಾರಿ ಕಾದಂಬರಿಯ 
ಮೂರನೆಯ ಭಾಗ. 


ಕುಣಕ್ಕಾ ಅಥವಾ ಕೊಂಕಣದ ಪೋರ-ಧಾರವಾಡ, ಶೇಷಾಚಲ ಗ್ರಂಥ ಮಾಲೆ, 
ರೂ.೨-೦-೦, ೧೯೪೪; 1.೧೫೬; ೧೮ಸೆಂ.ಮಿ. 


ನ.ಚಿಂ.ಕೇಳಕರರ ಮರಾಠಿ ಐತಿಹಾಸಿಕ ಕಾದಂಬರಿಯ ಅನುವಾದ. 


ಘಾತುಕ ಶಿತಿಕಂಠ (ತೃತೀಯ ಆವೃತ್ತಿ)-ಧಾರವಾಡ, ಶೇಷಾಚಲ ಗ್ರಂಥ ಮಾಲೆ 
ರೂ.೧-೪-೦; ೧೯೪೭; 1೬೧೦೪; ೧೮ಸೆಂ.ಮಿ. 


ಸಾಮಾಜಿಕ ಕಾದಂಬರಿ. 


ನನ್ನ ಗೃಹಿಣಿ (ತೃತೀಯ ಆವೃತ್ತಿ)- ಧಾರವಾಡ, ಶೇಷಾಚಲ ಗ್ರಂಥಮಾಲೆ, 
ರೂ. ೨-೪-೦, ೧೯೫೧; 114೧೭೬; ೧೮ ಸೆಂ.ಮಿ. 


Goldsmith ಕವಿಯ ‘Vicar of Wakefield’ ಹಾಗೂ ಮರಾಠಿಯ 
'ವಾಯೀಕರ ಭಡಜಿ' ಎಂಬ ಕಾದಂಬರಿಗಳನ್ನನುಸರಿಸಿದ್ದು. "ಸದ್ಬೋಧ ಚಂದ್ರಿಕೆ'ಯಲ್ಲಿ 


ಪಜ ಗ್ರಂಥಕರ್ತರ ಚರಿತ್ರಕೋಶ 


ಕ್ರಮಶಃ ಪ್ರಕಟಿತ; ಪ್ರಥಮ ಮುದ್ರಣ ೧೯೩೭. 


ಪೆ 


ನೇತಾಜಿ ಅಥವಾ ಶಿವಾಜಿಯ ಬಲಗೈ (ಪಂಚಮ ಆವೃತ್ತಿ)-ಧಾರವಾಢ, ಶೇಷಾಚಲ 
ಪ್ರೆಸ್‌, ರೂ.೧-೪-೦, ೧೯೪೮; +೧೦೮, ೧೮ ಸೆಂ.ಮಿ. 

"ಸವಿಗಾರ' ಎಂಬ ವಾರಪತ್ರಿಕೆಯಲ್ಲಿ ಕ್ರಮಶಃ ಪ್ರಕಟಿತ. ಐತಿಹಾಸಿಕ 
ಕಾದಂಬರಿ. 

ಚೋದ್ಯಪುರದ ಚೋಜಿಗರಾಯ-ಆನಂದವನ-ಅಗಡಿ, ಶೇಷಾಚಲ ಗ್ರಂಥಮಾಲೆ, 
ರೂ.೨-೦-೦, ೧೯೩೫; 1.೩೨೬; ೨೦ ಸೆಂ.ಮಿ. 

ನ.ಚಿಂ ಕೇಳಕರರ "ನವಲಪುರಚಾ ಸಂಸ್ಥಾನಿಕ' ಎಂಬ ಮರಾಠಿ ಕಾದಂಬರಿಯ 
ಅನುವಾದ ಚಿ.ಯ. ದೀಕ್ಷಿತರು ಜೊತೆಬರೆಹಗಾರರು. 


'ಫಿರಂಗಿಗಳ ಉತ್ಪಾತ- ಆನಂದವನ- ಅಗಡಿ, ಶೇಷಾಚಲ ಗ್ರಂಥಮಾಲೆ, ರೂ.೧-೦-೦, 
೧೯೩೦; 1೬೧೮೦; ೨೧ ಸೆಂ.ಮಿ. 
ಐತಿಹಾಸಿಕ ಕಾದಂಬರಿ. 


ಫಿರಂಗಿಯ ಪ್ರತಿಹಿಂಸೆ (ದ್ವಿತೀಯ ಆವೃತ್ತಿ)-ಧಾರವಾಡ, ಶೇಷಾಚಲ ಗ್ರಂಥಮಾಲೆ, 
ರೂ.೨-೮-೦, ೧೯೫೧; ೬೧೮೦; ೧೮ ಸೆಂ.ಮಿ. 


ಪತ್ತೆದಾರಿ ಕಾದಂಬರಿ 


ಭಗವಾನ ದಾಸ (ತೃತೀಯ ಆವೃತ್ತಿ)- ಧಾರವಾಡ, ಶೇಷಾಚಲ ಗ್ರಂಥಮಾಲೆ, 
ರೂ.೨-೮-೦, ೧೯೪೬; 14೧೯೬; ೧೮ ಸೆಂ.ಮಿ. 


ಮೂರು ಭಾಗಗಳು, ಪತ್ತೇದಾರಿ ಕತೆ. 


ಯೋಗಾಯೋಗ ಅಥವಾ ಕಾಕತಾಲೀಯ ನ್ಯಾಯ-ಆನಂದವನ-ಅಗಡಿ, ಶೇಷಾಚಲ 
ಗ್ರಂಥಮಾಲೆ, ರೂ.೧-೮-೦, ೧೯೪೦; ೬೨೬೮; ೧೮ ಸೆಂ.ಮಿ. 


ನ.ಚೆಂ.ಕೇಳಕರರ ಮರಾಠಿ ಕಾದಂಬರಿಯ ಅನುವಾದ. 

ವಿಚಿತ್ರ ಚಟ (ಚತುರ್ಥ ಆವೃತ್ತಿ )- ಧಾರವಾಡ, ಶೇಷಾಚಲ ಪ್ರೆಸ್‌ ರೂ.೦-೧೨-೦, 
೧೯೪೪; 1/೯೨; ೧೮ಸೆಂ.ಮಿ. 

ಸ.ಹಮ ಮುದ್ರಣ-೧೯೨೪. "ಭಗವಾನದಾಸ' ಕಾದಂಬರಿಯ ದ್ವಿತೀಯ ಭಾಗ. 


ಕಚ್‌ ಚಡ ನ ಕರಬರಿ. 


ಗ್ರಂಥಕರ್ತರ ಚರಿತ್ರಕೋಶ ೨೬೭ 


ಸ್ಕೂಲ್‌ ಮಿಸೆಸ್‌ ಅಥವಾ ಅಡವೀರಾಯಕೃತ ರಾಧಾಕೃ ಷ್ಣ ವಿಲಾಸ (ದ್ವಿತೀ ಯ 
ಆವ ತ್ತಿ)” ಡಿಕ gS ಗ್ರಂಥಮಾಲೆ, ರೂ.೩-೦-೦, ೧೯೪೯; V+ ೨೨೮; 
೧೮ ಸೆಂ.ಮಿ. 


ಪ್ರಥಮ ಮುದ್ರಣ -೧೯೩೭. ಸಾಮಾಜಿಕ ಕಾದಂಬರಿ. 


ಸೌಭಾಗ್ಯ ತಿಲಕ-ಆನಂದವನ-ಅಗಡಿ, ಶೇಷಾಚಲ ಗ್ರಂಥಮಾಲೆ, ರೂ.೧-೦-೦; 
೧೯೩೩; 1.೨೪೭; ೧೮ಸೆಂ.ಮಿ. 


ಸಾಮಾಜಿಕ ಕಾದಂಬರಿ. 


ಹಂಸಾ (ದ್ವಿತಿಯ ಆವೃತ್ತಿ ಐತಿಹಾಸಿಕ ಕಾದಂಬರಿ-ಆನಂದವನ-ಅಗಡಿ, ಶೇಷುಚಲ 
ಗ್ರಂಥಮಾಲೆ, ರೂ.೧-೪-೦; ೧೯೩೭; 1/*೧೮೪; ೧೮ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ. 
ಭೀಮಾಜಿ, ಜೀವಾಜಿ. ಹುಲಿಕವಿ 


ನರಗುಂದದ ಬಂಡಾಯ-ಧಾರವಾಡ, ನಾಗಾ ಗೃಂಥಮಾಲಾ, ರೂ.೧-೦-೦, 
೧೯೩೦; 11೧೫೩; ೨೧ ಸೆಂ.ಮಿ. | 


ಐತಿಹಾಸಿಕ ಕಾದಂಬರಿ 


ವಿದ್ಯಾರಣ್ಯಸ್ವಾಮಿಗಳು- ಧಾರವಾಡ, ವಾಗ್ಭೂಷಣ ಗ್ರಂಥಮಾಲಾ, ರೂ.೧-೦-೦, 
೧೯೨೨; ೫॥--೧೮೬; ೧೬ ಸೆಂ.ಮಿ. 


ಚರಿತ್ರೆ. 


ಶ್ರೀಕೃಷ್ಣಾಮೃತ-ಧಾರವಾಡ, ಶಾರದಾಮಂದಿರ ರೂ.೧-೦-೦, ೧೯೨೮; ೪೧೨೬; 
೧೮ಸೆಂ 


ಬಾಬು ನವೀನಚಂದ್ರ ಸೇನ ಅವರ ವಂಗಕಾವ್ಯವನ್ನು ಅವಲಂಬಿಸಿದ 
ಶ್ರೀಕೃಷ್ಣಚರಿತ್ರೆ. 
ಶುದ್ಧಿ-ಸಂಘಟನ- ಧಾರವಾಡ, ಶಾರದಾಮಂದಿರ, ರೂ.೧-೦-೦, ೧೯೨೯; 8-೧೧೨; 
೧೮ ಸೆಂ.ಮಿ. » 


ನಾ.ಕೇ.ಬೇಹರೆಯವರ "ಪತಿತೋದ್ಭಾರ' ಎಂಬ ಐತಿಹಾಸಿಕ ಕಾದಂಬರಿಯ 
ಭಾಷಾಂತರ. 


೨೬೮ ಗ್ರಂಥಕರ್ತರ ಚರಿತ್ರಕೋಶ 


ಭೀಮಾವಧೂತ 


ತತ್ವಾನುಸಂಧಾನ- ಎಜಾಪುರ, ಗ್ರಾಮಾಧಿಕಾರಿ ಮುದ್ರಾಲಯ, ರೂ.೦-೮-೦, 
೧೮೯೯; 11೨೨೦; ೧೪ಸೆಂ.ಮಿ. 


ಸ್ವಾಮಿ ಚಿದ್ರನಾನಂದಗಿರಿಕ್ಕತ ಗ್ರಂಥಗಳ ಆಧಾರದಿಂದ ಬರೆಯಲ್ಲ ಟ್ರ ವೇದಾಂತ 
ಗ್ರಂಥ 
ಮಲ್ಲಿಕಾರ್ಜುನಪ್ಪ, ಶಿವಲಿಂಗಪ್ಪ, ರೈನಾಪುರ 


ಕನ್ನಡ ಮೇಘದೂತ ಕಾವ್ಯವು-ಬೆಳಗಾವಿ, ಮ.ಶಿ.ರೈನಾಪುರ, ರೂ.೦-೮-೦, 
೧೯೧೦; 11.೩೨; ೨೧ ಸೆಂ.ಮಿ. 


“ಮೇಘದೂತ' ಕಾವ್ಯದ ಭಾಷಾಂತರ-ವಾ.ಷ. 
ಮಹದೇವಶಾಸ್ತ್ರೀ, ಬಸವಪ್ಪಶಾಸ್ತ್ರೀ 


ಕರ್ಣಾಟಕ ರಘುವಂಶ ಕಾವ್ಯ-ಮೈಸೂರು, ಶ್ರೀನಿವಾಸ ಪ್ರೆಸ್‌ ರೂ.೦-೪-೦, 
೧೯೨೦; 08.೧೮; ೧೬ಸೆಂ.ಮಿ. 


ಪ್ರಥಮ ಸರ್ಗ ಮಾತ್ರ. 
ಮಹಾದೇವ, ಪ್ರಭಾಕರ, ಪೂಜಾರ 


ಅಶೋಕ ಅಥವಾ ಪ್ರಿಯದರ್ಶಿ-ಧಾರವಾಡ, ವಾಗ್ಭೂಷಣ ಗ್ರಂಥಮಾಲೆ 
ರೂ.೧-೬-೦, ೧೯೧೯; V+೧೭೬; ೨೧ ಸೆಂ.ಮಿ. 


ಒಂದು ಬಂಗಾಲಿ ಪಸ್ತಕದ ಆಧಾರದಿಂದ. 


ಕೆಲವು ಕನ್ನಡ ವ್ಯಾಕರಣವಿಚಾರಗಳು- ಧಾರವಾಡ, ಕನ್ನಡ ರಿಸರ್ಚ್‌ ಇನ್ನಿ ಟ್ಯೂಟ್‌, 
ರೂ.೧-೮-೦, ೧೯೫೨; Vಃi+೪೮;: ೨೧ ಸೆಂ.ಮಿ. 


ಎರಡು ಭಾಷಣಗಳು-"ಶಬ್ದಮಣಿದರ್ಪಣ', "ಶಬ್ದಾನುಶಾಸನ'ಗಳ ವಿಮರ್ಶೆ. 


ಚೈಿನಧರ್ಮಪರಿಭಾಷೆ- ಧಾರವಾಡ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ರೂ.೧-೪-೦, 
೧೯೩೦; ೫*೧೩೬; ೨೧.೫.ಸೆಂ.ಮಿ. 


ಜೈನಧರ್ಮದ ತತ್ವ, ಪ್ರಕ್ರಿಯೆಗಳನ್ನು ವಿವೇಚಿಸಿದ ಗ್ರಂಥ. 


ಭಾರತೀಯ ವಿದುಷಿಯರು-ಧಾರವಾಡ, ವಾಗ್ಭೂಷಣ ಗ್ರಂಥಮಾಲೆ, ರೂ.೦-೫-೦, 
೧೯೧೪: 014೭೨; ೨೧ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೬೯ 


ಸದ್ಗುಣಾದರ್ಶ- ಧಾರವಾಡ, ಮ.ಪ್ರ.ಪೂಜಾರ, ರೂ.೦-೧೦-೦, ೧೯೩೧; 
iV+0೧೩೨; ೧೮ಸೆಂ.ಮಿ. 


ಇತಿಹಾಸ-ಪುರಾಣಗಳಲ್ಲಿಯ ನೀತಿಪರ, ಕಥೆಗಳು. "ಸುಧಾರಕ' ಎಂಬ 
ಮಾಸಪತ್ರಿಕೆಯಲ್ಲಿ ಸ್ವಲ್ಪ ಭಾಗ ಕ್ರಮಶಃ ಪ್ರಕಟವಾಗಿದೆ. 


ಸುಪ್ರಸಿದ್ದ ಪಠಾಣವೀರರನಾದ ಶೇರಶಹ-ಧಾರವಾಡ, ವಾಗ್ಬೂಷಣ ಗ್ರಂಥಮಾಲೆ, 
ರೂ.೦-೩-೦, ೧೯೧೪; ॥೬೪೨; ೨೦ ಸೆಂ.ಮಿ. 


ಹಜರತ ಮಹಮ್ಮದ್‌. ಫೈಗಂಬರರು- ಧಾರವಾಡ, ವಾಗ್ಭೂಷಣ ಗ್ರಂಥಮಾಲೆ, 
ರೂ.೦-೬-೦, ೧೯೨೦; 14೪೪೧; ೨೦ ಸೆಂ.ಮಿ. 


ಮಹಾಂತ ದೇಶಿಕೇಂದ್ರ 


ಯಕ್ಷಗಾನ ಹರಿಶ್ಚಂದ್ರ ಮಹಾರಾಯನ ಚರಿತ್ರೆ (ನವಮ ಆವೃತ್ತಿ)- ಬೆಂಗಳೂರು, 
ವಾಜಪೆಯಂ ಕೃಷ್ಣಯ್ಯ, ರೂ.೦-೧೨-೦, `೧೯೧೪; 11೨೭೬; ೨೧ ಸೆಂ.ಮಿ. 


ಮಂಜಪ್ಪ, ಹರ್ಡೆೇಕರ 


ಕಾಯಕವೇ ಕೈಲಾಸ- ಆಲಮಟ್ಟ, ವೀರಶೈವ ವಿದ್ಯಾಲಯ ರೂ.೦-೩-೦, 
೧೯೩೩; ೪೭೨; ಚಿತ್ರ; ೧೬ ಸೆಂ.ಮಿ. | 

ಆಯ್ದಕ್ಕಿ ಮಾರಯ್ಯ, ಮೋಳಿಗೆ ಮಾರಯ್ಯ, ನುಲಿಯ ಚಂದಯ್ಯ ಮೊದಲಾದ 
ವಚನಕಾರರ ವಚನಗಳನ್ನಾ ಧರಿಸಿದೆ.. 


ಖಾದೀಶಾಸ್ತ್ರ- ಧಾರವಾಡ, ನವಬೇವನ ಗ್ರಂಥಮಾಲಾ, ರೂ.೧-೨-೦, ೧೯೩೩; 
V+೧೧೦; ೧೮ಸೆಂ.ಮಿ. 


ನಮ್ಮ ಆರ್ಥಿಕ ಜೀವನದಲ್ಲಿ ಖಾದಿಯ ಪಾತ್ರವನ್ನು ಚರ್ಚಿಸಿದ ಗ್ರಂಥ. 


ತ್ಯಾಗವೀರ ಲಿಂಗರಾಜರ ಚರಿತ್ರೆ- ಆಲಮಟ್ಟಿ, ವೀರಶೈವ ವಿದ್ಯಾಲಯ ಗ್ರಂಥಮಾಲೆ, 
ರೂ.೦-೧೦-೦, ೧೯೩೦ ॥*೯೨; ಚಿತ್ರ; ೧೮ಸೆಂ.ಮಿ. 


ಪರಲೋಕವಾಸಿಗಳಾದ ರಾ.ಬ.ಮಲ್ಲಪ್ಪ ಬಸವಪ್ಪ ವಾರದ ಇವರ ಚರಿತ್ರೆ-ಶಿರಸಿ, 
ಎಂ.ಮಧುಲಿಂಗಪ್ಪ ಹರ್ಡೇಕರ್‌, ರೂ.೦-೧೨-೦, ೧೯೧೭; ೫೧೧೨; ಚಿತ್ರ; ೧೮ 
ಸೆಂ.ಮಿ. 


ಪ್ರಮಥಾಚಾರದೀಪಿಕೆ- ಧಾರವಾಡ, ಮೃ ತ್ಯುಂಜಯಸ್ವಾಮಿಗಳು, ಮುರಘಾಮಠ, 
ರೂ.೦-೮-೦; ೧೯೫೩; ೫1೫೪೭; ೧೮ ಸೆಂ.ಮಿ. 


(9 


rs 
() 
(A 
4) 
4 
4 
(ಆ 
| 
a 
[74 
© 
(GL 
Peg 
ಗ್ರ 
೯4 
4 


ಬಸವಚರಿತ್ರೆ- ದಾವಣಗೆರೆ ಬಾಳಪ್ಪ ಬೋಂದಾಡೆ, ರೂ.೧-೦-೦ ೧೯೨೪; 
1-೧೬೦; ೧೮ ಸೆಂ.ಮಿ. 


ಬಸವಬೋಧಾಮೃತ (ತೃತೀಯ ಆವೃತ್ತಿ)- ಆಲಮಟ್ಟಿ, ವೀರಶೈವ ಗ್ರಂಥಮಾಲೆ, 
6 ಲ 2 ಲ . 
ರೂ.೦-೬-೦, ೧೯೩೫; 1೮೧; ಚಿತ; ೨೧ ಸೆಂ.ಮಿ. 


ಬಸವೇಶ್ವರ ವಚನಗಳು ೧೦೮, ಭಾವಾರ್ಥ, ವಿವರಣೆಯೊಂದಿಗೆ. 


ಬುದ್ಧಿಯ ಮಾತು (ಸಪ್ತಮ ಆವೃತ್ತಿ)- ಆಲಮಟ್ಟಿ, ವೀರಶೈವ ವಿದ್ಯಾಲಯ, 
ರೂ.೦-೩-೦, ೧೯೫೫; 1೪೮; ೧೮ ಸೆಂ.ಮಿ. 


ನೀತಿಮಾರ್ಗವನ್ನು ಬೋಧಿಸುವ ಪುಸ್ತಕ. 


ಭಗವಾನ್‌ ಬುದ್ಧಚರಿತ್ರೆ-ದಾವಣಗೆರೆ, ಬಾಳಪ್ಪ ಬೋಂದಾಡೆ, ರೂ.೦-೬-೦, 
೧೯೨೩; 1/೮೨; ೧೮ಸೆಂ.ಮಿ. 


ಮಹಾತ್ಮಾ ಗಾಂಧಿಯವರ ಚರಿತ್ರೆ-ದಾವಣಗೆರೆ, ರಾಷ್ಟ್ರಜೀವನ ಗ್ರಂಥಮಾಲಾ, 
೧೯೧೯; 1೧೧೪; ೧೮ ಸೆಂ.ಮಿ. 


ವೀರಶೈವ ಮತತತ್ವ- ಆಲಮಟ್ಟಿ, ವೀರಶೈವ ವಿದ್ಯಾಲಯ, ರೂ.೦-೪-೦, ೧೯೩೨; 
11.೯೬; ೧೮ಸೆಂ.ಮಿ. 


ಶಿವಯೋಗಿ ಶಿವಾಚಾರ್ಯಕೃತ “ವೀರಶೈವಸಿದ್ಧಾಂತಶಿಖಾಮಣಿ' ಎಂಬ ಸಂಸ್ಕೃತ 
ಗ್ರಂಥವನ್ನಾ ಧರಿಸಿದ ಪುಸ್ತ ಕ. 


ಸ್ವಕರ್ತವ್ಯಸಿದ್ಧಾಂತ (ಪ್ರಥಮ ಭಾಗ)- ದಾವಣಗೆ. “ಧನುರ್ಧಾರಿ' 
ಕಾರ್ಯಾಲಯ, ರೂ.೦-೮-೦, ೧೯೧೫; 1/೮೦; ೧೮ ಸೆಂ.ಮಿ. 


ಮಾನವೀಯ ಕರ್ತವ್ಯಗಳನ್ನು ಚರ್ಚಿಸಲಾಗಿದೆ. 


ಸ್ವಕರ್ತವ್ಯ ಸಿದ್ಧಾಂತ (ದ್ವಿತೀಯ ಭಾಗ)- ದಾವಣಗೆರೆ, ರಾಷ್ಟ್ರ ಜೀವನ 
ಗ್ರಂಥಮಾಲಾ, ರೂ.೦-೮-೦; ೧೯೨೧ 1/-೧೦೭; ೧೮ ಸೆಂ.ಮಿ. 


ಮಾನವನ ಸಾಮಾಜಿಕ ಹೊಣೆಗಾರಿಕೆಯ ವಿವೇಚನೆ. 


ಸ್ತ್ರೀನೀತಿಸಂಗ್ರಹ (ದ್ವಿತೀಯ ಆವೃತ್ತಿ)-ದಾವಣಗೆರೆ, ಬಾಳಪ್ಪ ಬೋಂದಾಡೆ, 
ರೂ.೦-೪-೦, ೧೯೨೬: 14೫೭; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೨೨ 


ಗ್ರಂಥಕರ್ತರ ಚರಿತ್ರಕೋಶ ೨೭೧ 


ಸುಬೋಧಸಾರ- ಆಲಮಟ್ಟಿ, ವೀರಶೈವ ವಿದ್ಯಾಲಯ, ೦-೧೨-೦, ೧೯೪೦; 
XVi+೧೨೮: ೧೮ ಸೆಂ.ಮಿ. 


ನಿಜಗುಣ ಶಿವಯೋಗಿಗಳ ಸಮಕಾಲೀನರಾಗಿದ್ದ ಮುಪ್ಪಿನ ಷಡಕ್ಷ ರಿಯವರ 
ಭಕ್ತಿ ಗೀತಗಳ ಸಂಕಲನ, ವಿಸೃತ ಪ್ರಸ್ತಾ ವನೆ. 


ಹಿಂದುತ್ವ- ಧಾರವಾಡ, ಹರ್ಡೇಕರ ಮಂಜಪ್ಪ, ರೂ.೦-೧೦-೦, ೧೯೪೨; 
V+೭೨; ೧೮ ಸೆಂ.ಮಿ. 


ಎ. ದಾ. ಸಾವರಕರರ ಮರಾಠಿ ಪುಸ್ತಕದ ಅನುವಾದ. 
ಯಲ್ಲೋ, ಗುಡ್ಡೋ ಕುಲಕರ್ಣಿ 


ಏಕನಾಥ ಮಹಾರಾಜರ ಚರಿತ್ರೆಯು-ಆನಂದವನ-ಅಗಡಿ, ಶೇಷಾಚಲ ಗಿಂತಾ 
ರೂ.೧-೦-೦, ೧೯೩೧; 1/*೧೫೨; ೨೧ ಸೆಂ.ಮಿ. 


ಮಹಾರಾಷ್ಟ್ರದ (೧೫ನೇ ಶ.) ಸಂತ ಏಕನಾಥರ ಚರಿತ್ರೆ. 


ಶ್ರೀ ಮಲ್ಲಾರೀ ಮಹಾತ್ವ (ಚತುರ್ಥ ಆವೃತ್ತಿ)- -ಆನಂದವನ-ಅಗಡಿ, ಶೇಷುಚಲ 
ಗ್ರಂಥಮಾಲೆ, ರೂ೦- ೮-೦, ೧೯೩೫; +೨೦೯: ಚಿತ್ರ; ೧೬ ಸೆಂ.ಮಿ. 


ಪ್ರಥಮಾವೃತ್ತಿ-೧೯೧೦. ಸಂಸ್ಕೃತ "ಮಲ್ಲಾರೀ ಮಹಾತ್ವ'ದ ೨೨ ಅಧ್ಯಾಯಗಳಲ್ಲಿ 
೧೮ ಅಧ್ಯಾಯಗಳನ್ನು ಭಾಷಾಂತರಿಸಲಾಗಿದೆ. ಮೂಲವನ್ನು ಕೊನೆಯಲ್ಲಿ ಕೊಟ್ಟಿದೆ. 


ರಾಘವೇಂದ್ರ, ಕೃಷ್ಣ, ಇನಾಮತಿ 


ಆಶೋಕ ಅಥವಾ ಆರ್ಯಾವರ್ತದ ಮೊದಲನೆಯ ಚಕ್ರವರ್ತಿ- ಮಂಗಳೂರು, 
ರಾಧಾಕೃಷ್ಣ ವಾಚನಾಲಯ ಮಾಲಾ, ೧೯೦೯; ॥*೧೦೪; ೧೭ ಸೆಂ.ಮಿ. 


ವಾಸುದೇವ ಗೋವಿಂದ ಆಪಟೆಯವ್ನರ ಮರಾಠಿ ಪುಸ್ತಕದ ಭಾಷಾಂತರ. 


ಸರೋಜಿನಿ ನಾಟಕ- ಧಾರವಾಡ, ವಾಗ್ಬೂಷಾ ಗ್ರಂಥಮಾಲಾ, ೧೯೦೧; +0೧೦೪; 
೨೧ ಸೆಂ.ಮಿ. 


ಕಾಲ್ಪನಿಕ ನಾಟಕ. 
ರಾಘವೇಂದ್ರ, ಸುಬ್ಬರಾವ್‌, ಮೂಡಕಟ್ಟೆ 


ಗುರುಚರಿತ್ರ-ಬೆಳಗಾವಿ, ದತ್ತಾಜೀರಾವ್‌ ಆಬಾಜೀರಾವ್‌ ಸಾವಂತ, ೧೯೨೬;(9); 
114೨೮೮; ೨೪೫೧೪ ಸೆಂ.ಮಿ. 


"ಸರಸ್ವತಿ' ಕೃತ ಮರಾಠಿ ಗ್ರಂಥದ ಪರಿವರ್ತನೆ. 


೨೭೨ ಗ್ರಂಥಕರ್ತರ ಚರಿತ್ರಕೋಶ 


ರಾಘವೇಂದ್ರರಾವ್‌ ಜಿ. 


ಸುಬೋಧದರ್ಪಣ-ಮೈಸೂರು, ಗ್ರಾಜ್ಯುಏಟ್ಸ್‌ ಟ್ರೇಡಿಂಗ್‌ ಅಸೋಸಿಯೇಶನ್‌ 
ರೂ.೧-೨-೦, ೧೯೦೦, ॥*೧೭೨; ೨೧ ಸೆಂ.ಮಿ. 


ಸಾಮಾಜಿಕ ಕಥೆ 
ರಾಘವೇಂದ್ರಾಚಾರ್ಯ, ದೊಡ್ಡ ಬಳ್ಳಾಪುರ 


ಧ್ರುವಮಹಾರಾಯನ ನಾಟಕವು- ಬೆಂಗಳೂರು, ಬೆಂಗಳೂರು ಬುಕ್‌ ಡಿಪೋ, 
ರೂ.೦-೮-೦, ೧೮೯೯; 1೭೦; ೨೧ ಸೆಂ.ಮಿ. 


ರಾಜಗೋಪಾಲಾಚಾರ್ಯ, ಚಕ್ರವರ್ತಿ 


ಲಕ್ಷ್ಮೀರಾಣಿ- ಬೆಂಗಳೂರು ಒಕ್ಕಲಿಗರ ಸಂಘ ಪ್ರೆಸ್‌, ೧೯೧೭; ೫೨೫೬; 
೧೮ ಸೆಂ.ಮಿ. 


ದಿ.ಬ.ರಾಜಮಂತ್ರ ಪ್ರವೀಣ ಜೆ.ಎಸ್‌. ಚಕ್ರವರ್ತಿಯವರ ವಂಗ ನಾಟಕದ 
ಭಾಷಾಂತರ. 


ರಾಬರ್ಟ್‌, ಎಲಿಸ್‌, ರೆವರಂಡ್‌ 


ಆಟದ ಗೀತಗಳು-ಮೈಸೂರು, ಕ್ರಿಶ್ಚನ್‌ ಲಿಟರೇಚರ್‌ ಸೊಸಾಯಿಟಿ, ೧೯೦೧; 
+೧೦; ೧೬ ಸೆಂ.ಮಿ. 


‘Calisthenic Song-Book’ ಪುಸ್ತಕದ ಭಾಷಾಂತರ. 
ರಾಮಕೃಷ್ಣ, ಕೆ.ಬಿ. 


ಕೃಷ್ಣಸಂಧಾನ- ಉಡುಪಿ, ಪ್ರಭಾಕರ ಮುದ್ರಾಕ್ಟರ ಶಾಲೆ, ರೂ.೦-೪-೦, 
೧೯೧೮; ॥*೭೩; ೧೬ ಸೆಂ.ಮಿ. 


ಭ್ರಾತೃಪ್ರೇಮ (ದ್ವಿತೀಯ ಆವೃತ್ತಿ)- ಮಂಗಳೂರು, ಕೆ.ಎಂ. ದಾಸಪ್ರಭು 
ಎಂಡ್‌ ಸನ್ಸ್‌, ರೂ.೦-೧೦-೦, ೧೯೨೪; 1.೮೮; ೧೮ಸೆಂ.ಮಿ. ' 


ಪೌರಾಣಿಕ ನಾಟಕ; "ರಾಮಾಯಣ'ದ ಕಥಾವಸ್ತು. 
ಹೊಂದೊವಲ ಹಂಬಲು- ಉಡುಪಿ, ಕೆ.ಬಿ. ರಾಮಕೃಷ್ಣ, ರೂ.೦-೬-೦, ೧೯೩೩, 
11.೭೨; ೧೮ ಸೆಂ.ಮಿ. 


Charles Kingsley ಅವರ ಆಂಗ್ಲಕಾದಂಬರಿಯನ್ನಾಧರಿಸಿದ್ದು. 


ಗ್ರಂಥಕರ್ತರ ಚರಿತ್ರಕೋಶ ೨೭೩ 


ರಾಮಚಂದ್ರ, ಮಧ್ವ, ಮಹಿಷಿ 


ಚಿತ್ರರಾಮಾಯಣ- ಮುಂಬಯಿ, ಬ್ರಿಟಿಷ್‌ ಇಂಡಿಯಾ ಛಾಪಖಾನೆ, ೧೯೧೬; 
V+0೩೨; ೨೬೫೧೬ ಸೆಂ.ಮಿ. 


ಬಾಳಾಸಾಹೇಬ ಪಂತಪ್ರತಿನಿಧಿ ಔಂಧ ಅವರು "ರಾಮಾಯಣಕ್ಕೆ ಸಂಬಂಧಿಸಿದ 
೬೦ ಸುಂದರ ಚಿತ್ರಗಳನ್ನು ಕೊಟ್ಟಿದ್ದಾ ರೆ. 


ರಾಮಚಂದ್ರ, ತ್ಮಂಬಕ, ಕರ್ಪೂರ 


ತ್ರ 
ಚಿಮಣಾಜಿ ಅಪ್ಪಾ ಅಥವಾ ಕಲಿಯುಗದ ಪರಶುರಾಮ- ಆನಂದವನ ಅಗಡಿ, 
ಶೇಷಾಚಲ ಗ್ರಂಥಮಾಲೆ, ರೂ.೧-೨-೦, ೧೯೨೮; ೬೧೭೨; ೨೦ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ. 


ಮರಾಠರ ಅವನತಿ ಅಥವಾ ದೈವಲೀಲೆ- ಆನಂದವನ- ಅಗಡಿ, ಸದ್ಬೋಧ, 
ಚಂದ್ರಿಕೆ ಗ್ರಂಥಮಾಲೆ, ರೂ.೦-೧೪-೦, ೧೯೨೦; ॥೬೧೪೭; ೨೦.೫ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ. 


ರಾಜದಂಡ- ಆನಂದವನ-ಅಗಡಿ, ಶೇಷಾಚಲ ಗ್ರಂಥಮಾಲೆ, ೧೯೨೯; ॥.೧೪೮; 
೨೧ ಸೆಂ.ಮಿ. | 


ಐತಿಹಾಸಿಕ ಕಾದಂಬರಿ. 


ಶಂಕರಭಗವಾನ ಸರಸ್ವತಿ ಸ್ವಾಮಿಗಳ ಚರಿತ್ರೆ-ಆನಂದವನ- ಅಗಡಿ, ಶೇಷಾಚಲ 
ಗ್ರಂಥಮಾಲೆ, ರೂ. ೦-೪-೦; ೧೯೨೮; ॥*೪೦; ೨೧ ಸೆಂ.ಮಿ. 


ರಾಮಚಂದ್ರ, ಹಣಮಂತ, ದೇಶಪಾಂಡೆ 


ಅಕ್ಬರ ಚಕ್ರವರ್ತಿಯ ಚರಿತ್ರೆ (ದ್ವಿತೀಯ ಆವೃತ್ತಿ) ಧಾರವಾಡ, _ರಾ.ಹ. 
ದೇಶಪಾಂಡೆ ಎಂ.ಎ., ರೂ.೧-೦-೦, ೧೯೧೮; ೫೧೮೯; ೧೮ ಸೆಂ.ಮಿ. 


ಕರ್ನಾಟಕ ಸಾಮ್ರಾಜ್ಯ (ಪ್ರಥಮ ಭಾಗ)- ಧಾರವಾಡ, ಎದ್ಯಾರಣ್ಯ ಪ್ರಕಾಶಕ 
ಸಂಸ್ಥೆ, ೧೯೨೬; ೫೪೬೩೪೦; ಚಿತ್ರ; ೧೮ ಸೆಂ.ಮಿ. 


ಕರ್ನಾಟಕದ ಅತಿಹಾಸ (ಕ್ರಿ.ಪೂ.೬೦೦ರಿಂದ ಕ್ರಿಶ.೭೫೭) 


ಕರ್ನಾಟಕ ಸಾಮ್ರಾಜ್ಯ (ದ್ವಿತೀಯ ಭಾಗ) -ಧಾರವಾಡ, ಎದ್ಯಾರಣ್ಯ ಪ್ರಕಾಶಕ 
ಸಂಸ್ಥೆ ರೂ.೨-೪-೦, ೧೯೨೯; ೫1/*೩೮೨; ಚಿತ್ರ ೧೮ ಸೆಂ.ಮಿ. 


ಕರ್ನಾಟಕದ ಇತಿಹಾಸ (ಕ್ರಿ.ಶ.೭೫೭ರಿಂದ ಕ್ರಿಶ.೧೧೮೯) 


೨೭೪ ಗ್ರಂಥಕರ್ತರ ಚರಿತ್ರಕೋಶ 
ರಾಮಚಂದ್ರರಾವ್‌, ವೈ.ಕೆ. 

ಸಂಯುಕ್ತ ಮಹಾಸಂಸ್ಥಾನಾಧ್ಯಕ್ಷನಾದ ಜೇಮ್ಸ್‌ ಎಬ್ರಾಮ್‌ ಗಾರ್‌ ಫೀಲ್ಡ್‌ 

ಇವಿ ~ ಇ 

ಚರಿತ್ರೆ- ಬೆಂಗಳೂರು, ಕರ್ಣಾಟಕ ಸಾಹಿತ್ಯ ಪರಿಷತ್ತು, ರೂ.೦-೮-೦, ೧೯೧೭; 4೧೬ರ; 
೨೧ ಸೆಂ.ಮಿ. 
ರಾಮಯ್ಯ, ಸಂಪಂಗಿ, ಭಾರತಿ 

ಶಕ್ತಿ (ಚತುರ್ಥ ಆವೃತ್ತಿ)- ಬೆಂಗಳೂರು, ಸವಿನುಡಿ ಗ್ರಂಥಮಾಲೆ, ರೂ.೧-೦-೦, 
೧೯೩೮; 8.೧೬೬; ೧೮ ಸೆಂ.ಮಿ. 

ಪ್ರಥಮ ಮುದ್ರಣ-೧೯೧೪. ಸ್ವರ್ಣಕುಮಾರಿ ದೇವಿ ಕೃತ 'ಪುಲೇರ್‌ ಮಾಲಾ' 
ಎಂಬ ಬಂಗಾಲಿ ಕಾದಂಬರಿಯ ಅನುವಾದ. 


ರಾಮರಾವ್‌, ಆನವಟ್ಟಿ 


ನೆಪೋಲಿಯನ್‌ ಬೊನೆಪಾರ್ಟ್‌ ಮತ್ತು ಸೋಕ್ರಟೀಸ್‌ ಇವರುಗಳ ಚರಿತ್ರೆಯು- 
ಮೈಸೂರು, ಸ್ಟಾಂಡರ್ಡ್‌ ಪ್ರೆಸ್‌, ರೂ.-೩-೦, ೧೯೦೩; ॥*೪೦; ೧೮ ಸೆಂ.ಮಿ. 

ಮಧ್ವಾಚಾರ್ಯರ ಚರಿತ್ರೆ-ಮೈಸೂರು, ಕ್ರೌನ್‌ ಪ್ರೆಸ್‌, -ರೂ.೦-೮-೦, ೧೯೦೯; 
Vi+೮೯; ೨೧ ಸೆಂ.ಮಿ. 

ವಸಂತಮಿತ್ರವಿಜಯನಾಟಕಂ- ಬೆಂಗಳೂರು ಸ್ಟಾಂಡರ್ಡ್‌ ಪ್ರೆಸ್‌, ರೂ.೦-೮-೦; 
೧೯೦೬; +೬೪; ೨೧ ಸೆಂ.ಮಿ. 

ಕಾಲ್ಪ ನಿಕ ನಾಟಕ. 

ಹನುವದ್ದಿ ಜಯನಾಟಕಂ-ಮೈಸೂರು ಭಾರತೀವಿಲಾಸ ಗ್ರಂಥಮಾಲಾ, ರೂ.೦-೬-೦, 
೧೯೧೩; 14೪೨; ೨೧ ಸೆಂ.ಮಿ. 
ರಾಮರಾವ್‌, ಮಂಜುನಾಥಯ್ಯ, ಬೆನಗಲ್ಲ 

ಕರ್ನಾಟಕ ಕುಂದಮಾಲೆ - ಮೈಸೂರು, ಕರ್ನಾಟಕ ಗ್ರಂಥಮಾಲೆ, ರೂ. 
೦-೧೨-೦, , ೧೯೨೩; 1/೭೫; ೨೧ ಸೆಂ.ಮಿ. 

ಮಹಾಕವಿ ದಿಜ್ನಾಗವಿರಚಿತ ಸಂಸ್ಕೃತ ನಾಟಕದ ಭಾಷಾಂತರ. 

ಕರ್ಣಾಟಕ ಘೋಷಯಾತ್ರೆ - ಬೆಂಗಳೂರು, ಬಿ.ಬಿ.ಡಿ ಪವರ್‌ ಪ್ರೆಸ್‌, 
ರೂ. ೦-೭-೦, ೧೯೨೨; +೪೭; ೧೮ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೭೫ 


ಕರ್ಣಾಟಕ ಸುಭದ್ರಾವಿಜಯನಾಟಕಂ (ದ್ವಿತೀಯ ಆವೃತ್ತಿ)- ಮಂಗಳೂರು, 
ಬಾಲಸಾಹಿತ್ಯಮಂಡಲ, ರೂ.೧-೦-೦, ೧೯೨೮; 1೯೮; ೨೧ ಸೆಂ.ಮಿ. 


ಮೊದಲ ಮುದ್ರಣ-೧೯೦೬. ಮರಾಠಿ "ಸಂಗೀತಸೌಭದ್ರ'ದ ಭಾಷಾಂತರ. 


ಕೃಷ್ಣಾಕುಮಾರಿ (ದ್ವಿತೀಯ ಆವೃತ್ತಿ)-ಮಂಗಳೂರು, ಬಾಲಸಾಹಿತ್ಯಮಂಡಲ, 
೧೯೩೧; ॥*೧೧೭; ೧೮ ಸೆಂ.ಮಿ. 


ಮಧುಸೂದನದತ್ತರ ಬಂಗಾಲಿ ರೂಪಕದ ಭಾಷಾಂತರ. 
ರಾಮರಾವ್‌, ಎಂ. 


ಜೀವನಕ್ಕೆ ಬೆಳಕು - ಬೆಂಗಳೂರು, ಸುಬೋಧ ಪ್ರಕಟನಾಲಯ, ರೂ. ೧-೪-೦, 
೧೯೪೮; ೫-೧೧೮; ೧೮ ಸೆಂ.ಮಿ. 


ನೀತಿಬೋಧಕ ನಿಬಂಧಗಳ ಸಂಕಲನ. 
ರಾಮರಾವ್‌, ಎಂ.ಬಿ. 


ಚಾರುಶೀಲೆಯ ಚರಿತ್ರೆ - (ಮೇಲೋಲೆ ಕಳೆದಿದೆ) ೧೮೯೬; 0/--೧೪೬; 
೨೧ ಸೆಂ.ಮಿ. 


ಒಂದು ಇಂಗ್ಲೀಷ್‌ ಕಥಾವಸ್ತು ವನ್ನ ಲಂಬಿಸಿದ ಸ್ವತಂತ್ರ ಕಾದಂಬರಿ. 
ರಾಮರಾವ್‌, ಸಿ. 


ಶ್ರೀಮತ್ತುಂದರಕಾಂಡತತ್ವಸಂಗ್ರಹವು - ಬೆಂಗಳೂರು, ಸಿ. ರಾಮರಾವ್‌, ರೂ. 
೦-೬-೦; ೧೯೧೫, 1-೧೪೮; ೧೮ ಸೆಂ.ಮಿ. 


| ರಾಮಾಯಣ ಸುಂದರಕಾಂಡದಲ್ಲಿ ಸೂಚ್ಯವಾದ ತತ್ವಗಳನ್ನು ವಿವೇಚಿಸಿದ 
ಗ್ರಂಥ. 
J 


ರಾಮಶಾಸ್ತ್ರೀ, ಗೂಡಪಲ್ಲಿ 


ಶ್ರೀಧರವಿಜಯಾಭ್ಯುದಯವೆಂಬ ತಾರಾಶಶಾಂಕ ನಾಟಕವು - ಬೆಂಗಳೂರು, 
ಉ.ದಕ್ಷಿಣಾಮೂರ್ತಿಶಾಸ್ತ್ರೀ, ೧೮೯೦; 14೯೬; ೨೧ ಸೆಂ.ಮಿ. 


ಕಾಲ್ಪ ನಿಕ ನಾಟಕ. 


ರಾಮಶೇಷಶಾಸ್ತ್ರೀ, ಮೋಟಗಾನಹಳ್ಳಿ 


ಕರ್ನಾಟಕ ಹಿತೋಪದೇಶಂ -ಬೆಂಗಳೂರು, ಬೆಂಗಳೂರು ಬುಕ್‌ ಡಿಪೋ, 
ರೂ. ೦-೮-೦, ೧೮೯೫; ॥--೫೯; ೨೧ ಸೆಂ.ಮಿ. 


೨೭೬ ಗ್ರಂಥಕರ್ತರ ಚರಿತ್ರಕೋಶ 


ಟೀಕಾತಾತ್ಸರ್ಯಸಹಿತ ಶ್ರೀ ಭಾಗವತ ಮಹಾಪುರಾಣ (ಪ್ರಥಮ-ದ್ವಿತೀಯ 
ಸ್ಕಂಧಗಳು) ಮೈಸೂರು, ಮೋ. ರಾಮಶೇಷಶಾಸ್ತ್ರೀ, ೧೯೧೨; 1/4-೧೫೨; ೨೬ 
ಸೆಂ.ಮಿ. 


ಟೀಕಾತಾತ್ರರ್ಯಸಹಿತ ಶ್ರೀ ಭಾಗವತಮಹಾಪುರಾಣ (ತೃತೀಯಸ್ಕಂಧ)- ಮೈಸೂರು, 
ಮೋ, ರಾಮಶೇಷಶಾಸ್ತ್ರೀ, ೧೯೧೨; 14೪೬೮; ೨೬ ಸೆಂ.ಮಿ. 


ಟೀಕಾತಾತ್ಸರ್ಯಸಹಿತ ಶ್ರೀಭಾಗವತ ಮಹಾಪುರಾಣ (ಚತುರ್ಥ ಸೃಂಧ)-ಮೈಸೂರು, 
ಮೋ. ರಾಮಶೇಷಶಾಸ್ತ್ರೀ ,೧೯೧೩,; 11-೪೪೮; ೨೬ ಸೆಂ.ಮಿ. 


ಟೀಕಾತಾತ್ತರ್ಯಸಹಿತ ಶ್ರೀಭಾಗವತ ಮಹಾಪುರಾಣ "(ಪಂಚಮ-ಷಷ್ಠ 
ಸ್ವಂಧಗಳು)-ಮೈಸೂರು, ಮೋ. ರಾಮಶೇಷಶಾಸ್ತ್ರೀ, ೧೯೧೪; ೫೪೪; ೨೬ ಸೆಂ.ಮಿ. 


ಟೀಕಾತಾತ್ರರ್ಯಸಹಿತ ಶ್ರೀಭಾಗವತ ಮಹಾಪುರಾಣ (ದಶಮಸ್ಯಂಧ-ಫೂರ್ವಭಾಗ) 
-ಮೈಸೂರು, ಮೋ. ರಾಮಶೇಷಶಾಸ್ತ್ರೀ, ೧೯೨೪; 1೬೦೪; ೨೬ ಸೆಂ.ಮಿ. 


ರಾಮಸ್ವಾಮಯ್ಯಂಗಾರ್‌, ಕೆ. 


ಕರ್ಣಾಟಕ ವಾಸವದತ್ತೆ - ಮೈಸೂರು, ಗ್ರ್ಯಾಜ್ಯುಎಟ್ಸ್‌ ಟ್ರೇಡಿಂಗ್‌ 
ಅಸೋಸಿಯೇಶನ್‌, ೧೯೧೩; 14೧೪; ೨೧ ಸೆಂ.ಮಿ. 


ಸಂಸ್ಕೃತ ನಾಟಕದ ಕಥಾಂಶ ಮಾತ್ರ-ಕಂದಪದ್ಕ. 


ಚಂದ್ರಕಲಾಕಲ್ಯಾಣಂ (ದ್ವಿತೀಯ ಆವೃತ್ತಿ)-ಬೆಂಗಳೂರು, ವಿಚಾರ ದರ್ಪಣ 
ಸ್‌, ೧೯೧೧; ॥8--೮೦; ೨೧ ಸೆಂ.ಮಿ. 


(8 


ನರಸಿಂಹಾರ್ಯಕೃತ ಸಂಸ್ಕೃತ ನಾಟಕದ ಭಾಷಾಂತರ. 

ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ ಇವರ ಚರಿತ್ರವು - ಧಾರವಾಡ, ವಾಗ್ಭೂಷಾ 
ಗ್ರಂಥಮಾಲಾ, ರೂ. ೧-೦-೦, ೧೯೧೭; V+೧೫೨; ೨೧ ಸೆಂ.ಮಿ. 

ಆಂಧ್ರಭಾಷೆಯಿಂದ ಪರಿವರ್ತಿತ. . 

ಮಹಾಭಾರತಸಂಗ್ರಹ (ಸಭಾಪರ್ವ)- ಬೆಂಗಳೂರು, ಶ್ರ ರಾಮಸ್ವಾಮಿ ಅಯ್ಯಂಗಾರ್‌, 
೧೯೨೧; 01/4೨೮೩; ೧೮ ಸೆಂ.ಮಿ. 

ಸಂಸ್ಕೃತ ಮಹಾಭಾರತದ ಕಥಾಸಂಗ್ರಹ -ಸಭಾಪರ್ವ. ಕರ್ಪೂರ ಶ್ರೀನಿವಾಸರಾಯರು 
ಪರಿಶೋಧಕರು. 


ಗ್ರಂಥಕರ್ತರ ಚರಿತ್ರಕೋಶ ೨೭೭ 
ಮಹಾಭಾರತ ಸಂಗ್ರಹ (ಅರಣ್ಯಪರ್ವ)- ಮೈಸೂರು, ಕೃಷ್ಣರಾಜ ವಾಣೀವಿಲಾಸ 
ಪ್ರೆಸ್‌ ರೂ.೧-೦-೦, ೧೯೨೨; N+೧೮೩; ೨೧ ಸೆಂ.ಮಿ. 


ಮಹಾಭಾರತಸಂಗ್ರಹ (ಕರ್ಣ, ಶಲ್ಕ,ಸೌಖ್ತಿಕ, ಸ್ತ್ರೀ ಪರ್ವಗಳು)- ಬೆಂಗಳೂರು, 
ಕೆ. ರಾಮಸ್ವಾಮಯ್ಯಂಗಾರ್‌ ೧೯೨೪; 11-೧೬೦; ೧೮ ಸೆಂ.ಮಿ. 


ರಾಮಾನುಜಯ್ಯಂಗಾರ್‌ ಎಂ.ಎ. 


ಸುವೃತ ಅಥವಾ ಕರ್ಮವಿಲಾಸ-ಉಡುಪಿ, ಸದಾನಂದ ಮುದ್ರಾಶಾಲೆ ರೂ. 
೨-೦-೦, ೧೯೧೫; '॥1--೧೮೮; ೧೮ ಸೆಂ.ಮಿ. 


ಸಾಮಾಜಿಕ ಕಾದಂಬರಿ. 
ಲಕ್ಷ್ಮಣರಾವ್‌, ತ್ರೆ 


ಚಂಡೀಮದಮರ್ದನ ನಾಟಕಂ - ಮೈಸೂರು, ಕರ್ನಾಟಕ ಗ್ರಂಥಮಾಲಾ, 
೧೯೧೦; 4೯೨; ೨೦ ಸೆಂ.ಮಿ. 1 


William Shakespeare ಕೃತ 7877100 of the shrew’ ನಾಟಕದ 
ಭಾಷಾಂತರ. 


ವರ್‌, ಜಿ. 


ಪ್ರಾಕ್ಕಾವ್ಯಮಾಲಿಕೆ- ಬೆಂಗಳೂರು, ಜೆ.ಪಿ.ಗ್ಯಾರೆಟ್‌, ೧೮೬೮; [N+೫೭೭; ೨೧ 
ಸೆಂ.ಮಿ. 


ಪ್ರಾಚೀನ ಕನ್ನಡ ಕಾವ್ಯಭಾಗಗಳ ಸಂಕಲನ. 
ವರದರಾಜ ಅಯ್ಯಂಗಾರ್‌, ಎಸ್‌. 


ತತ್ವತ್ರಯ - ಬೆಂಗಳೂರು, ಎಸ್‌. ವರದರಾಜ ಅಯ್ಯಂಗಾರ್‌, ರೂ. ೦-೮-೦, 
೧೯೨೧; i೧೦೩: ೧೪ ಸೆಂ.ಮಿ. } 


ವಿಶಿಷ್ಟುದೈತ ತತ್ವವನ್ನು ವಿವೇಚಿಸಿದ ಗ್ರಂಥ. 


೨) 
ವಲ್ಲಭ ಅಯ್ಯಂಗಾರ್‌, ಎಂ.ಟಿ. 


ಗೋಪಾಲಕೃಷ್ಣ ಗೋಖಲೆ ಇವರ ಚರಿತ್ರೆಯು - ಮಂಗಳೂರು, ಬೋಧಿನೀ 
ಕಾರ್ಯಾಲಯ, ರೂ. ೦-೪-೦, ೧೯೧೮; 1-೩೪; ೨೧ ಸೆಂ.ಮಿ. 


೨೭೮ ಗ್ರಂಥಕರ್ತರ ಚರಿತ್ರಕೋಶ 


ಪೇಷ್ಟೆ ನಾರಾಯಣರಾವ್‌ - ಮಂಗಳೂರು, ಶಾರದಾ ಮುದ್ರಾಲಯ, ೧೯೧೨; 
॥--೫೦; ೧೪ ಸೆಂ.ಮಿ. 


ಸ್ವಾಮೀ ವಿವೇಕಾನಂದರವರ ಚರಿತ್ರೆ - ಬೆಂಗಳೂರು, ಪರಮಾರ್ಥ ಗ್ರಂಥಮಾಲೆ, 
ರೂ. ೦-೧೨-೦, ೧೯೧೬; ivH೪೦; ೧೮ ಸೆಂ.ಮಿ. 
ವಾಸುದೇವಾಚಾರ್ಯ, ಕೆರೂರ 


ಇಂದಿರೆ (ದ್ವಿತೀಯ ಆವೃತ್ತಿ)- ಬಾಗಲಕೋಟೆ, ಸ್ವಾ.ರಾ.ಕೆರೂರ, ರೂ. ೨-೮-೦, 
೧೯೧೭; XVI+೩೭೦+೫೪; ಚಿತ್ರ ೧೮ ಸೆಂ.ಮಿ. 


ಪ್ರಥಮ ಮುದ್ರಣ - ೧೯೦೮ ರಂಗನಾಥನ ಹಿನ್ನು ಡಿಯೊಂದಿಗೆ 


ಪ್ರೇಮ ವಿಜಯ - ಬಾಗಲಕೋಟೆ, ಧಿರೇಂದ್ರ ವಾ.ಕೆರೂರ,ರೂ ೨-೮-೦. 
೧೯೫೨; ೫1/--೨೩೨ ; ೧೮ ಸೆಂ.ಮಿ. ಸಚಿತ್ರ ಭಾರತದಿಂದ ಪುನಮುದ್ರಣ, ಐತಿಹಾಸಿಕ 
ಕಥೆಗಳು. 


ಬೆಳಗಿದ ದೀಪಗಳು - ಬಾಗಲಕೋಟೆ, ಧೀರೇಂದ್ರ ವಾ. ಕೆರೂರ, ರೂ. 
೧-೧೨-೦. ೧೯೫೨; IV+೧೭೦; ೧೮ ಸೆಂ.ಮಿ. 


ಐತಿಹಾಸಿಕ ಕಥೆಗಳು. "ಸಚಿತ್ರ ಭಾರತ' ದಿಂದ ಪುನರ್ಮುದ್ರಣ. 


ಭ್ರಾತೃಘಾತಕನಾದ ಔರಂಗಜೇಬ - ಬಾಗಲಕೋಟೆ, ಸ್ವಾ.ರಾ. ಕೆರೂರ, 
ಜಿ.ಬಿ. ಜೋಶಿ, ರೂ. ೩-೦-೦, ೧೯೪೬; 1-೨೫೪; ೧೮ ಸೆಂ.ಮಿ. 


"ಸಚಿತ್ರ ಭಾರತ'ದಿಂದ ಪುನರ್ಮುದ್ರಣ. ಐತಿಹಾಸಿಕ ಕಾದಂಬರಿ. 


ಯದುಮಹಾರಾಜ (ತೃತೀಯ ಆವೃತ್ತಿ) - ಬಾಗಲಕೋಟೆ, ಧೀರೇಂದ್ರ ವಾ. 
ಕೆರೂರ, ರೂ. ೧-೪-೦, ೧೯೩೭; 0/--೧೬೫-೧೧; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ ೧೯೧೬. ಐತಿಹಾಸಿಕ ಕಾದಂಬರಿ. 


ವಾಲ್ಪೀಕಿವಿಜಯ - ಬಾಗಲಕೋಟೆ, ಸ್ವಾ. ರಾ. ಕೆರೂರ, ಜಿ.ಬಿ. ಜೋಶಿ, 
ರೂ. ೧-೦-೦, ೧೯೪೭; 114೧೦೪; ೧೮ ಸೆಂ.ಮಿ. 


"ಸಚಿತ್ರ ಭಾರತ' ಮಾಸಪತ್ರಿಕೆಯಲ್ಲಿ ಕ್ರಮಶಃ ಪ್ರಕಟಿತ. ಪೌರಾಣಿಕ ಕಾದಂಬರಿ. 


ಸುರತ ನಗರದ ಶ್ರೇಷ್ಠಿಯು - ಬಾಗಲಕೋಟೆ, ಸ್ವಾ.ರಾ.ಕೆರೂರ, ರೂ. 
೧-೪-೦; ೧೯೨೯, 01-3-೧೨೧೮; ೧೮ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೭೯ 


William Shakespeare ಕೃತ ‘Merchant of Venice’ ನಾಟಕದ 
ಭಾಷಾಂತರ. "ರಂಗನಾಥ'ನ ಹಿನ್ನುಡಿಯೂ ಸೇರಿದೆ. 


ವೀ.ರು.ಜಡಿ 


ಕಮಲಾ ಅಥವಾ ಸ್ವಜನದ್ರೋಹ (ದ್ವಿತೀಯ ಆವೃತ್ತಿ)- ಧಾರವಾಡ, ಬಿ.ಪಿ.ಕಾಳೆ, 
ರೂ. ೧-೮-೦, ೧೯೫೦; 1/--೧೨೮; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ: ೧೯೨೩. ಸಾಮಾಜಿಕ ಕಾದಂಬರಿ. 
ವೀರಪ ಶಾಸ್ತಿ, ಎಸ್‌. ಮಾಗಡಿ 
ಅ ಈ 


ಶರಣಚಾರಿತ್ಯ - ಬೆಂಗಳೂರು, ಮಾಡಲ್‌ ಮುದ್ರಾಕ್ಷರಶಾಲಾ, ರೂ. ೦-೮-೦; 
1/೯೩; ೨೧.೫ ಸೆಂ.ಮಿ. 


ಸಣ್ಣ ಬರಹದ ಗುರುಬಸವರಾಜದೇವ ಯತೀಶ್ವರ ಎರಚಿತ ಸಂಸ್ಕೃತ ಗ್ರಂಥಕ್ಕೆ 
ಕನ್ನ ಡ ಟೀಕೆ. ಅಷ್ಟಾವರಣ, ಷಟ್ಟಲಗಳ ವಿವೇಚನೆ ಇದೆ. 


ವೀರಪ ಶಾxೀ, ದುಂಡಪಾ, ಆರುಬೆರಳಿನ 
ಎ ಈ pe 


ಮೈಸೂರ ದಸರಾ ಮಹೋತ್ಸವ ಅರ್ಥಾತ್‌ ಮೈಸೂರ ಪ್ರವಾಸ - ಬಾಗೇವಾಡಿ, 
ಗ್ರಂಥಪ್ರಸಾರಕ ಮಂದಿರ, ರೂ.೦-೮-೦, ೧೯೩೭; 1/೭೫; ಚಿತ್ರ; ೧೮ ಸೆಂ.ಮಿ. 


ಮೈಸೂರು ದೇಶದ ಪ್ರವಾಸವೃತ್ತ , ದಸರಾ ಮಹೋತ್ಸವದ ವರ್ಣನೆಯೊಂದಿಗೆ. 
ವೆಂಕಟ, ರಂಗೋ, ಕಟ್ಟಿ 


ಉಪನ್ಯಾಸವಿದ್ಯಾ - ಧಾರವಾಡ, ವೆಂಕಟ ರಂಗೋ ಕಟ್ಟಿ, ರೂ. ೦-೬-೦, 
೧೯೦೭; ೪-೧೦೭; ೧೬ ಸೆಂ.ಮಿ. 


'ವಕೃತ್ವಕಲಾ' ಎಂಬ ಮರಾಠೀ ಪುಸ್ತ ಕವನ್ನು ಆಧರಿಸಿದ್ದು. 
ವೆಂಕಟರಮಣಯ್ಯ, ಶಾನುಭೋಗ 


ಕರ್ಣಾಟಕಕಲ್ಯಾಣೀನಾಟಕಂ - ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, ರೂ. 
೧-೦-೦, ೧೯೨೧; NHANMY+ ೩ ; ೨೧ ಸೆಂ.ಮಿ. 


ಸ್ವತಂತ್ರ ಕಾಲ್ಪನಿಕ ನಾಟಕ. 


ಕರ್ಣಾಟಕಯಯಾತಿನಾಟಕಂ - ಧಾರವಾಡ, ಕರ್ನಾಟಕ ವಿದ್ಯಾವರ್ಧಕ ಸಂಘ, 
೧೯೧೩; 14೬೮; ೨೧ ಸೆಂ.ಮಿ. 


೨೮೦ ಗ್ರಂಥಕರ್ತರ ಚರಿತ್ರಕೋಶ 


ಪೌರಾಣಿಕ ನಾಟಕ. 


ಕರ್ಣಾಟಕವಚನಸುಮತಿ - ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, ೧೯೧೧; 
11-೯೨; ೨೧ ಸೆಂ.ಮಿ. 


ಕರ್ಣಾಟಕಸಾವಿತ್ರೀನಾಟಕಂ - ಮೈಸೂರು, ಕರ್ಣುಟಕ ಗ್ರಂಥಮಾಲಾ, ೧೯೦೯; 
Vii+೮೮+೬೪: ೨೧ ಸೆಂ.ಮಿ. 


ಪೌರಾಣಿಕ ನಾಟಕ. 


ಯದುರಾಜವಿಜಯನಾಟಕಂ - ಅಲಕಾಪುರ, ಅಲಕಾಪುರಿ ಪುಸ್ತಕಾಲಯ, ೧೯೩೦; 
11೯೨; ೨೧ ಸೆಂ.ಮಿ. 


ಐತಿಹಾಸಿಕ ನಾಟಕ. 


ವರದಕ್ಷಿಣಾ ಪ್ರಹಸನ - ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, ರೂ 
೦-೫-೦, ೧೯೨೨; 1-೨೮; ೨೧ ಸೆಂ.ಮಿ. 


ವೆಂಕಟರಮ ಣಯ್ಯ 


ಗಯೋಪಾಖ್ಯಾನ - ಮದ್ರಾಸ್‌, ಚಾವಲಿ ರಾಮಸ್ವಾಮಿ, ರೂ.೧-೪೦-೧೮೮೪; 
1/--೧೬೨; ೨೧ ಸೆಂ.ಮಿ. 


ಚಂಪೂಕಾವ್ಯ. 
ವೆಂಕಟರಮಣಶಾಸ್ತ್ರೀ, ಚಾಮರಾಜನಗರ 


ಅತ್ತಿಗುಪ್ಪೆ ಕೃಷ್ಣಶಾಸ್ತ್ರಿಗಳ ಚರಿತ್ರೆ - ಚಾಮರಾಜನಗರ, ಕಾದಂಬರೀ ಸಂಗ್ರಹ 
ಗ್ರಂಥಮಾಲಾ, ರೂ.೦-೩-೦, ೧೯೨೫; 4೨೮; ೨೧ ಸೆಂ.ಮಿ. 


ಕರ್ಣಾಟಕ ರತ್ನದರ್ಪಣ - ಚಾಮರಾಜನಗರ, ಕಾದಂಬರೀ ಸಂಗ್ರಹ 
ಗ್ರಂಥಮಾಲಾ, ರೂ. ೦-೧೦-೦, ೧೯೨೫; ೪೮೪; ೨೧ ಸೆಂ.ಮಿ. 

ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ಪಂಡಿತ ವೆಂಕಟರಮಣಶಾಸ್ತ್ರೀ 
ಹಾಗೂ ಶಾಮಶಾಸ್ತ್ರಿಯವರ ಚರಿತ್ರೆಗಳು. 


ಚಾಮರಾಜನಗರದ ಶ್ರೀಕಂಠಶಾಸ್ತ್ರಿಗಳ ಚರಿತ್ರೆ - ಚಾಮರಾಜನಗರ ಕಾದಂಬರೀ 
ಸಂಗ್ರಹ ಗ್ರಂಥಮಾಲಾ, ರೂ.೦-೮-೦, ೧೯೧೭; 0/೭೮; ೨೧ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೮೧ 


ಸೋಸಲೆ ಗರಳಪುರೀಶಾಸ್ತ್ರಿಗಳ ಚರಿತ್ರೆ - ಚಾಮರಾಜನಗರ, ಕಾದಂಬರೀ 
ಸಂಗ್ರಹ ಗ್ರಂಥಮಾಲಾ, ರೂ. ೦-೮-೦, ೧೯೧೯; 04೫೪; ೨೧ ಸೆಂ.ಮಿ. 


ವೆಂಕಟರಮಣಶಾಸ್ತ್ರೀ, ಸೂರಿ 


ಇಗ್ಗಪ್ಪ ಹೆಗಡೆಯ ವಿವಾಹಪ್ರಹಸನ (ದ್ವಿತೀಯ ಆವೃತ್ತಿ)-ನೆಲ್ಲಿಕೇರಿ, ಕುಮಟಾ, 
ಲಿಂಗೇಶಶರ್ಮಾ, ರೂ. ೦-೮-೦, ೧೯೫೩; ೫(--೪೭; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೮೮೭. ಮೊಟ್ಟಮೊದಲನೆಯ ಕನ್ನಡ ಸಾಮಾಜಿಕ ದೃಶ್ಯ. 
"ಹವ್ಯಕ ಹಿತೇಚ್ಛುವಿದ್ವಾಂಸರು' ಎಂಬ ಗುಪ್ತನಾಮದಿಂದ ಗ್ರಂಥರಚನೆ ಮಾಡಿದ್ದಾರೆ. 


ವೆಂಕಟರಾಯಕವಿ, ಹನುಮಾನ್‌ 


ಕುರುಕುಲಕಲಹಂ- ದಾವಣಗೆರೆ, ಕ.ರಾ.ಲಕ್ಷ್ಮಿ ಕಾಂತಯ್ಯ, ರೂ. ೧-೦-೦, ೧೯೫೬; 
೫-1-೪೮; ೧೮ ಸೆಂ.ಮಿ. 


ಭಾಸಕವಿ ವಿರಚಿತ "ಮದ್ಯಮವ್ಕಾಯೋಗಂ', "ಕೃಷ್ಣದೌತ್ಯಂ', "ದೂತಘಟೋತ್ಕಚಂ, 
"ಕರ್ಣಭಾರಂ "ಊರುಭಂಗಂ,' ಎಂಬ ಐದು ಸಂಸ್ಕೃತ ಏಕಾಂಕ ನಾಟಕಗಳ 
ಪರಿವರ್ತನೆ-ಹಳಗನ್ನಡ ಬಂಧದಲ್ಲಿ. 


ಚಂದ್ರಹಾಸಾಭ್ಯದಯಂ - ಬೆಂಗಳೂರು, ಟೌನ್‌ ಪ್ರೆಸ್‌, ರೂ. ೧-೮-೦, 
೧೯೦೬; 0/4.೨೫೯;೨೧ ಸೆಂ.ಮಿ. 


ಚಂಪೂಕಾವ್ಯ 


ಜಾನಕೀಪರಿಣಯನಾಟಕಂ - ಬೆಂಗಳೂರು, ಎಸ್‌. ಜಿ.ಎನ್‌. ಪ್ರೆಸ್‌, ೧೯೧೪; 
/--೧೨೭; ೨೧ ಸೆಂ.ಮಿ. 


ಸಂಸ್ಕೃತನಾಟಕದ ಭಾಷಾಂತರ- ಹಳಗನ್ನಡದಲ್ಲಿ. 


ಭಾವನಾತ್ರಯಂ - ತುಮಕೂರು, ತುಮಕೂರು ಪ್ರೆಸ್‌, ರೂ.೦-೬-೦, ೧೯೩೩; 
(4-೫೧; ೨೧ ಸೆಂ.ಮಿ. 


ವೆಂಕಟರಾವ್‌, ಅಲೇಮನೆ 


ಚಂದ್ರಗುಪ್ತಚಕ್ರವರ್ತಿ - ಮಂಗಳೂರು, ಶಾರದಾ ಛಾಪಖಾನೆ, ೧೯೧೯; 
1೧೪೮; ೧೮ ಸೆಂ.ಮಿ. 


೨೮೨ ಗ್ರಂಥಕರ್ತರ ಚರಿತ್ರಕೋಶ 


ಸ್ವಾಮಿ ವಿದ್ಯಾನಂದ ಪರಮಹಂಸರ ಆಂಧ್ರಗ್ರಂಥದ ಭಾಷಾಂತರ. 
ವೆಂಕಟರಾವ್‌, ಭೀಮರಾವ್‌, ಆಲೂರ 


ಕರ್ನಾಟಕ ಗತವೈಭವ (ಪಂಚಮ ಆವೃತ್ತಿ) - ಧಾರವಾಡ, ಕರ್ನಾಟಕ 
ಸಾಹಿತ್ಯಮಂದಿರ ೧೯೪೦; '(-೧೩೦%೪೦; ಅನುಬಂಧ; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೭. 


"ಕರ್ನಾಟಕದಲ್ಲಿ ಇತಿಹಾಸ ಸಂಶೋಧನೆ, ಶಿಲಾಲಿಪಿಗಳನ್ನು ಓದುವ 
ಪದ್ದತಿ' ಎಂಬ ಲೇಖನಗಳನ್ನು ಸೇರಿಸಲಾಗಿದೆ. 


ಕರ್ನಾಟಕ ವೀರರತ್ನಗಳು - ಧಾರವಾಡ,' ಕರ್ನಾಟಕ ಶಿಕ್ಷಣ ಸಮಿತಿ, ರೂ. 
೧-೦-೦, ೧೯೩೦; 4೧೪೩; ಚಿತ್ರ, ಅನುಬಂಧ; ೧೮ ಸೆಂ.ಮಿ. 


ಐತಿಹಾಸಿಕ ಚರಿತ್ರೆಗಳು. 


ಗೀತಾಪರಿಮಳ - ಧಾರವಾಡ, ಗೀತಾಕುಸುಮಮಂಜರಿ ಗ್ರಂಥಮಾಲೆ, ರೂ. 
೧-೪-೦, ೧೯೩೬; 1/--೧೫೦; ೧೮ ಸೆಂ.ಮಿ. 


ಭಗವದ್ಗಿ ತೆಯ ವಿವೇಚನೆ. 


ಗೀತಾಪ್ರಕಾಶ - ಧಾರವಾಡ, ಗೀತಾಕುಸುಮಮಂಜರಿ ಗ್ರಂಥಮಾಲೆ, ರೂ. 
೧-೧೨-೦, ೧೯೩೪; 2೦೦(--೩೬೪೧೬೪; ಸೂಚಿ; ೧೩.೫ ಸೆಂ.ಮಿ. 


ಭಗವದ್ಗೀತಯ ಟೀಕೆ- ವಿವಿಧ ಭಾಷ್ಕಗಳ ತುಲನಾತ್ಮಕ ಅಭ್ಯಾಸ. 


ಗೀತಾಭಾವಪ್ರದೀಪ (ಪ್ರಥಮಭಾಗ)- ಧಾರವಾಡ, ಗೀತಾಕುಸುಮಮಂಜರಿ 
ಗ್ರಂಥಮಾಲೆ, ರೂ.೧-೪-೦, ೧೯೩೭; ೫॥1-೧೪೮; ೧೮ ಸೆಂ.ಮಿ. 


ಗೀತಾಭಾವಪ್ರದೀಪ (ದ್ವಿತೀಯ ಭಾಗ)- ಧಾರವಾಡ, ಗೀತಾಕುಸುಮಮಂಜರಿ 
ಗ್ರಂಥಮಾಲೆ, ರೂ. ೧-೮-೦, ೧೯೩೮; ೬೧೮೯; ೧೮ ಸೆಂ.ಮಿ. 


ಗೀತಾಸಂದೇಶ - ಧಾರವಾಡ, ಗೀತಾಕುಸುಮಮಂಜರಿ ಗ್ರಂಥಮಾಲೆ, ರೂ. 
೧-೪-೦, ೧೯೩೫; 1/3-೧೪೨ +೬೪; ಸೂಚಿ; ೧೮ ಸೆಂ.ಮಿ. 


ನನ್ನ ಜೀವನಸ್ಮೃತಿಗಳು (ಪ್ರಥಮಭಾಗ)- ಧಾರವಾಡ, ಜಯಕರ್ನಾಟಕ 
ಕಾರ್ಯಾಲಯ, ರೂ. ೦-೧೨-೦, ೧೯೪೦; ೪೫॥--೧೫೧; ೧೬ ಸೆಂ.ಮಿ. 


ಆತ್ಮ ಚರಿತ್ರೆ. 


ಗ್ರಂಥಕರ್ತರ ಚರಿತ್ರಕೋಶ ೨೮೩ 


ನನ್ನ ಜೀವನಸ್ಮೃತಿಗಳು (ದ್ವಿತೀಯ ಭಾಗ)- ಧಾರವಾಡ, ಜಯಕರ್ನಾಟಕ 
ಕಾರ್ಯಾಲಯ, ರೂ. ೧-೪-೦, ೧೯೪೧; 14-೨೪೯; ಸೂಚಿ; ೧೬ ಸೆಂ.ಮಿ. 


ಆತ್ಮಚರಿತ್ರೆಯ ಉತ್ತ ರಾರ್ಧ. 


ಮಧ್ವಸಿದ್ಧಾ ಂತಪ್ರವೇಶಿಕೆ - ಧಾರವಾಡ, ನವಜೀವನ ಗ್ರಂಥಭಾಂಡಾರ, ರೂ. 
೫-೮-೦, ೧೯೫೧; ೫-೩೦೦; ಚಿತ್ರ. ಅನುಬಂಧ; ೧೮ ಸೆಂ.ಮಿ. 


ದೆ ಶೈತಸಿದ್ದಾಂತದ ವಿವೇಚನೆ. 


ಶಿಕ್ಷ ಣಮೀಮಾಂಸಿ - ಧಾರವಾಡ, ಕರ್ನಾಟಕ ಗ್ರಂಥ ಪ್ರಸಾರಕ ಮಂಡಲ, 
ರೂ. ೨-೪-೦, ೧೯೧೧; 1-೩೨೯; ೧೮ ಸೆಂ.ಮಿ. 


Herben Spencer ಕೃತ ಗ್ರಂಥದ ಭಾಷಾಂತರ- ವೆಂಕಟೇಶ ನರಸಿಂಹ 
ಮಗದಳರ ಸಹಾಯದೊಂದಿಗೆ. 


ವೆಂಕಟವರದಾಚಾರ್ಯ, ಸರಗೂರು 


ತಪತೀಕಲ್ಯಾಣಂ - ನಂಜನಗೂಡು, ಸತೀಹಿತೈಷಿಣಿ ಮಾತೃಮಂದಿರಂ, ರೂ. 
೦-೮-೦, ೧೯೧೮; N+೭೬; ೧೮ ಸೆಂ.ಮಿ. 


ವೆಂಕಟಸುಬ್ಬಯ್ಯ 


ಕರ್ನಾಟಕಕೋನ್ಫತ್ತ ರಾಘವಂ - ಮಂಗಳೂರು, ಶ್ರೀಕೃಷ್ಣಸೂಕ್ತಿಯ ಗ್ರಂಥಮಾಲಿಕೆ, 
೧೯೦೮; ॥--೨೦ (ಅಪೂರ್ಣ); ೧೮ ಸೆಂ.ಮಿ. 


ವೆಂಕಟಾಚಾರ್ಯ, ತಿರುಮಲೆ, ವಿದ್ವಾನ್‌ 


ಚಂದ್ರಾವಳಿ- ಬೆಂಗಳೂರು, ಐರಿಶ್‌ ಪ್ರೆಸ್‌, ರೂ.೦-೪-೦ (ಮೇಲೋಲೆ ಹರಿದಿದೆ); 
೪೮; ೨೧ ಸೆಂ.ಮಿ. 


ವೆಂಕಟಾಚಾರ್ಯ, ಬಿ. 


ಅಹಲ್ಯಾಬಾಯಿ - ಮೈಸೂರು, ಜಿ.ಟಿ.ಎ.ಪ್ರೆಸ್‌, ೧೮೯೯, ೬೧೦೦; ೧೮ 
ಸ್‌ಂ೦.ವಿಂ. 


ಯೋಗೀಂದ್ರನಾಥ ಬಸು ಅವರ ಬಂಗಾಲಿ ಪುಸ್ತಕದ ಪರಿವರ್ತನೆ. 


ದುರ್ಗೇಶನಂದಿನಿ (ತೃತೀಯ ಆವೃತ್ತಿ )-ಮೈಸೂರು, ಬಿ.ವಿ.ನರಸಿಂಹ ಅಯ್ಯಂಗಾರ್‌, 
ರೂ.೨-೦-೦, ೧೯೨೨; +೨೩೦: ೨೧ ಸೆಂ.ಮಿ. 


೨೮೪ ಗ್ರಂಥಕರ್ತರ ಚರಿತ್ರಕೋಶ 


ಪ್ರಥಮ ಮುದ್ರಣ-೧೮೮೫. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಬಂಗಾಲಿ 
ಸಾಮಾಜಿಕ ಕಾದಂಬರಿಯ ಭಾಷಾಂತರ, ಕಾದಂಬರಿಯ ಚರಿತ್ರೆ, ಬೆಳವಣಿಗೆಯನ್ನು 
ಕುರಿತ ಲೇಖನವು ಸೇರಿದೆ. 


ದೇವೀ ಚೌಧುರಾಣಿ (ಚತುರ್ಥ ಆವೃ ತ್ರಿ )- ಬೆಂಗಳೂರು, ವಿಚಾರ ಸಾಹಿತ್ಯ 
ಲಿಮಿಟೆಡ್‌, ರೂ.೨-೪-೦, ೧೯೫೦; 14೪೧೭೫: ೨೧ ಸೆಂ.ಮಿ. 


ಪ್ರಥಮ ಮುದ್ರಣ-೧೮೯೯. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಬಂಗಾಲಿ 
ಕಾದಂಬರಿಯ ಪರಿವರ್ತನೆ. ೩ 


'ವಿಷವೃಕ್ಷ (ತೃತೀಯ ಆವೃತ್ತಿ )- ಬೆಂಗಳೂರು, ನರಸಿಂಹರಾಜ ಒಡೆಯರ ಸೀರೀಜ್‌, 
ರೂ. ೧-೮-೦, ೧೯೧೩; +೧೯೩; ೨೧ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೨. 


ಸೀತಾವನವಾಸ - ಬೆಂಗಳೂರು, ಕರ್ನಾಟಕ ಪ್ರಕಾಶಿಕಾ ಪ್ರಸ್‌ ೧೮೮೪; 
1/೯೩; ೨೧ ಸೆಂ.ಮಿ. 


ಈಶ್ವರಚಂದ್ರ ವಿದ್ಯಾಸಾಗರರ ಬಂಗಾಲಿ ಪುಸ್ತಕದ ಪರಿವರ್ತನೆ (ಕನ್ನಡ ಮುದ್ರಣದ 
ಶೈಶವಾವಸ್ಥೆ). 
ವೆಂಕಟಾದ್ರಿಶಾಸ್ತ್ರೀ, ಎಂ. 


ನಿರ್ಮಲೆ - ಉಡುಪಿ, ಶ್ರೀಕೃಷ್ಣಸೂಕ್ತಿಮುಕ್ತಾವಳಿ, ರೂ. ೦-೪-೦, ೧೯೧೫; 
1/೫೦ (ಅಪೂರ್ಣ); ೨೧ ಸೆಂ.ಮಿ. 


ರಾಜೇಂದ್ರಲಾಲ ಸಿಂಹರ ಬಂಗಾಲಿ ಪುಸ್ತಕದ ಪರಿವರ್ತನೆ. 


ಮುತ್ತಿ ನ ಸರ (ದ್ವಿತೀಯ ಆವೃತ್ತಿ )- ಬೆಂಗಳೂರು, ಜಿ.ಎಸ್‌. ವಿಶ್ವ ಎಂಡ್‌ 
ಕಂಪನಿ, ರೂ. ೦-೧೨-೦, ೧೯೪೯; 1-೧೧೪; ೧೮ ಸೆಂ.ಮಿ. 


ಪ್ರಥಮಮುದ್ರಣ-೧೯೨೦. ಬಂಗಾಲಿ ಕಥೆಗಳ ಭಾಷಾಂತರ. 


ಎಸ್‌.ವಿ.ಸೆಟ್ಟರ ಜೀವನಚರಿತ್ರೆ - ಬೆಂಗಳೂರು, ಬೆಂಗಳೂರು ಪ್ರೆಸ್‌, ರೂ. 
೦-೪-೦, ೧೯೧೯; 1೫4 ೪೮; ೧೮ ಸೆಂ.ಮಿ. 


ಮೈಸೂರಿನ ಪ್ರಸಿದ್ಧ ಎಂಜಿನಿಯರರಾದ ಶ್ರೀರಾಮ ವೆಂಕಟಸುಬ್ಬಸೆಟ್ಟರ ಚರಿತ್ರೆ. 


ಗ್ರಂಥಕರ್ತರ ಚರಿತ್ರಕೋಶ ೨೮೫ 


ವೆಂಕಟೇಶ, ತಿರಕೋ, ಕುಲಕರ್ಣಿ 
ಈಶ್ವರೀಸೂತ್ರ (ಚತುರ್ಥ ಆವೃತ್ತಿ )-ಹಾವೇರಿ, ಸದ್ಗುರು ಸುರಸಗ್ರಂಥಮಾಲಾ, 
ರೂ. ೧-೮-೦, ೧೯೩೪; 1೫1-೨೩೯; ೧೮ ಸೆಂ.ಮಿ. 


ಪ್ರಥಮಮುದ್ರಣ-೧೯೧೩. ಹರಿ ನಾರಾಯಣ ಆಪ್ಪೆಯವರ ಮರಾಠಿ "ಉಷಹಾಲ' 
ಕಾದಂಬರಿಯ ಸಾರ. 


ಕನ್ನಡಿಗರ ಕರ್ಮಕಥೆ ಅಥವಾ ವಿಜಯನಗರ ರಾಜ್ಯದ ನಾಶ - ಆನಂದವನ-ಅಗಡಿ, 
ಶೇಷಾಚಲ ಗ್ರಂಥಮಾಲೆ, ರೂ. ೧-೮-೦, ೧೯೧೬; 4೨೬೨; ೨೧ ಸೆಂ.ಮಿ. 


ಹರಿ ನಾರಾಯಣ ಆಪ್ಪೆಯವರ ಮರಾಠಿ "ವಜ್ರಾಘಾತ' ಕಾದಂಬರಿಯ 
ರೂಪಾಂತರ. 


ಕಮಲಕುಮಾರಿ (ಪಂಚಮ ಆವೃತ್ತಿ)-ಹಾವೇರಿ, ಗಳಗನಾಥ ಸುರಸ ಗ್ರಂಥಮಾಲಾ, 
ರೂ. ೧-೦-೦, ೧೯೩೩; ॥--೧೮೮; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೦. ಹರಿ ನಾರಾಯಣ ಆಪ್ಪೆಯವರ "ಗಡ ಆಲಾಪಣ 
ಸಿಂಹ ಗೇಲಾ' ಎಂಬ -ಮರಾಠಿ ಕಾದಂಬರಿಯ ಪರಿವರ್ತನೆ. 


ಕಲಿಕುಠಾರ ಅಥವಾ ಲೋಕಾಪುರ ಪೀಠಪ್ರಭಾವ - ಹಾವೇರಿ, ಸದ್ಗುರು 
ಕಾರ್ಯಾಲಯ, ರೂ. ೧-೦-೦, ೧೯೩೮; ೪॥--೧೯೮; ೧೮ ಸೆಂ.ಮಿ. 


ಉತ್ತರ ಕರ್ನಾಟಕದಲ್ಲಿ ಲೋಕಾಪುರ ಮಠದ ಹೀಠವನ್ನಲಂಕರಿಸಿದ್ದ ಭುಜಂಗ 
ಯೋಗಿಗಳ ಚರಿತ್ರೆ. 


ಕುಮುದಿನಿ ಅಥವಾ ಬಾಲಕ್ಕೆ ಬಡಿದಾಟ (ದ್ವಿತೀಯ ಆವೃತ್ತಿ)- ಧಾರವಾಡ, 
ಗಳಗನಾಥ ಸುರಸ ಗ್ರಂಥಮಾಲಾ, ರೂ. ೨-೮-೦, ೧೯೫೨; ॥-೧೯೮; ೧೮ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ-ವಿಜಯನಗರ ಸಾಮ್ರಾಜ್ಯದ ಪತನದ ಕಥೆ. 


ಕ ಕುರುಕ್ಷೇತ್ರ (ದ್ವಿತೀಯ ಆವೃತ್ತಿ )-ಧಾರವಾಡ, ಗಳಗನಾಥ ಸುರಸ ಗ್ರಂಥಮಾಲಾ, 
ರೂ. ೨-೮-೦, ೧೯೪೯; V+೧೮೬; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೯. ನಾ.ವಿ. ಬಾಪಟ ಕೃತ 'ಪಾನೀಪತಚೀ ಮೋಹೀಮ' 
ಕಥೆಯನ್ನು ಆಧರಿಸಿದ್ದು. 


ಗುರುಪ್ರಸಾದ - ಹಾವೇರಿ, ಸದ್ಗುರು ಸುರಸ ಗ್ರಂಥಮಾಲಾ, ರೂ. ೦-೧೨-೦; 
೧1-೭೯; ೨೧ ಸೆಂ.ಮಿ. 


೨೮೬ ಗ್ರಂಥಕರ್ತರ ಚರಿತ್ರಕೋಶ 


"ಸದ್ಗುರು' ಮಾಸಪತ್ರಿಕೆಯಿಂದ ಪುನರ್ಮುದ್ರಣ. ಸಾಮಾಜಿಕ ಕಾದಂಬರಿ. 


ಗ್ರ ಹಕಲಹ ಅಥವಾ ನೀಚ ಸ್ವಾರ್ಥಶೂಲ (ತೃ ತೀಯ ಆವೃತ್ತಿ )- ಧಾರವಾಡ, 
ಗಳಗನಾಥ ಸುರಸ ಗ್ರಂಥಮಾಲಾ, ರೂ. ೨-೧೦-೦, ೧೯೫೪; +೨೦೭; ೧೮ 
ಸೆಂ.ಮಿ. 


ಪ್ರಥಮ ಮುದ್ರಣ ೧೯೨೧. ಐತಿಹಾಸಿಕ ಕಾದಂಬರಿ. . 


ಛತ್ರಪತಿ (ದ್ವಿತೀಯ ಆವೃತ್ತಿ )-ಧಾರವಾಡ, ಗಳಗನಾಥ ಸುರಸ ಗ್ರಂಥ ಮಾಲಾ, 
ರೂ. ೩-೦-೦, ೧೯೪೭; 1/--೨೩೪; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೯. ಐತಿಹಾಸಿಕ ಕಾದಂಬರಿ. 


ತಿಲೋತ್ತಮೆ - ಹಾವೇರಿ, ಗಳಗನಾಥ ಸುರಸ ಗ್ರಂಥಮಾಲಾ; 1--೧೮೦; 
೧೮ ಸೆಂ.ಮಿ. 


ಅಕಬರನ ಕಾಲದ ಐತಿಹಾಸಿಕ ಕಾದಂಬರಿ. 


ದುರ್ಗದ ಬಿಚ್ಚುಗತ್ತಿ ಅಥವಾ ಶ್ರೀಮುರುಗೀಶ ಗುರುಮಹಿಮೆ - ಹಾವೇರಿ, 
ಸದ್ಗುರು ಕಾರ್ಯಾಲಯ, ೧೯೩೮; ೫-೨೦೬; ೧೮ ಸೆಂ.ಮಿ. 


ಚಿತ್ರದುರ್ಗದ ನಾಯಕರ ಮನೆತನಕ್ಕೆ ಸಂಬಂಧಿಸಿದ ಐತಿಹಾಸಿಕ ಕಾದಂಬರಿ. 


ಧರ್ಮರಹಸ್ಯ ಅಥವಾ ಸತ್ತಮಾಗಮ ಪ್ರಭಾವ - ಆನಂದವನ-ಅಗಡಿ, ಶೇಷಾಚಲ 
ಗ್ರಂಥಮಾಲೆ, ರೂ. ೧-೦-೦, ೧೯೧೪; ?/--೧೭೨; ೨೧ ಸೆಂ.ಮಿ. 

ಅಶೋಕ ಚಕ್ರವರ್ತಿಯ ಕಾಲದ ಐತಿಹಾಸಿಕ ಕಾದಂಬರಿ. ಮರಾಠಿ ಕಾದಂಬರಿಗಳ 
ಆಧಾರದಿಂದ. 

ಮರಾಟರ ಅಭ್ಯುದಯ (ದ್ವಿತೀಯ ಆವೃತ್ತಿ)-ಧಾರವಾಡ; ಗಳಗನಾಥ ಸುರಸ 
ಗ್ರಂಥಮಾಲಾ, ರೂ.೩-೦-೦, ೧೯೪೭; ೩4೨೩೪; ಚಿತ್ರ; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೮. ಐತಿಹಾಸಿಕ ಕಾದಂಬರಿ. ಡಿ 


ಮಾಧವಕರುಣಾವಿಲಾಸ ಅಥವಾ ಕನ್ನಡಿಗರ ವಿಲಕ್ಷಣ ಜಾಗೃತಿ 
(ಪೂರ್ವಾರ್ಧ;ದ್ವಿತೀಯ ಆವೃತ್ತಿ )- ಧಾರವಾಡ, ಗಳಗನಾಥ ಸುರಸ ಗ್ರಂಥಮಾಲಾ, 
ರೂ. ೪-೮-೦, ೧೯೫೦; ೫11--೩೮೦; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೨೩. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯನ್ನು ಕುರಿತ 
ಐತಿಹಾಸಿಕ ಕಾದಂಬರಿ. 


ಗ್ರಂಥಕರ್ತರ ಚರಿತ್ರಕೋಶ ೨೮೭ 


ಮಾಧವಕರುಣಾವಿಲಾಸ ಅಥವಾ ಕನ್ನಡಿಗರ ವಿಲಕ್ಷಣ ಜಾಗೃತಿ (ಉತ್ತರಾರ್ಧ; 


ದ್ವಿತೀಯ ಆವೃತ್ತಿ )- ಧಾರವಾಡ, ಗಳಗನಾಥ ಸುರಸ ಗ್ರಂಥಮಾಲಾ, ರೂ. ೪-೮-೦, 
೧೯೫೧; +೩೯೨; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೨೩. 
ರಾಣಾರಾಜಸಿಂಹ (ದ್ವಿತೀಯ ಆವೃತ್ತಿ )-ಹಾವೇರಿ, ಗಳಗನಾಥ ಸುರಸಗ್ರಂಥಮಾಲಾ, 
ರೂ.೦-೧೨-೦, ೧೯೨೯; +೧೨೭; ೧೭ ಸೆಂ.ಮಿ. 
ಐತಿಹಾಸಿಕ ಕಾದಂಬರಿ. 
ವೀರಪ್ರತಾಪ (ದ್ವಿತೀಯ ಆವೃತ್ತಿ)-ಧಾರವಾಡ, ಗಳಗನಾಥ ಸುರಸ ಗ್ರಂಥಮಾಲಾ, 
ರೂ.೦-೬-೦, ೧೯೫೦; 1--೨೦; ೧೮ ಸೆಂ.ಮಿ. 
ಐತಿಹಾಸಿಕ ಕಥೆ. 
ವೈಭವ ಅಥವಾ ಚಾಣಕ್ಯನ ಕಾರಸ್ಥಾನ (ದ್ವಿತೀಯ ಆವೃತ್ತಿ)- ಧಾರವಾಡ, 
ಗಳಗನಾಥ ಸುರಸ ಗ್ರಂಥಮಾಲಾ, ರೂ. ೨-೦-೦,೧೯೫೪; ೫-೨೦೧; ೧೮ ಸೆಂ.ಮಿ. 
- ಪ್ರಥಮ ಮುದ್ರಣ-೧೯೧೨. ಹ.ನಾ. ಆಪ್ಟೆಯವರ 'ಚಂದ್ರಗುಪ್ತ' ಎಂಬ 
ಮರಾಠಿ ಕಾದಂಬರಿಯನ್ನು ಆಧರಿಸಿದ್ದು. "ವೈಭವ ಅಥವಾ ಅಕೃತ್ರಿಮ ಸ್ವಾಮಿ ನಿಷ್ಠೆ' 
ಎಂಬ ಬೇರೊಂದು ಹೆಸರೂ ಇದೆ. ಈ ಪುಸ್ತಕದ ದ್ವಿತೀಯ ಆವೃತ್ತಿಯು ೧೯೨೨ರಲ್ಲಿ 
ಪ್ರಕಟವಾಗಿದ್ದು, ಇದು ತೃತೀಯ ಆವೃತ್ತಿ ಎಂಬುದಾಗಿ ಇರಬೇಕು. 
ಶಿವಪ್ರಭುವಿನ ಪುಣ್ಯ ಅಥವಾ ಕೆಚ್ಚೆದೆಯ ಮರಾಠರು (ದ್ವಿತೀಯ 
ಆವೃತ್ತಿ)- ಧಾರವಾಡ, ಗಳಗನಾಥ ಸುರಸ ಗ್ರಂಥಮಾಲಾ, ರೂ. ೩-೦-೦, ೧೯೪೯, 
V+೨೭೬; ೧೮ ಸೆಂ.ಮಿ. 
ಪ್ರಥಮ ಮುದ್ರಣ-೧೯೧೮. ಐತಿಹಾಸಿಕ ಕಾದಂಬರಿ. 


ಸಚಿತ್ರ ಭಾಗವತಾಮೃತ - ಹಾವೇರಿ, ಶ್ರೀಸದ್ಗುರು ಕಾರ್ಯಾಲಯ," ರೂ. 
೩-೮-೦, ೧೯೨೨; ೫೬೫೧೨; ೨೨ ಸೆಂ.ಮಿ. 


"“ಚಿಪಳೂಣಕರ ಮಂಡಳಿ'ಯವರ ಮರಾಠಿ ಆವೃತ್ತಿ ಯನ್ನು ಅವಲಂಬಿಸಿದ್ದು | 


ಸಚಿತ್ರ ಮಹಾಭಾರತಾಮೃತ (ಆದಿಪರ್ವ)-ಹಾವೇರಿ, ಶ್ರೀ ಸದ್ಗುರು 


ಕಾರ್ಯಾಲಯ, ರೂ. ೩-೮-೦, ೧೯೩೧; ೫/೫೩೨; ಚಿತ್ರ; ೧೮ ಸೆಂ.ಮಿ. 


ಪ್ರತಿ ಉಪಪರ್ವದ ಕೊನೆಗೆ "ಶೇಷ ಸದ್ಗುರು ಸೂಕ್ತಿರೂಪ ರಹಸ್ಕ' ಎಂಬ 
ವಿಶೇಷ ಭಾಗ. 


೨೮೮ ಗ್ರಂಥಕರ್ತರ ಚರಿತ್ರಕೋಶ 
ಸಚಿತ್ರ ಮಹಾಭಾರತಾಮೃತ (ಸಭಾಪರ್ವ)-ಹಾವೇರಿ, ಗಳಗನಾಥ ಸುರಸ 
ಗ್ರಂಥಮಾಲಾ, ರೂ. ೧-೮-೦, ೧೯೩೩; ೫0/4೨೧೬; ಚಿತ್ರ; ೧೮ ಸೆಂ.ಮಿ. 


ಸಚಿತ್ರ ನಾಮಚರಿತಮಾನಸ ಅಥವಾ ತುಲಸೀ ರಾಮಾಯಣ - ಹಾವೇರಿ, 
ಸದ್ಗುರು ಕಾರ್ಯಾಲಯ, ರೂ. ೩-೦-೦, ೧೯೨೬; '/1--೪೦೦; ೧೮ ಸೆಂ.ಮಿ. 


ಯಾ.ಶಂ. ಜಾಮದಾರ ಕೃತ ಮರಾಠಿ ಭಾಷಾಂತರವನ್ನವಲಂಬಿಸಿದ್ದು. 


ಸತ್ವಸಾರ ಅಥವಾ ಶೌರ್ಯಸಂಜೀವನ (ದ್ವಿತೀಯ ಆವೃತ್ತಿ)-ಹಾವೇರಿ, ಸದ್ಗುರು 
ಕಾರ್ಯಾಲಯ, ರೂ. ೧-೦-೦, ೧೯೩೮; 1-೨೧೩, ೧೮ ಸೆಂ.ಮಿ. 


ರಾಣಾ ಪ್ರತಾಪಸಿಂಹನ ಜೀವನಕ್ಕೆ ಸಂಬಂಧಿಸಿದ ಐತಿಹಾಸಿಕ ಕಾದಂಬರಿ. 


ಸದ್ಗುರು ಪ್ರಭಾವ - ಹಾವೇರಿ, ಗಳಗನಾಥ ಸುರಸ ಗ್ರಂಥಮಾಲಾ, ರೂ. 
೦-೧೨-೦; 81-೧೨೬; ೧೮ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ. 


ಸದ್ಗುರು ಸಂಭ್ರಮ ಅಥವಾ ಭಗವತಿ ಕಾತ್ಯಾಯಿನಿ (ದ್ವಿತೀಯ ಆವೃತ್ತಿ)-ಧಾರವಾಡ, 
ಗಳಗನಾಥ ಸುರಸ ಗ್ರಂಥಮಾಲಾ, ರೂ. ೦-೮-೦ ೧೯೪೯; 4೫೫; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೩೮. ಯಾಜ್ಞ್ಯವಲ್ಯ-ಮೈತ್ರೇಯಿಯರ ಕಥೆ. 


ಸ್ವರಾಜ್ಯಸುಗಂಧ (ದ್ವಿತೀಯ ಆವೃತ್ತಿ )-ಧಾರವಾಡ, ಗಳಗನಾಥ ಫುಸ್ತಕ ಭಾಂಡಾರ, 
ರೂ. ೩-೦-೦. ೧೯೪೮; ೬೨೨೪; ಚಿತ್ರ; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೩೮. ಐತಿಹಾಸಿಕ ಕಾದಂಬರಿ. 


ಕ್ಲಾತ್ರತೇಜ ಅಥವಾ ಸ್ವಾಮಿಭಕ್ತಿಪ್ರದರ್ಶನ (ದ್ವಿತೀಯ ಆವೃತ್ತಿ) -ಹಾವೇರಿ, 
ಗಳಗನಾಥ ಸುರಸ ಗ್ರಂಥಮಾಲಾ, ರೂ. ೧-೦-೦, ೧೯೨೫; 01/4೧೬೦; ೨೧ ಸೆಂ.ಮಿ. 


ಹ.ನಾ. ಆಪ್ಟೆಯವರ "ರೂಪನಗರಚೀ ರಾಜಕನ್ಯಾ' ಎಂಬ ಮರಾಠಿ 
ಕಾದಂಬರಿಯನ್ನು ಆಧರಿಸಿದ್ದು. 


ವೆಂಕಟೇಶ ಅಯ್ಯಂಗಾರ್‌, ನಂಗಪುರಂ 


ನಟರಾಜಭಕ್ತ ನಾಳೆ ಹೋಗುವ ನಂದ ಮತ್ತು ಮೀರಾಬಾಯಿ- ಬೆಂಗಳೂರು, 
ನಂ. ವೆಂಕಟೇಶ ಅಯ್ಯಂಗಾರ್‌, ರೂ. ೦-೪-೦; 1-೪೬; ೧೮ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೮೯ 


‘Rambles in Vedanta’ ಎಂಬ ಪುಸ್ತಕದಲ್ಲಿಯ ಕೆಲವು ಭಾಗದ 
ಭಾಷಾಂತರ. 
ವೆಂಕಣ್ಣ ಭಟ್ಟ vs 

ಭಾರತಕಥಾಸಾರ - ಮೈಸೂರು, ವೆಂಕಣ್ಣಭಟ್ಟ ವಿ., ೧೯೧೫; 1/--೨೩೪; 
೧೮ ಸೆಂ.ಮಿ. 

Annie Besant ಅವರ ‘The Story of the Great war ಎಂಬ 
ಪುಸ್ತಕದ ಪರಿವರ್ತನೆ. 
`ವೆಂಕಣ್ಣ ಯ್ಯ, ಎಸ್‌ ತಳುಕು 

ಶ್ರೀ ರಾಮಕೃಷ್ಣ ಪರಮಹಂಸರ ಚರಿತ್ರೆ - ಬೆಂಗಳೂರು, ಶ್ರೀರಾಮ ಕೃಷ್ಣಾಶ್ರಮ 
ಗ್ರಂಥಮಾಲಾ, ರೂ. ೦-೮-೦, ೧೯೧೯; V+೧೦೯;, ೧೮ ಸೆಂ.ಮಿ. 

ಎ.ಆರ್‌.ಕೃಷ್ಣಶಾಸ್ತ್ರಿಗಳು ಜೊತೆಬರೆಹಗಾರರು. 
ವೆಂಕಣ್ಣಾ ಚಾರ್ಯ, ಭೀಮಾಚಾರ್ಯ, ಮಂಡಗಿ 


ಶ್ರೀಮಂತ ನಾರಾಯಣರಾವ ಪೇಶ್ವೆ ಇವರ ಮೃತ್ಯುವಿನ ಫಾರ್ಸು - ಬೆಳಗಾವಿ, 
ಆಬಾಜಿ ರಾಮಚಂದ್ರ ಸಾವಂತ, ರೂ. ೦-೮-೦, ೧೮೯೫; 4೪೭೫; ಚಿತ್ರ ೨೧ 
ಸೆಂ.ಮಿ. 


ಲಿಥೋ ಮುದ್ರಣ. ವೇಣುಗ್ರಾಮದ 'ನಾಟ್ಕಕಲಾವರ್ಧಕ ನಾಟಕ ಕಂಪನಿ' 
ಯವರು ೧೮೯೦ರ ಸುಮಾರಿಗೆ ಈ ನಾಟಕವನ್ನು ಅಭಿನಯಿಸುತ್ತಿದ್ದರು. 
ಶರೀಫಸಾಹೇಬ, ಶಿಶುನಾಳ 


ಶಿಶುನಾಳ ತತ್ವಪದಗಳು (ದ್ವಿತೀಯ ಆವೃತ್ತಿ)-ಹುಬ್ಬಳ್ಳಿ, ವಾಗ್ವಿಲಾಸ ಬುಕ್‌ 


ಬಳ 
ಡಿಪೋ, ರೂ. ೦-೮-೦, ೧೯೧೯; 14೫೪; ೧೬ ಸೆಂ.ಮಿ. 


"ತತ್ವಪದಗಳ' ಎರಡನೆಯ ಭಾಗವಿದು. ೧೦೨ ಪದಗಳ ಸಂಗ್ರಹ. 
ಶಂಕರ, ಅಣ್ಣಾಜಿ, ಕುಲಕರ್ಣಿ 

ಕರ್ನಾಟಕ ಸಿಂಹಾಸನ ಸ್ಥಾಪನೆ - ಧಾರವಾಡ, ವಿದ್ಯಾರಣ್ಯ ಪ್ರಸಾರಕ ಸಂಸ್ಥೆ, 
ರೂ.೧-೦-೦, ೧೯೨೨; 4೧೪೧; ೧೮ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ. 


೨೯೧೦ ಗ್ರಂಥಕರ್ತರ ಚರಿತ್ರಕೋಶ 


ಗುರುಗೋವಿಂದಸಿಂಹ - ನೂಲಔ, ಶಂ.ಅ.ಕುಲಕರ್ಣಿ, ರೂ. ೦-೧೨-೦, 
೧೯೨೭; 1/--೧೩೨; ೧೮ ಸೆಂ.ಮಿ. 


ಐತಿಹಾಸಿಕ ಚರಿತ್ರೆ. 


ಭಯಂಕರ ಕೊಲೆ (ತೃತೀಯ ಆವೃತ್ತಿ)- ಆನಂದವನ-ಅಗಡಿ, ಶೇಷಾಚಲ 
ಗ್ರಂಥಮಾಲೆ, ರೂ. ೦-೧೨-೦, ೧೯೪೧; 1೧೦೫; ೧೮ ಸೆಂ.ಮಿ. 


ೆ ಪತ್ತೇದಾರಿ ಕಾದಂಬರಿ. 


ಭಾಮಿನಿ (ದ್ವಿತೀಯ ಆವೃತ್ತಿ)-ಆನಂದವನ-ಅಗಡಿ, ಶೇಷಾಚಲ ಗ್ರಂಥಮಾಲೆ, 
ರೂ. ೦-೮-೦, ೧೯೩೯; 1--೧೧೯; ೧೮ ಸೆಂ.ಮಿ. 


ಸಾಮಾಜಿಕ ಕಾದಂಬರಿ. 


ಮಹಾರಾಣಾ ಪ್ರತಾಪಸಿಂಹ - ಬಾಗಲಕೋಟೆ, ಭಾರತಬಂಧು ಗ್ರಂಥಮಾಲಾ, 
ರೂ. ೧-೪-೦, ೧೯೧೯; 14೧೭೬; ೧೮ ಸೆಂ.ಮಿ. 


ಐತಿಹಾಸಿಕ ಚರಿತ್ರೆ. 


ವಿಕಾರವಿನಾಶ - ಹಾವೇರಿ, ಸದ್ಗುರು ಕಾರ್ಯಾಲಯ, ರೂ.೦-೧೦-೦, ೧೯೨೧; 
+೭೮: ೧೮ ಸೆಂ.ಮಿ. 


ಐತಿಹಾಸಿಕ ಕಾದಂಬರಿ. 


ಸ್ವಾಮಿ ಶ್ರದ್ಧಾನಂದ - ಆನಂದವನ-ಅಗಡಿ, ಶೇಷಾಚಲ ಗ್ರಂಥಮಾಲೆ, ರೂ. 
೦-೧೨-೦, ೧೯೨೮; ॥--೧೧೪; ೨೧ ಸೆಂ.ಮಿ. 


ಚರಿತ್ರೆ. 
ಶಂಕರ, ಬಾಳಕ ಷ್ಟ, ಜೋಶಿ 
ಲಣ 


ಎಡೆಗಳು ಹೇಳುವ ಕನ್ನಡದ ಕತೆ - ಧಾರವಾಡ, ಮಾಧವ ಬಲ್ಲಾಳ ಬಂಧುಗಳು, 
ರೂ.೩-೦-೦, ೧೯೪೭; +4 ೨೩೪4೬೨; ಸೂಚಿ; ೧೮ ಸೆಂ.ಮಿ. 


ಸಂಸ್ಕೃತಿ ಸಂಶೋಧನೆ. 


ಕರ್ಣನ ಮೂರು ಚಿತ್ರಗಳು - ಧಾರವಾಡ, ಮಾಧವ ಬಲ್ಲಾಳ ಬಂಧುಗಳು, 
ರೂ.೧-೪-೦, ೧೯೪೭; 1/೮೧; ೧೮ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೯೧ 


ವ್ಯಾಸಭಾರತ, ಪಂಪಭಾರತ, ಕುಮಾರವ್ಯಾಸಭಾರತಗಳಲ್ಲಿ ನಿರೂಪಿತವಾದ 
ಕರ್ಣನ ಪಾತ್ರದ ತುಲನಾತ್ಮ ಕ ವಿಮರ್ಶೆ. ಬಿ.ವೆಂಕಟನಾರಣಪ್ಪ ಸ್ಪಾ ರಕ ಉಪನ್ಯಾಸ 
(ಮದ್ರಾಸ್‌-೧೯೪೭) ಗಳು. 


ಕನ್ನಡದ ನೆಲೆ - ಧಾರವಾಡ, ಮಾಧವ ಬಲ್ಲಾಳ ಬಂಧುಗಳು, ರೂ. ೧-೮-೦, 
೧೯೩೯; 1/--೧೮೩; ಸೂಚಿ; ೨೧ ಸೆಂ.ಮಿ. 


ಕರ್ನಾಟಕ ವಿಧ್ಯಾವರ್ಧಕ ಸಂಘ (ಧಾರವಾಡ) ದ ಸುವರ್ಣಮಹೋತ್ಸವ 
ಪ್ರಕಟನೆ. ಕರ್ನಾಟಕದ ಪ್ರಾಚೀನ ಚರಿತ್ರೆಯನ್ನು ವಿವರಿಸುವ ಗ್ರಂಥ. 


ಮಹಾರಾಷ್ಟ್ರದ ಮೂಲ - ಧಾರವಾಡ, ಮನೋಹರ ಗ್ರಂಥ ಪ್ರಕಾಶನ 
ಸಮಿತಿ, ರೂ. ೦-೮-೦, ೧೯೩೪; 1-೫೪; ಚಿತ್ರ, ಸೂಚಿ; ೧೮ ಸೆಂ.ಮಿ. 


ಮಹಾರಾಷ್ಟ್ರದ ಮೂಲವನ್ನು ಕುರಿತ ಒಂದು ಐತಿಹಾಸಿಕ: ವಿವೇಚನೆ. 


ಶಿವರಹಸ್ಯ ಅಥವಾ ವೇದದಲ್ಲಿ ಕಾಣುವ ವೀರಶೈವ ಮತದ ಬೇರುಗಳು - 
ಧಾರವಾಡ, ಶಂ.ಬಾ.ಜೋಶಿ, ರೂ.೧-೦-೦, ೧೯೩೯; 70-೮೪; ಸೂಚಿ; ೧೮ ಸೆಂ.ಮಿ. 


Ad - ಫರಾ; ಮಿಂಚಿನ ಬಳ್ಳಿ, ರೂ. ೧-೮-೦, ೧೯೪೯; 
'/1--೧೩೨; ೧೮೫ 


ಶಂಕರಭಟ್ಟ, 4 


ಗುರುದಕ್ಷಿಣೆ - ಮಂಗಳೂರು, ಮಿತ್ರಮಂಡಳಿ, ೧೯೩೪; 1/೪೧; ೧೯ 
ಸೆಂ.ಮಿ 


"ದೇಶರಂಜನ'ದಿಂದ ಪುನರ್ಮುದ್ರಿತ. ಏಕಾಂಕ ನಾಟಕ. 


ದೇವತಾಮನುಷ್ಠ - ಧಾರವಾಡ, ಮನೋಹರ ಗ್ರಂಥಮಾಲಾ, ರೂ. ೨-೧೨-೦, 
೧೯೪೬; 14-೨೨೨; ೧೮ ಸೆಂ.ಮಿ. 


ಸಾಮಾಜಿಕ ಕಾದಂಬರಿ. 


ಸ್ವರಾಜ್ಯಯುದ್ಧ - ಮಂಗಳೂರು, ಎಚ್‌.ಕೆ. ಭಾರದ್ವಾಜ, ರೂ. ೦-೩-೦, 
೧೯೨೨; 1-೨೪; ೧೬ ಸೆಂ.ಮಿ. 


ಪಂ.ಮೋತೀಲಾಲ ನೆಹರು ಅವರ ಇಂಗ್ಲೀಷ್‌ ಪುಸ್ತಕದ ಭಾಷಾಂತರ. 


ಹಿಡಿಂಬೆ - ಮಂಗಳೂರು, ಬಾಲಸಾಹಿತ್ಯಮಂಡಲ, ರೂ. ೦-೮-೦, ೧೯೩೧; 
V+೮೮; ೧೮ ಸೆಂ.ಮಿ. 


ಪೌರಾಣಿಕ ನಾಟಕ. 


೨೯೨ ಗ್ರಂಥಕರ್ತರ ಚರಿತ್ರಕೋಶ 


ಶಂಕರನಾರಾಯಣರಾವ್‌, ಡಿ.ಎಸ್‌. 


ನಮಗೆ ನಾವೆ; ನಿಮಗೆ ನೀವೆ (ದ್ವಿತೀಯ ಆವೃತ್ತಿ)- ಮೈಸೂರು, ಬಾಲಕಲಾ 
ಪ್ರಚಾರಿಣೀ ಸಭೆ, ರೂ.೦-೪-೦, ೧೯೨೨; 1-೪೬; ೧೪ ಸೆಂ.ಮಿ. 


ಸಾಮಾಜಿಕ ಕಥೆ. 


ಶಂಕರಕಥಾಸಾರ - ಮೈಸೂರು, ರಾಯಲ್‌ ಪ್ರೆಸ್‌, ರೂ.೦-೮-೦; 1/೭೦; 
೨೧ ಸೆಂ.ಮಿ. 


ಶಾಂತಿರಾಜಶಾಸ್ತ್ರೀ 


ಪೂರ್ವಪುರಾಣಂ-ಮೈಸೂರು, ಮಣಿಯಂಗೂಡು ಕೃಷ್ಣಯ್ಯಗೌಡರು, ರೂ. 
೧೨-೦-೦, ೧೯೩೩; ೫೧೩೬೧. 


ಜಿನಸೇನಾಚಾರ್ಯವಿರಚಿತ ಗ್ರಂಥಕ್ಕೆ "ಕರ್ಣಾಟಕ ಭಾವದೀಪಿಕಾವ್ಯಾಖ್ಯೆ' ಎಂಬ 
ಟೀಕೆಯನ್ನು ರಚಿಸಿರುವರು. 


ಶಿವಪ್ಪ ಶಾಸ್ತ್ರೀ 


ಕೃಷ್ಣಪಾರಿಜಾತನಾಟಕ - ಬೆಂಗಳೂರು. ಪಿ.ಮಲ್ಲಯ್ಯ, ರೂ. ೦-೮-೦, ೧೯೧೫; 
IV+೬0; ೨೧ ಸೆಂ.ಮಿ. 


ಶಾಮರಾಯ, ರಾಜಾಪಾರ್ಬು 


ಕರ್ಣಾಟಕ ಉಷಾಪರಿಣಯವೆಂಬ (ಬಾಣಾಸುರ) ನಾಟಕವು-ಬೆಂಗಳೂರು, 
ಬೆಂಗಳೂರು ಬುಕ್‌ಡಿಪೋ, ರೂ. ೦-೬-೦, ೧೯೦೫; 1೫.೮೨; ೨೧ ಸೆಂ.ಮಿ. 


ಪೌರಾಣಿಕ ನಾಟಕ. 


ಚಂದ್ರಹಾಸನಾಟಕಂ - ಮೈಸೂರು, ಲಕ್ಷ್ಮೀನಾರಾಯಣ ವಿಲಾಸ ಬುಕ್‌ ಡಿಪೋ, 
ರೂ. ೦-೮-೦, ೧೯೧೩; 1/೫೪; ೨೧ ಸೆಂ.ಮಿ. 


ಪೌರಾಣಿಕ ನಾಟಕ. 
ಶಿವರಾಮದಾಸ, ಕಾರುಪಲ್ಲಿ 


ಕವಿಸಾರ್ವಭೌಮ ಶ್ರೀಜಗನ್ನಾಥ ಪಂಡಿತರಾಯ ಚರಿತ್ರೆ - ಬೆಂಗಳೂರು, 
ಆನಂದಚಂದ್ರಿಕಾ ಗ್ರಂಥಮಾಲೆ, ರೂ.೧-೮-೦, ೧೯೩೨; ೩+ ೧೧೨; ೨೧ ಸೆಂ.ಮಿ. 


ಗ್ರಂಥಕರ್ತರ ಚರಿತ್ರಕೋಶ ೨೯೩ 


ಗೋಪೀಚಂದ್ರಚರಿತ್ರೆ - ಬೆಂಗಳೂರು, ಆನಂದ, ಚಂದ್ರಿಕಾ ಗ್ರಂಥಮಾಲಾ 
ರೂ. ೦-೮-೦, ೧೯೧೯; 08.೬೪; ೨೧ ಸೆಂ.ಮಿ. 


ಮರಾಠಿ ನಾಟಕದ ಭಾಷಾಂತರ. 


ಪುರಂದರದಾಸರ ಚರಿತ್ರೆ - ಬೆಂಗಳೂರು, ಆನಂಡಚಂದ್ರಿಕಾ ಗ್ರಂಥಮಾಲಾ, 
೧೯೨೫; 01/೮೮; ೨೧ ಸೆಂ.ಮಿ. 


ಭದ್ರಾಚಲ ರಾಮದಾಸರ ಚರಿತ್ರೆ (ದ್ವಿತೀಯ ಆವೃತ್ತಿ)-ಬೆಂಗಳೂರು, 
ಆನಂದಚಂದ್ರಿಕಾ ಗ್ರಂಥಮಾಲಾ, ೧೯೧೯; 1೧೯೪; ೨೧ ಸೆಂ.ಮಿ. 


ನಾಟಕ. 


ರಾಮರಾಜ್ಯ. - ಬೆಂಗಳೂರು, ಆನಂದಚಂದ್ರಿಕಾ ಗ್ರಂಥಮಾಲಾ, ರೂ. ೦-೧೨-೦, 
೧೯೧೯, 114೯೫; ೨೧ ಸೆಂ.ಮಿ. 


ಶ್ರೀರಾಮಚಂದ್ರನ ಲೋಕಪಾವನಧರ್ಮವನ್ನು ವಿವರಿಸುವ ಪ್ರಬಂಧ. 


ಶ್ರೀಕೃಷ್ಣಲೀಲೆ - ಬೆಂಗಳೂರು, ಆನಂದಚಂದ್ರಿಕಾ' ಗ್ರಂಥಮಾಲಾ, ರೂ. 
೧-೪-೦, ೧೯೧೯; 1-೧೪೬; ೧೮ ಸೆಂ.ಮಿ. 


ಪೌರಾಣಿಕ ನಾಟಕ. 
ಶಿವರಾಮಶಾಸ್ತ್ರೀ, ವೇದಾಂತ 


ಶಂಕರಾನಂದಕಂದ (ದ್ವಿತೀಯ ಆವೃತ್ತಿ ) - ಬೆಂಗಳೂರು, ಎಂ.ಆರ್‌. 
ವೆಂಕಟಾಚಲಶೆಟ್ಟಿ, ರೂ.೦-೨-೦, ೧೯೦೬; +೨೪: ೧೬ ಸೆಂ.ಮಿ. 
ಆಧ್ಯಾತ್ಮಿಕ ಕಂದಪದ್ಯಗಳು. 


ಶಿವಶಂಕರಶಾಸ್ತೀ, ಸಿದಾಂತಿ 
ಈ ೦ಎ 


ಇ 


ಅಭಿನವಕಾದಂಬರಿ -. ಧಾರವಾಡ, ವಾಗ್ಭೂಷಣ ಗ್ರಂಥಮಾಲಾ, ರೂ. ೦-೫-೦, 
೧೯೦೩; 14೪೧; ೧೮ ಸೆಂ.ಮಿ. 


ಬಾಣಕವಿಯ ಕಾದಂಬರಿಯ ಭಾಷಾಂತರ-ಕಂದಪದ್ಕ. 


ಕರ್ಣಾಟಕನರಕಾಸುರವಿಜಯವ್ಯಾಯೋಗಂ - ಧಾರವಾಡ, ವಾಗ್ಭೂಷಣ 
ಗ್ರಂಥಮಾಲಾ, ರೂ. ೦-೩-೦, ೧೯೦೧; 114೩೧; ೧೮ ಸೆಂ.ಮಿ. 


೨೯೪ ಗ್ರಂಥಕರ್ತರ ಚರಿತ್ರಕೋಶ 


ಕರ್ಣಾಟಕ ನಳೋಪಾಖ್ಯಾನ (ಪ್ರಥಮಾಶ್ವಾಸಂ) (ದ್ವಿತೀಯ ಆವೃತ್ತಿ)- ಮದ್ರಾಸ್‌, 


ವಸುಮತಿ ಪ್ರೆಸ್‌, ೧೮೯೨; 1/೮೩; ೨೧ ಸೆಂ.ಮಿ. 


ಕಾವೇರಿ ಮಾಹಾತ್ವವು - ಮದ್ರಾಸ್‌,ಚಾವಲಿ ರಾಮಸ್ವಾಮಿಶಾಸ್ತಿ , ೧೮೯೫; 
೧೫೦; ೨೧ ಸೆಂ.ಮಿ. 


ಸ್ಕಾಂದಪುರಾಣದಲ್ಲಿಯ ಉಮಾಮಹೇಶ್ವರಸಂವಾದದ ಕಥಾವಸ್ತು 


ದ್ವಾತ್ರಿಂಶತ್ಸಾಲಭಂಜಿಕೆಗಳಿಂದ ಹೇಳಲ್ಪಟ್ಟ ವಿಕ್ರಮಾರ್ಕ ಚರಿತ್ರೆ - ಬಳ್ಳುರಿ, 
ಆದಿನಾರಾಯಣ ಶೆಟ್ಟಿ, ಪುಸ್ತಕವ್ಯಾಪಾರಿ, ೧೮೮೭; 1೧೦೦; ೨೧ ಸೆಂ.ಮಿ. 


"ಬತ್ತೀಸ ಪುತ್ತಳಿ' ಕಥೆಗಳು. 


ಪ್ರಶ್ನೋತ್ತರ ರತ್ನಮಾಲಿಕೆ - ಮೈಸೂರು, ಸಿ. ಶಿವಶಂಕರಶಾಸ್ತ್ರೀ, ರೂ. 
೦-೪-೦, ೧೮೯೬; 1/೬೪; ೨೧ ಸೆಂ.ಮಿ. 


ಶಂಕರಾಚಾರ್ಯಕೃತ ಗ್ರಂಥ - "ಸದ್ಗುರುಪ್ರಭೋದಯಂ' ಎಂಬ ಶಿವಶಂಕರ 
ಶಾಸ್ತ್ರಿಯವರ ಶತಕದೊಂದಿಗೆ. 


ಶಂಕರಕಥಾಮೃತಂ - ಮೈಸೂರು, ಸಿ. ಶಿವಶಂಕರಶಾಸ್ತ್ರೀ, ೧೮೯೧; 1/4-೧೩೧; 
೨೧೦ ಹಂಮಿ. 


ಆದಿಶಂಕರಾಚಾರ್ಯರ ಜೀವನಚರಿತ್ರೆ. 
ಶ್ರೀಕಂಠಶಾಸ್ತ್ರೀ 


ಆನಂದರಾಮಾಯಣ - ಆನಂದವನ-ಅಗಡಿ, ಶೇಷಾಚಲ ಗ್ರಂಥಮಾಲಾ, 
ರೂ.೧-೦-೦, ೧೯೧೨; 1೩೦೬; (ಅಪೂರ್ಣ); ೨೧ ಸೆಂ.ಮಿ. 


ಆನಂದರಾಮಾಯಣದ ಸಾರಸಂಗ್ರಹ 


ಸತೀಸಾಹಸ (ಆರನೆಯ ಆವೃತ್ತಿ)-ಆನಂದವನ-ಅಗಡಿ , ಶೇಷಾಚಲ ಗ್ರಂಥಮಾಲಾ, 
ರೂ. ೦-೩-೦, ೧೯೪೦; 1-೪೩; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೦. ಸಾಮಾಜಿಕ ಕಾದಂಬರಿ. 
ಶ್ರೀಕಂಠಶಾಸ್ತ್ರೀ, ಅಮರಾರ್ಯ, ಹಿರೇಮಠ 


ಸಾಗ್ರಸಂಗೀತ ಪ್ರಭುವಿಜಯ ಚರಿತ್ರವು - ನಲವಡಿ, ಮಹಾದೇವಪ್ಪ ವೀರಪ್ಪ 


ಗ್ರಂಥಕರ್ತರ ಚರಿತ್ರಕೋಶ ೨೯೫ 


ಕುಂದಗೋಳ, ರೂ. ೧-೦-೦, ೧೯೧೯, 0/೮೮; ೨೧ ಸೆಂ.ಮಿ. 
ಅಲ್ಲಮಪ್ರಭುವಿನ ಚರಿತ್ರೆಯನ್ನು ಕುರಿತ ನಾಟಕ. 
ಶ್ರೀಕಂಠಶಾಸ್ತ್ರೀ, ನಂಜನಗೂಡು 


ಅಭಿಜ್ಞಾನಪ್ರದಾನ ನಾಟಕಂ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೩; 
1/--೧೦೨; ೨೧ ಸೆಂ.ಮಿ. 


ರಾಮಾಯಣದ ಕಥೆ. 


ಕರ್ಣಾಟಕ ಪ್ರಿಯದರ್ಶಿಕಾ ನಾಟಿಕೆ - ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, 
ರೂ. ೦-೬-೦, ೧೯೦೫; 8-೫೬; ೨೧ ಸೆಂ.ಮಿ. 


ಕನಕಲತಾಪರಿಣಯ ನಾಟಕಂ - ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, 
ರೂ. ೦-೧೦-೦, ೧೯೦೬; 1/೬೬; ೨೧ ಸೆಂ.ಮಿ. 


ಕಲಹಪ್ರಿಯಾ ಪ್ರಹಸನ - ಮೈಸೂರು, ಭಾರತೀವಿಲಾಸ ಗ್ರಂಥಮಾಲಾ, 
೧೯೧೪; 14೬೨೮: ೨೧ ಸೆಂ.ಮಿ. 


ಕೆ.ವೀರೇಶಲಿಂಗಂ ಪಂತುಲು ಅವರ ತೆಲುಗು ನಾಟಕದ ಭಾಷಾಂತರ. 


ಕೃಷ್ಣವಿಜಯವ್ಯಾಯೋಗಂ - ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, ರೂ. 
೦-೬-೦, ೧೯೦೫; ॥--೩೮; ೨೧ ಸೆಂ.ಮಿ. 


ತಿಲೋತ್ತಮಾ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೬; 1/೫೪; 
೨೧ ಸೆಂ.ಮಿ. 


ಕಾಲ್ಪನಿಕ ನಾಟಕ. 


ಧ್ರುವವಿಜಯ ನಾಟಕಂ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೦; 1/೫೮; 
೨೧ ಸೆಂ.ಮಿ. 7 


ನವೀನಪ್ರಪಂಚ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೨೦; 1/4೮೧; 
೨೧ ಸೆಂ.ಮಿ. 


ಸಾಮಾಜಿಕ ನಾಟಕ. 


ಮಹಾರಣ್ಯಪುರಾಧಿಪತ್ಯ- ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೦; 1/--೫೨; 
೨೧ ಸೆಂ.ಮಿ. 


೨೯೬ ಗ್ರಂಥಕರ್ತರ ಚರಿತ್ರಕೋಶ 


ಕೆ.ವೀರೇಶಲಿಂಗಂ ಪಂತುಲು ಅವರ ತೆಲುಗು ನಾಟಕದ ಭಾಷಾಂತರ. 


ರಾಘವಾಭ್ಯುದಯ ನಾಟಕಂ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೪; 
[ಭ--೨೦೪; ೨೧ ಸೆಂ.ಮಿ. 


ವ್ಯವಹಾರಧರ್ಮಬೋಧಿನಿ ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೮; 
111--೭೮; ೨೧ ಸೆಂ.ಮಿ. 


ಕೆ. ವೀರೇಶಲಿಂಗಂ ಪಂತುಲು ಆವರ ತೆಲುಗು ಸಾಮಾಜಿಕ ನಾಟಕದ ಭಾಷಾಂತರ. 


ವಿಜಯಾಭ್ಯುದಯ ನಾಟಕಂ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೧; 
1/--೧೦೮; ೨೧ ಸೆಂ.ಮಿ. " 


ಪೌರಾಣಿಕ ನಾಟಕ. 


ವಿಷ್ಣುಲೀಲಾ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ರೂ. ೦-೧೨-೦, ೧೯೨೧; 
1/೮೯; ೨೧ ಸೆಂ.ಮಿ. 


ಶ್ರೀಕೃಷ್ಣರಾಜೇಂದ್ರವಂಶಚರಿತಂ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೨೬; 
॥|--೨೬; ೨೧ ಸೆಂ.ಮಿ. 


ಚಂಪೂಕಾವ್ಯ. 

ಸತೀಹಿತಬೋಧಿನಿ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೦; 1-೧೭; 
೨೧ ಸೆಂ.ಮಿ. 

ಕೆ. ವೀರೇಶಲಿಂಗಂ ಪಂತುಲು ಅವರ ತೆಲುಗು ಪುಸ್ತಕದ ಭಾಷಾಂತರ. 


ಸೀತಾಪರಿಣಯ . ನಾಟಕ - ಮೈಸೂರು, ಕರ್ಣಾಟಕ ಚಂದ್ರಿಕೆ. ೧೯೧೦; 
11--೪೫; ೨೧ ಸೆಂ.ಮಿ. 


ಸೀತಾಸುವರ್ಣಮೃಗ ನಾಟಕಂ - ಮೈಸೂರು, ಕರ್ಣಾಟಕ ಚಂದ್ರಿಕೆ, ೧೯೧೨; 
1/--೧೧೮; ೨೧ ಸೆಂ.ಮಿ. 


ಶ್ರೀಕಂಠೇಶಗೌಡ, ಎಂ.ಎಲ್‌. 


ಚಾಮನೃಪಚಂದ್ರಪ್ರಭ (ದ್ವಿತೀಯ ಆವೃತ್ತಿ)-ಮೈಸೂರು, ಗ್ರ್ಯಾಜ್ಯುಯೇಟ್ಸ್‌ 
ಟ್ರೇಡಿಂಗ್‌ ಅಸೋಸಿಯೇಶನ್‌, ೧೮೯೫; 1/೩೪; ೧೮ ಸೆಂ.ಮಿ. 


ಚಾಮರಾಜೇಂದ್ರ ಒಡೆಯರ ಚರಿತ್ರೆ-ಕಂದಪದ್ಯ. 


ಠಾ 
ಗ್ರಂಥಕರ್ತರ ಚರಿತ್ರಕೋಶ ಕ್ಷಿ 


ಪ್ರಮೀಳಾರ್ಜುನೀಯಂ - ಮೈಸೂರು, ಗ್ರ್ಯಾಜ್ಯುಯೇಟ್ಸ್‌ ಟ್ರೇಡಿಗ್‌ 
ಅಸೋಸಿಯೇಶನ್‌ ೧೮೯೬; 1/.-೧೨೪; ೧೮ ಸೆಂ.ಮಿ. 

ಕಾಲ್ಪನಿಕ ನಾಟಕ. 

ಸೀತಾಸ್ವಯಂವರಂ ೬ ಮೈಸೂರು, ಗ್ರ್ಯಾಜ್ಕ್ಯುಯೇಟ್ಸ್‌ ಟ್ರೇಡಿಂಗ್‌ 


ಅಸೋಸಿಯೇಶನ್‌, ೧೯೦೧; 1-೧೩೭; ೧೮ ಸೆಂ.ಮಿ. 
ಪೌರಾಣಿಕ ನಾಟಕ. 
ಶ್ರೀನಿವಾಸರಾವ್‌, ಎಸ್‌. 


ನಾಟಕ ಕಥಾರತ್ನಮಾಲೆ - ಬೆಂಗಳೂರು, ಎಸ್‌. ಶ್ರೀನಿವಾಸರಾವ್‌, ರೂ. 
೦-೧೦-೦, ೧೮೯೦; 1/--೧೦೪; ೧೮ ಸೆಂ.ಮಿ. 


"ಶಾಕುಂತಲ', "ಮಾಲವಿಕಾಗ್ನಿಮಿತ್ರ' ಮತ್ತು 'ವಿಕ್ರಮೋರ್ವಶೀಯ' ನಾಟಕಗಳ 
ಕಥಾಸಾರಾಂಶ. 


ಶ್ರೀನಿವಾಸಮೂರ್ತಿ, ಎಂ.ಆರ್‌. 


ಕಂಠೀರವವಿಜಯ - ಮೈಸೂರು ಕೌನ್‌ ಇಲೆಕ್ಟಿಕ್‌ ಪ್ರೆಸ್‌, ರೂ. ೦-೪-೦ 
೧೯೨೩; V+೫೨: ೧೮ ಸೆಂ.ಮಿ. 


ಐತಿಹಾಸಿಕ ನಾಟಕ. 
ಶ್ರೀನಿವಾಸರಾಘವಾಚಾರ್ಯ, ಎಂ.ಕೆ.. 


ವೇಣೀಸಂಹಾರನಾಟಕಂ - ಮೈಸೂರು, ಎಂ.ವೆಂಕಟಕೃಷ್ಣಯ್ಯ, ರೂ. ೦-೮-೦, 
೧೯೨೧; 01/4೧೧೦ (ಅಪೂರ್ಣ); ೨೧ ಸೆಂ.ಮಿ. 

ಸಂಕಲ್ಪಸೂರ್ಯೋದಯ - ಮೈಸೂರು, ಶ್ರೀನಿವಾಸರಾಘವಾಚಾರ್ಯ, ರೂ. 
೨-೮-೦, ೧೯೨೨; 104೩೧೫; ೨೧ ಸೆಂ.ಮಿ. | 

ಸಂಸ್ಕೃತ ನಾಟಕದ ಭಾಷಾಂತರ. 


ಶೇಷದಾಸಾಚಾರ್ಯ, ಆದ್ಯ 


ಸುವದನಾಭಾಸ್ಕರ - ಧಾರವಾಡ, ವಾಗ್ಫೂಷಣ ಗ್ರಂಥಮಾಲಾ, ರೂ. ೦-೮-೦ 
೧೯೦೬; V+೧೬೭; ೧೮ ಸೆಂ.ಮಿ. 


೨೯೮ ಗ್ರಂಥಕರ್ತರ ಚರಿತ್ರಕೋಶ 

ಬಾಲವಿವಾಹ, ಅಸಮೃತ ವಿವಾಹ, ಬಾಲವೈಧವ್ಯ ಮುಂತಾದ ನವೀನ 
ವಿಷಯಗಳನ್ನು ಚರ್ಚಿಸಿದ ಸಾಮಾಜಿಕ ನಾಟಕ. 
ಸದಾಶಿವ, ಗುರುನಾಥ, ಗರುಡ 


ಕ್ರಾಂತಿ - ಗದಗ, ದತ್ತಾತ್ರಯ ಬುಕ್‌ಡಿಪೋ, ರೂ. ೦-೮-೦, ೧೯೪೧; 
+೭೯; ಚಿತ್ರ ೧೮ ಸೆಂ.ಮಿ. 


ಸಾಮಾಜಿಕ ನಾಟಕ. 


' ಚವತಿಯ ಚಂದ್ರ - ಗದಗ, ದತ್ತಾತ್ರಯ ಕರ್ನಾಟಕ ಸಂಗೀತ ನಾಟಕ 
ಮಂಡಲಿ, ರೂ.೧-೦-೦, ೧೯೨೯; 1-೧೨೯; ೧೮ಸೆಂ.ಮಿ. 


ನಮ್ಮ ಭಾಗ್ಯೋದಯ - ಗದಗ, ದತ್ತಾತ್ರಯ ನಾಟಕ ಮಂಡಲಿ, ರೂ. 
೦-೧೦-೦, ೧೯೩೬; 1-೭೭; ೧೮ ಸೆಂ.ಮಿ. 


ಸಾಮಾಜಿಕ ನಾಟಕ 


ಮಹಾಸಾಧು ಕಬೀರದಾಸ (ದ್ವಿತೀಯ ಆವೃತ್ತಿ )- ಗದಗದ, ದತ್ತಾ ತ್ರಯ ನಾಟಕ 
ಮಂಡಲಿ, ರೂ. ೧-೦-೦, ೧೯೨೫; ್ಗ+೧೦೮; ಚಿತ್ರ; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೨೨. ಭಕ್ತಿರಸಪೂರ್ಣ ನಾಟಕ. 


ಮಾತೃಬಂಧುವಿಮೋಚನ ಅಥವಾ ಕಂಸವಧೆ - ಗದಗ, ದತ್ತಾತ್ರಯ ನಾಟಕ 
ಮಂಡಲಿ, ರೂ. ೧-೦-೦, ೧೯೩೦; +೧೩೪; ಚಿತ್ರ ೧೮ ಸೆಂ.ಮಿ. 


ಪೌರಾಣಿಕ ನಾಟಕ. 


ಸಂಗಯ್ಯ, ಸಿ. 

ಸತ್ಯರಾಜಚರಿತ್ರಂ - ಬೆಂಗಳೂರು, ಸಿ.ಸಂಗಯ್ಯ, ರೂ. ೦-೮-೦, 
೧೯೧೮; 11--೬೪; ೨೧ ಸೆಂ.ಮಿ. ` 

ಸಾಮಾಜಿಕ ನಾಟಕ. 


ಸಂಪತ್ತಯ್ಯಂಗಾರ್ಯ, ತಿರುಮಲೆ 


ಕಲಿಮಲಾಪಹರಣ (ಪ್ರಥಮ ಭಾಗ)-ಮೈಸೂರು, ಕನ್ಯಕಾಪರಮೇಶ್ವರೀ ಪ್ರೆಸ್‌, 
ರೂ. ೦-೨-೦, ೧೯೧೮; 1--೬೦; ೨೧ ಸೆಂ.ಮಿ. 


ಕಾಲ್ಪನಿಕ ನಾಟಕ. 


ಗ್ರಂಥಕರ್ತರ ಚರಿತ್ರಕೋಶ ೨೯೯ 


ಸಂಪತ್ತ ಯ್ಯಂಗಾರ್‌, ಬಿ. 


ಕರ್ಣಾಟಕ ಶ್ರೀರುಕ್ಕಾಂಗದ ನಾಟಕಂ - ಮೈಸೂರು, ಕರ್ಣಾಟಕ ಗ್ರಂಥಮಾಲಾ, 
ರೂ. ೧-೦-೦, ೧೯೧೩; 4೨೨೭; ೨೧ ಸೆಂ.ಮಿ. 


ಸ್ಕಾಂಡರ್ಸನ್‌ ಕೆ ಡ್ಯಾನಿಯೆಲ್‌ 


ಕಥಾಸಂಗ್ರಹ (ದ್ವಿತೀಯ ಸಂಪುಟ)-ಮೈಸೂರು, ವೆಸ್ಲಿಯನ್‌ ಮಿಶನರಿ, ರೂ. 
೧-೮-೦, ೧೯೨೧; 01/4೨೯೧; ಸೂಚಿ; ೨೧ ಸೆಂ.ಮಿ.. 


ಸುಧಾರಿಸಿದ ಹೊಸ ಆವೃತ್ತಿ. ರಾಮಾಯಣದಲ್ಲಿಯ ಕಥೆಗಳ ಸಂಗ್ರಹ. 
ಸಿದ ಲಿಂಗಶಾಸ್ತೀ, ಬಿ.ಎಂ. 
ಎ ಆ 


ಕಣ್ಣೆರೆ ಚ ಮೈಸೂರು ಬಿ.ಎಂ ಸಿದ್ಧಲಿಂಗಶಾಸ್ತ್ರೀ, ರೂ. ೦-೪-೦, ೧೯೧೬; 
V+೭೬;: ೧೪ ಸೆಂ.ಮಿ. 


ಸೀತಾರಾಮಶಾಸ್ತ್ರೀ, ಬೆಂಗಳೂರು 


ಪ್ರತಿಪದಟೀಕಾಸಹಿತ ಕನ್ನಡ ಸಂಧ್ಯಾವಂದನೆ - ಬೆಂಗಳೂರು, ವೆ.ಬಿ.ಸುಬ್ಬಯ್ಯ 
ಎಂಡ್‌ ಸನ್ಸ್‌, ರೂ. ೦-೪-೬, ೧೮೮೬; 1೪೪೬ (ಅಪೂರ್ಣ); ೧೬ ಸೆಂ.ಮಿ. 


ಸುಬ್ರಹ್ಮಣ್ಯದಾಸ, ಬಾಗೆಪಲ್ಲಿ (ಗುರುರಾಮವಿಠ್ಕ ಲ) 


ದೇವರನಾಮಗಳು - ಬೆಂಗಳೂರು, ಬಿ. ಬಸವಪ್ಪಶೆಟ್ಟರು ರೂ. ೦-೧೦-೦, 
೧೯೦೫; 14-೧೪೩; ೨೦ ಸೆಂ.ಮಿ. 


ಸಿಂಗ್ರಯ್ಯಾ, ಎಂ. 


ಶ್ರೀ ಚಾಮರಾಜೇಂದ್ರ ಒಡೆಯರವರ ಚರಿತ್ರೆ (ದ್ವಿತೀಯ ಆವೃತ್ತಿ)- ಮೈಸೂರು, 
ವೆಸ್ಲಿಯನ್‌ ಮಿಶನ್‌ ಪ್ರೆಸ್‌, ೧೯೧೪, ೫1-೨೮೨; ೨೧ ಸೆಂ.ಮಿ. 
ಸೀತಾರಾಮಶಾಸ್ತ್ರೀ, ಮೈಸೂರು 


ಇಂದ್ರಕೀಲವಿಜಯನಾಟಕ - ಮೈಸೂರು, ಮೈಸೂರು ಸೀತಾರಾವಶಾಸ್ತ್ರೀ, 
ರೂ. ೧-೪-೦, ೧೯೧೨; 8.೧೯೨; ೨೧ ಸೆಂ.ಮಿ. 


ಕರ್ಣಾಟಪಂಚತಂತ್ರಂ - ಮೈಸೂರು, ಕರ್ಣಾಟಕ ಗ್ರಂಥಮಾಲೆ, ೧೯೧೯; 
1/ 4೨೦೬; ೨೧ ಸೆಂ.ಮಿ. 


"ಮಿತ್ರಭೇದ' ಎಂಬ ಪ್ರಥಮ ತಂತ್ರ-ಚಂಪೂಕಾವ್ಯ. 


೩೦೦ ಗ್ರಂಥಕರ್ತರ ಚರಿತ್ರಕೋಶ 


ಕರ್ಣಾಟಕಪಂಚತಂತ್ರಂ - ಮೈಸೂರು, ಶ್ರೀನಿವಾಸ ಮುದ್ರಾಕ್ಟರಶಾಲೆ, ೧೯೧೫; 
೧೧೨; ೧೮ ಸೆಂ.ಮಿ. 


"ಮಿತ್ರಸಂಪ್ರಾಪ್ತಿ' ಎಂಬ ದ್ವಿತೀಯ ತಂತ್ರ. 

ಕರ್ಣಾಟಕ ವಿಕ್ರಮಾಂಕಚರಿತಂ - ಮೈಸೂರು, ಕೆ.ಎನ್‌. ನರಸಿಂಹಯ್ಯ ಪ್ರೆಸ್‌, 
ರೂ. ೧-೦-೦; 0/--೧೫೯; ೨೧ ಸೆಂ.ಮಿ. 

ಬತ್ತಿಸಪುಳಿಯಕಥೆ - ಭಾಳಲೋಚನವಿರಚಿತ. 


ಗೋಪಿಕಾಗೀತೆ - ಮೈಸೂರು, ಗೀತಾಮಂದಿರಂ, ರೂ. ೦-೧-೦, ೧೯೧೨; 
11-೧೨; ೧೮ ಸೆಂ.ಮಿ. 


ಭಾಗವತ ದಶಮಸ್ಕಂಧದ ಮೂವತ್ತೊಂದನೆಯ ಅಧ್ಯಾಯದಲ್ಲಿ ನಿರೂಪಿತವಾದ 
ಕಥೆ-ಕರ್ಣಾಟಕ ಪದ್ಯ-ತಾತ್ಪ ರ್ಯಸಹಿತ. 


ಕರ್ಣಾಟಕ ಸ್ನುಷಾವಿಜಯಂ - ಮೈಸೂರು, ಗ್ರಾಜ್ಯುಯೇಟ್ಸ್‌ ಟ್ರೇಡಿಂಗ್‌ 
ಅಸೋಶಿಯೇಶನ್‌, ರೂ. ೦-೪-೦, ೧೮೯೭; 1-೪೨; ೧೮ ಸೆಂ.ಮಿ. 


ಸುಂದರರಾಜಕವಿ ವಿರಚಿತ ಸಂಸ್ಕೃತನಾಟಕದ ಭಾಷಾಂತರ. 
ಸುಬ್ಬಾಶಾಸ್ತ್ರೀ, ನಂಜನಗೂಡು 


ಕರ್ಣಾಟಕ ಮೃಚ್ಛಕಟಿಕಪ್ರಕರಣಂ - ಮೈಸೂರು, ನಂ, ಸುಬ್ಬಾಶಾಸ್ತ್ರೀ, ೧೯೨೯; 
॥--೧೩೫; ೨೧ ಸೆಂ.ಮಿ. 


ಸುಬ್ರಹ್ಮ ಣ್ಯಶಾಸ್ತ್ರೀ, ಸಿದ್ಧಾಂತಿ 


ಪರಮಾರ್ಥಗೀತೆ - ಬೆಂಗಳೂರು, ಹೊಳಕಲ್ಲು ನರಸಿಂಹಯ್ಯ ೧೮೭೩; 1/೭೮; 
೨೧ ಸೆಂ.ಮಿ. 


ಲಿಥೋ ಮುದ್ರಣ. ನಿಜಗುಣಾರಾಧ್ಯರ ಗ್ರಂಥಕ್ಕೆ ಸುಬ್ರಹ್ಮಣ್ಯಶಾಸ್ತ್ರಿಗಳ 
"ಭಾವಪ್ರಕಾಶಿಕೆ' ಎಂಬ ಟೀಕೆ ಸೇರಿದೆ. 


ಸುಬ್ಬರಾಯ 


ವಲೀಮುಖವಿಲಾಸಂ - ಮೈಸೂರು, ಕೆ.ನರಸಿಂಹಯ್ಯ ಮುದ್ರಾಕ್ಷರಶಾಲೆ ರೂ. 
೦-೮-೦, ೧೯೦೯; 1-೧೦೭; ೨೧ ಸೆಂ.ಮಿ. 


ಕಾಲ್ಪನಿಕನಾಟಕ. 


ಗ್ರಂಥಕರ್ತರ ಚರಿತ್ರಕೋಶ ೩೦೧ 


ಸುಬ್ರಹ್ಮಣ್ಯಶರ್ಮ, ಯಲ್ಲಂಬಳಸೆ 


ಭಕ್ತಿಚಂದ್ರಿಕೆ ಎಂಬ ನಾರದಭಕ್ತಿಸೂತ್ರವಿವರಣೆ - ಬೆಂಗಳೂರು ಸಿಟಿ, ಪರಮಾರ್ಥ 
ಪತ್ರಿಕಾ ಕಾರ್ಯಾಲಯ, ರೂ. ೧-೪-೦, ೧೯೧೭; 1೧೬೬; ಸೂಚಿ; ೨೧ ಸೆಂ.ಮಿ. 


"ವಿವೇಕೋದಯ' ಪತ್ರಿಕೆಯಲ್ಲಿ ಮೊದಲು ಪ್ರಕಾಶಿತ. 
ಸುಂದರಶಾಸ್ತ್ರೀ, ಪಾನ್ಯಂ 


ಹಿತೋಪದೇಶ (ದ್ವಿತೀಯ ಆವೃತ್ತಿ)-ಮಂಗಳೂರು, ಬಾಸೆಲ್‌ ಮಿಶನ್‌ ಬುಕ್‌ 
ಎಂಡ್‌ ಟ್ಯಾಕ್ಸ್‌ ಡಿಪೋ, ರೂ. ೧-೦-೦, ೧೯೩೨; i+ ೧೬೯; ೧೮ ಸೆಂ.ಮಿ. 


ಎಷ್ಟು ಶರ್ಮಕೃತ ಸಂಸ್ಕೃತಗ್ರಂಥದ ಭಾಷಾಂತರ. 
ಸೂರ್ಕನಾರಾಯಣಪ್ಪ ಯಿ 


ಜಾನಕೀಪರಿಣಯ ನಾಟಕ - ಬೆಂಗಳೂರು, ಸಿ. ಸೂರ್ಯನಾರಾಯಣಪ್ಪ, ರೂ. 
೦-೧೦-೦, ೧೮೮೭; 1-೧೭೪; ೨೧ ಸೆಂ.ಮಿ. 


ಸಂಸ್ಕೃತನಾಟಕದ ಭಾಷಾಂತರ. 
ಹಣಮಂತ, ಬಳವಂತರಾವ್‌, ಕೊಣ್ಣೂ ರ 


ಕಾವ್ಯಗುಚ್ಛ - ವಿಜಾಪುರ, ಹ.ಬ.ಕೊಣ್ಣೂರ, ೧೯೧೮; 01/೪೧೧೨; ೨೧ 
ಸೆಂ.ಮಿ. 


ಪ್ರಾಚೀನ ಕಾವ್ಯಸಂಗ್ರಹ. 
ಹಣಮಂತರಾವ್‌, ಗೋವಿಂದರಾವ್‌, ದೇಶಪಾಂಡೆ 


ಸಂಸಾರಸುಖ (ದ್ವಿತೀಯ ಆವೃತ್ತಿ)- ಧಾರವಾಡ, ಹ. ಗೋ, ದೇಶಪಾಂಡೆ, 
ರೂ. ೧-೪-೦, ೧೯೨೬; 1-೨೦೧; ೧೮ ಸೆಂ.ಮಿ. 


ಪ್ರಥಮ ಮುದ್ರಣ-೧೯೧೫. Sir John Lubboಂk ಅವರ ಗ್ರಂಥೆದ ಪರಿವರ್ತನೆ. 
ಹನುಮಂತಗೌಡ, ಸಿ. 


ಕರ್ಣಾಟಕರಾಜ್ಯಸೂರ್ಯೋದಯವೆಂಬ ಶ್ರೀವಿದ್ಯಾರಣ್ಯ ನಾಟಕ-ಬಳ್ಳಾರಿ, 
ಸಿ. ಹನುಮಂತಗೌಡ, ೧೯೨೭, 1-೧೧೬; ೧೮ಸೆಂ.ಮಿ 


೩0೨ ಗ್ರಂಥಕರ್ತರ ಚರಿತ್ರಕೋಶ 


ಪ್ರಹ್ಲಾದಚರಿತ್ರರೂಪವಾದ ಭಕ್ತಿವಿಜಯ ನಾಟಕ-ಬಳ್ಳಾರಿ, ಸಿ ಹನುಮಂತಗೌಡ; 
+೧೩೪; ೧೯ ಸೆಂ.ಮಿ 


ಬಿ.ಮಾಧವರಾಯರು ಜೊತೆ ಬರೆಹಗಾರರು, 


ವೇಣುಪುರಿಯ ವರ್ತಕ- ಹೊಸಪೇಟೆ, ಸಿ. ಹನುಮಂತಗೌಡ, ರೂ. ೦-೮-೦, 
೧೯೨೮; V+೬೪,೧೮ ಸೆಂ.ಮಿ. 

- Shakespeare ಕೃತ ‘Merchant of Venice’ ನಾಟಕದ ಭಾಷಾಂತರ 
ಹರಿಯಣ್ಣ, ಎಂ.ಎಚ್‌. 

ಭೂಕ್ತವೃಕ್ಷ (ದ್ವಿತೀಯ ಆವೃತ್ತಿ)- ಮೈಸೂರು ಶ್ರೀ ಕೃಷ್ಣಾಪ್ರೆಸ್‌, ೧೯೦೭, 
1/--೫೫; ೧೬ ಸೆಂ.ಮಿ. 

ತೆಂಗಿನ ಬೆಳೆಯ ಮಹತ್ವವನ್ನು ವಿವರಿಸುವ ಪುಸ್ತಕ 
ಹೊನ್ನಪ್ಪ, ಹೆಸರಘಟ್ಟ 


ಸಟೀಕ ರಾಜಶೇಖರವಿಳಾಸಂ- ಬೆಂಗಳೂರು, ವಿಚಾರದರ್ಪಣ ಮುದ್ರಾಕ್ಟರಶಾಲೆ, 
ರೂ.೧-೧೨-೦ ೧೮೯೦, 1-೫೬೪; ೨೧ ಸೆಂ.ಮಿ. " 


ಪ್ರಥಮ ಭಾಗ- ೫ ಆಶ್ವಾಸಗಳು ಮಾತ್ರ. 
ಜಾ ನೇಶರ ಪಂಡಿತ 
ಇ ವ 


ನೀತಿಸಾರ- ಬೆಂಗಳೂರು, ಭಾರತೀ ಭವನ 'ಮುದ್ರಾಕ್ಷ ರಶಾಲೆ, ರೂ. ೦-೬-೦, 
೧೮೯೫, XXIV೬೯೪, ೨೧ ಸೆಂ.ಮಿ. 


ಪ್ರಾಚೀನ ಕವಿಸೂಕ್ತಿಗಳ ಸಂಕಲನ 


೩. ಪರಿಶಿಷ್ಟ ವಿಭಾಗ 


ಅಚ್ಯುತ, ಶ್ರೀನಿವಾಸ, ಬಾಳಿಗ 
ಗ್ರಂಥ : ವೆಂಕಟೇಶಭಕ್ತಿಸಾರ (ಅ. ೧೯೧೮) 


ಅನಂತ, ಶಿವರಾಮ, ಮೂಡಭಟ್ಕಳ 


ಗ್ರಂಥಗಳು : ಅಪ್ಪಯ್ಯ ಸಮರ್ಥರ ಪುಣ್ಮಚರಿತ್ರೆಯೂ ಪದಗಳೂ (ಅ), ಇಂಗ್ಲೀಷು 
ಭಾಷೆಯಲ್ಲಿ ಬರದ ಹೊಸಗನ್ನಡ ವ್ಯಾಕರಣವು (ದ. ೧೮೯೯) 


ಅಶ್ವತ್ಥ ನಾರಾಯಣಶಾಸ್ತ್ರೀ, ಪಟವರ್ಧನ. 


ಗ್ರಂಥ : ಕನಕಾಂಗಿಕಲ್ಯಾಣದ ಕಥೆ (ಇ. ೧೯೦೮) 


ಅಳಸಿಂಗರಾಚಾರ್ಯ, ತಿರುಮಲಾಚಾರ್ಯ, ಪುಸ್ತಕಂ 
ಗ್ರಂಥಗಳು : ಕರ್ನಾಟಕಭಾಷಾಭೂಷಣಂ (ಸಟೀಕ-ದ.೧೮೮೦), ಚಾಣಕ್ಕತಂತ್ರ ಚಮತ್ಕಾರ 


(ಇ). 


ಆದಿಧನಂಜಯ 
ಗ್ರಂಥ : ಶಬರಧನಂಜಯವಿಲಾಸಮಂಜರಿ (ಅ. ೧೮೯೭) 


ಆನ್ಸ್ಟ್ರೀ, ಎಲ್‌. 
ಗ್ರಂಥ : ಕೀರ್ತನೆಗಳು (ಅ. ೧೮೬೯) 


ಆರೋಗ್ಯಂ ಪಿಳ್ಳೆ, ಎಸ್‌. 
ಗ್ರಂಥ : ಮಾಹೇಶ್ವರೀ ಉಪದ್ರವವಿವೇಚಕಬೋಧಿನಿ (ಧ.೧೮೬೯) 


ಕಾಮಾಕ್ಷಿ ಅಮ್ಮಾ, ಸಿ.ಎಸ್‌. 
ಗ್ರಂಥ : ಚಂದ್ರಾವಳೀವಿಲಾಸನಾಟಕ (ಧ. ೧೮೯೮) 


೩೦೪ ಗ್ರಂಥಕರ್ತರ ಚರಿತ್ರಕೋಶ 


ಕಾಲ್ಡ್‌ವೆಲ್‌, ರಾಬರ್ಟ್‌ 


ಗ್ರಂಥ : ಸತ್ಯಮಾರ್ಗದ ಗುರುತುಗಳು (ಧ. ೧೮೬೬) 


ಕ್ಯಾಂಬೆಲ್‌ (ಮಿಸೆಸ್‌) 


ಗ್ರಂಥ : ದಿನದ ರೊಟ್ಟಿ (ಧ. ೧೮೫೭) 


ಕ್ಯಾಂಬೆಲ್‌, ಸಿ. 


ಗ್ರಂಥಗಳು : ಕನ್ನಡ ವ್ಯಾಕರಣಸಾರವು (ದ. ೧೪೮೯), ದೊರೆಸಾನಿಯನ್ನೂ ದಾದಿಯನ್ನೂ 
ಕುರಿತ ಕಥೆ (Mary Mertha Sherwood ಕೃತ ‘Ayah & the Lady’ 
ಪುಸ್ತಕ ಅನುವಾದ; ಇ, ೧೮೪೪ ॥)ಪಾಪ ಪರಿಹಾರವಾಗುವ ಮಾರ್ಗವು (ಗR.Nenೆt)ಕೃತ 
‘The True atonement’ ಎಂಬ ಪುಸ್ತಕದ ಮರಾಠಿ ಭಾಷಾಂತರದ ಕನ್ನಡ 
ಅನುವಾದ (ಧ. ೧೮೬೦), ಬಾಲ್ಕೋಪದೇಶ (ಧ. ೧೮೫೨). 


ಕ್ಯಾಂಬೆಲ್‌, ಡಬೂ ಶ್ಯ. 


ಗ್ರಂಥ : ಸತ್ಯವೇದಗ್ನಾನಪ್ರಬೋಧೆ (ಧ.೧೮೩೮). 


ಕಾಯಿಜ್‌, ಜಿ. 

ಗ್ರಂಥಗಳು : ಆರಿಸಿದ ದೇವವಾಕ್ಕದ ವಚನಗಳ ರತ್ನಮಾಲೆ (ಸಂಕಲನ) (ಧ. 
೧೮೬೩), ಕಥೆಗಳು (೨ ಭಾಗಗಳು-ಇ ೧೮೫೯ ) ಕನ್ನಡ ಬಾಲವ್ಯಾಕರಣ (ದ.೧೮೬೮), 
ಕರ್ಲ್‌ `ಮೇರಿಕೆ ದೊರೆಗಳ ಸಮಾಧಿ ಮುಂದೆ ನಡೆದ ಪ್ರಸಂಗ (ಧೆ. ೧೮೬೭), 
ದೇವವಾಕ್ಕದ ವಚನಮಂಜರಿ (ಧ. ೧೮೬೫,1॥) ಸಭೇ ಪ್ರಾರ್ಥನೆಗಳು (ಅ. ೧೮೬೬) 


ಭ 
ಗ್ರಂಥ : ಕೃಷ್ಣಾಷ್ಟಮಿ ವಿಚಾರ (ಧ. ೧೯೦೦) 


ಗ್ರಂಥಕರ್ತರ ಚರಿತ್ರಕೋಶ ೩೦೫ 


ಕೃಷ್ಣಯ್ಯಾ, ಮೈಲೂರು, ಎಸ್‌. 


ಗ್ರಂಥ : ಹಂಸವಿಂಶತಿ ಕಥೆಗಳು (ಲಕ್ಷ್ಮೀಪತಿ ಧೂರ್ಜಟಿಕೃತ ತೆಲುಗು ಪುಸ್ತಕದ 
ಭಾಷಾಂತರ; ಇ.೧೮೭೧) 


ಕೃಷ್ಣರಾಯ, ಹಳಿಗೇರಿ 
ಗ್ರಂಥ: ಆಧ್ಯಾತ್ವವಿಚಾರ (ನ. ೧೯೦೯) 


ಕಷ ರಾವ್‌, ಕಿಲಪಾಡಿ 
ಲ ಣ 


ಗ್ರಂಥ : ದಕ್ಷಿಣ ಕನ್ನಡ ಗ್ರಾಮ ಉದ್ಯೋಗಸ್ಥರ ಕಾನೂನುಗಳ ಸಂಗ್ರಹವು (ವ. 
೧೮೯೪) 


ಕೃಷ್ಣರಾವ್‌, ಗಂಗೊಳ್ಳಿ 
ಗ್ರಂಥ : ಭೂತಾಳಪಾಂಡ್ಯನ ಅಳಿಯಸಂತಾನ ಕಾಯದೆ (ವ. ೧೮೯೮) 


"“ ಇ 
ಕೃಷ್ಣಸ್ವಾಮಿ ಅಯ್ಯಂಗಾರ್‌, ಬಿ.ಸೆಟ್ಲೂ ರು 


ಗ್ರಂಥ : ರಾಬಿನ್ಸನ್‌ ಕ್ರೂಸೋ ವೃತ್ತಾಂತಗಳು (Daniel Defoe ಕೃತ '೧೦0॥೧೨೦೧ 
Crusoe’ ಪುಸ್ತಕದ ಭಾಷಾಂತರ; (ಇ. ೧೮೫೪). 


ಕ್ಸ ಪಾ ನ ಚಾರ್‌, ಎ. 


ಗ್ರಂಥ : ಉತ್ತ ರಹರಿಶ್ಚ ೦ದ್ರ ಚರಿತ್ರೆ (ಕೆ. ಅನಂತಾಚಾರ್ಯಲುಕೃತ ತೆಲುಗು ಪುಸ್ತ ಕದ 
ಭಾಷಾಂತರ, (ಇ. ೧೮೯೩) 


ಕೃಷ್ಣಾಚಾರ್ಯ, ಪುರಾಣೀಕ 


ಗ್ರಂಥ : ಅಣುಭಾಷ್ಯ (ಆನಂದತೀರ್ಥರ ಸಂಸ್ಕೃತಗ್ರಂಥ, ಭಾವಾರ್ಥ, ಟೀಕೆಯೊಂದಿಗೆ; 
ನ.೧೯ ೦೫) 


೩೦೬ ಗ್ರಂಥಕರ್ತರ ಚರಿತ್ರಕೋಶ 


ಕೃಷ್ಣಾಜಿ, ಭಿಷ್ಟೋ, ಬೀಳಗೀಕರ 


ಗ್ರಂಥಗಳು : ನಳದಮಯಂತೀ ನಾಟಕವು (ಆ. ೧೮೮೭), . ಷೋಡಶ ಸೋಮವಾರವ್ರತ 
ಕಥೆ (ಇ. ೧೮೮೮) 


eH 


ಷ್ಲಾಜಿ, ಶ್ರೀನಿವಾಸ, ಕೌಲಗಿ 


ಣ 
ಥ : ಷ್ಣ ಸುಧನ್ವಾಖ್ಯಾನ ನಾಟಕವು (ಆ.೧೮೮೯ ) 


(mt 
eH 


ಕೃಷ್ಣಾ ಜಿ, ದಾಸೋ, ಆನಿಖಂಡಿ 


ಗ್ರಂಥಗಳು : ಲೋಕಮಾನ್ಯ ಓ9ಕರ ಖಟ್ಲೆಯು (ಯ. ೧೯೦೯), ಮೃಣಾಲಿನಿ 
(ಇ), ವ್ರತಧಾರಿಣಿ (ಇ). 


ಕೃಷ್ಣಾಜಿ, ರಾಮಚಂದ್ರ, ಬಂಕಾಪುರ 
ಗ್ರಂಥ : ವಸಯಿಕೋಟೆಯ ಘನಘೋರ ಸಂಗ್ರಾಮ (ಮ.೧೯೦೨) 


ಕಷಾಜಿ, ಸ್ವಾಮಿರಾವ್‌, ಬೆಳ್ಳೀಕಲಮದಾನಿ 
೪ ಣ ವ ೪ 


ಗ್ರಂಥ : ನಾಮದಾರ ಬಾಳಗಂಗಾಧರ ಟಿಳಕರ ಲಾವಣಿ ಮತ್ತು ಶೃಂಗಾರ ಪದಗಳು 
(ಅ.೧೮೯೯) 


ಕೃಷ್ಣಾವಧೂತ, ಪಂಡಿತ 
ಗ್ರಂಥ : ಶ್ರೀ ದೇವಾಂಗಲಿಂಗಧಾರಣದ ಖಂಡನ (ಧ. ೧೯೧೦) 


ಕೆ.ಎನ್‌. ಖಾನೋಳಕರ 
ಗ್ರಂಥ : ಹಾತಿಮನ ಚರಿತ್ರವು (ಇ. ೧೯೦೫) 


ಕೊಗ, ಲಕ ಇ, ಪೈ 


ಎಫ್ರಿ 


ಗ್ರಂಥ : ರತ್ನಕಾಂತಿ (ಇ. ೧೯೧೮) 


ಗ್ರಂಥಕರ್ತರ ಚರಿತ್ರಕೋಶ ೩೦೭ 


ಕೊಂಡಮಾಚಾರ್ಯ, ಡಿ. ಪ್ರಭವನಹಳ್ಳಿ 
ಗ್ರಂಥ : ಸಾತ್ವಿಕ ಶ್ರೀವೈಷ್ಣವಮತಸಾರ (ಧ. ೧೯೦೧) 


ಗಣಪಯ್ಯಾ, ಚಂದಾವರ 


ಗ್ರಂಥಗಳು : ಗೋವೃಷಭಾದಿಗಳ ಸಂರಕ್ಷಣ ವೈದ್ಯಾದಿಗಳ ಕ್ರಮವು (ಢ. ೧೮೭೭), 
ಪಶು ಚಿಕಿತ್ಸಾಸಾರ (ಢ. ೧೮೮೬) 


ಗಣೇಶ, ಶಾಂತಯ್ಯಾ, ಕರೇಬೈಲಕರ 
ಗ್ರಂಥಗಳು : ವೈದ್ಯತತ್ವನಿರ್ಣಯಸಾಗರ, ೨ ಭಾಗಗಳು (ಢ. ೧೯೦೯) 


ಗ್ರೀನವುಡ್‌, ಜೆ. 
ಗ್ರಂಥ : ಜನ್ಮಾಂತರವಿಚಾರಣೆ (ಧ. ೧೮೭೦) 


ಗುರುರಾಮವಿಠ್ಕಲ 


ಗ್ರಂಥಗಳು : ದೇವರನಾಮಗಳು (ಅ. ೧೯೦೫), ಪ್ರಹ್ಲಾದ ಚರಿತ್ರೆ (ಅ. ೧೯೦೫), 
ರುಕ್ಮಾ ೦ಗದ ನಾಟಕ (೧೯೦೫), ಶ್ರೀಮನ್‌ಮಧ್ವಸಿದ್ಧಾಂತಸಾರ (ನ. ೧೯೦೫), 
ಸೇತೂರಾಯರ ಕಥೆ (ಇ. ೧೯೦೫). 


ಗುರುರಾಯಾಚಾರ್ಯ, ತುಮ್ಮಿನಕಟ್ಟೆ 
ಗ್ರಂಥ : ಭಾಗವತದೊಳಗಿನ ಚಿತ್ರಕೇತುರಾಜನ ಕಥೆ (ಇ. ೧೮೯೫) 


ಗುಂಡಶಾಸ್ತ್ರೀ, ಬಿ. 


ಗ್ರಂಥ : ಶ್ರೀವಿಷ್ಣುದಶಾವತಾರಕಥಾಸಂಗ್ರಹವು (ಇ. ೧೯೦೬) 


ಗ್ರೇಟರ್‌, ಎ. 


ಗ್ರಂಥ : ಕೊಡಗು ದೇಶದ ವರ್ಣನೆ (ಭ. ೧೮೬೯) 


೩೦೮ ಗ್ರಂಥಕರ್ತರ ಚರಿತ್ರಕೋಶ 


ಗೋಜರ್‌, ಸಿ. 


ಗ್ರಂಥ : ಯೋಸೇಫನೆಂಬ ಯುವಗೋಪಾಲರತ್ನ (W.M.Waltz) ಅವರೊಂದಿಗೆ; 
(ಧ. ೦೮೭೮) 


ಗೋಪಾಲ, ಶ್ರೀನಿವಾಸ, ಟೊಣಪಿ 
ಗ್ರಂಥ : ಯುಕ್ಲಿಡನ ಸಿದ್ಧಾಂತ (ಖ. ೧೮೭೫) 


ಗೋಪಾಳ, ದುರ್ದುಂಡಿ: 
ಗ್ರಂಥ : ಲಾವಣೀ, ಪದಗಳು (ಅ. ೧೮೯೧) 


ಗೋವಿಂದ, ಶೇಷೋ, ಶಿರೋಳಕರ 
ಗ್ರಂಥ : ಜಗತ್ತಿನ ಇತಿಹಾಸಸಾರವು (ಮರಾಠಿಯಿಂದ ಭಾಷಾಂತರಿಸಿದ್ದು; ಮ. ೧೮೭೫) 


ಚನ್ನಬಸಪ್ಪ, ಬಸವಲಿಂಗ, ಚಿತ್ಸಾಲಿಮಠ 


ಗ್ರಂಥಗಳು : ಧಾರವಾಡ ವಕೀಲರ ವರ್ಣನೆ (ಅ. ೧೮೬೭), ಸೀತಾದೇವಿ 
ಅಜ್ಞಾತವಾಸವಾದದ್ದು (ಅ. ೧೮೬೭), ಹುಬ್ಬಳ್ಳಿ ಸೂಳೀಗೇರಿಯ ದುಂದುಮೆ (ಅ. 
೧೮೬೭). 


ಚನ್ನಬಸಯ್ಯಾ, ಚಂದೂರಮಠ 
ಗ್ರಂಥ : ಹೋಳೀ.- ಪದಗಳು (ಅ. ೧೯೧೧) 


ಚನ್ನಮಲ್ಲೇಶ, ಶ್ರೀಗಿರಿ - 


ಗ್ರಂಥ : ದೀಪದ ಕಲಿಯರ ಕಾವ್ಯವು (ಚನ್ನಬಸವಪುರಾಣಡಿಂದ ಆಯ್ದ ಕಥೆ; 
ಅ. ೧೮೯೩) 


ಚಂದ್ರಶೇಖರಶಾಸ್ತ್ರೀ, ವೆಂಕಟನೃ ಸಿಂಹ, ಮೈಸೂರು 
ಗ್ರಂಥ : ತತ್ವದರ್ಪಣ (ನ. ೧೯೦೨) 


ಗ್ರಂಥಕರ್ತರ ಚರಿತ್ರಕೋಶ ೩೦೯ 


ಚಾರ್ಬಾ, ಇ. ಎಲ್‌. 


ಗ್ರಂಥಗಳು : ಅಜ್ಞಾತವಾಸ ಅಥವಾ ಇಗ್ನಾಸಿಯವರ ಧ್ಯಾನಗಳು (ಧ.೧೮೬೫), 
ದಿವ್ಯ ಮಾತೃ ಕೆಯು (ಧ.೧೮೬೨), ದೈವಪರೀಕ್ಷೆ ಯು (ಧ.೧೮೫೨), ಪೂರ್ವಿಕ ಮತದ 
ವ್ಯಾಖ್ಯಾನವು (ಧ.೧೮೫೮), ಪ್ರೊತೆಸ್ತಾಂತಯೆಂಬ ಪತಿತರ ಮಾರ್ಗ (ಧ.೧೮೬೭), 
(ಎಲ್ಲ ಪುಸ್ತಕಗಳು ತಮಿಳಿನಿಂದ ಭಾಷಾಂತರಿಸಲ್ಪ ಟ್ಟಿವೆ). ಜಪದ ಪುಸ್ತಕವು (ಧ.೧೮೬೩), 
ಸುಕೃತ ಮಂತ್ರಗಳೂ ಜ್ಞಾನೋಪದೇಶದ ಸಂಕ್ಟೇಪವೂ (ಧ.೧೮೭೬) 


ಚಿನ್ನಪ್ಪಾ, ಕಿಶನ್‌ 


’ ಪ್‌ 


ಗ್ರಂಥ : ಲಿಂಗಾಯತ ಮತವಿಚಾರ (ಧ.೧೮೭೪) 


ಜನಾರ್ದನ ಅಯ್ಯಂಗಾರ್‌, ಎಂ. 
ಗ್ರಂಥ : ಸತ್ಸಂಪ್ರದಾಯದೀಪಿಕಾ (ಧ.೧೯೦೬) 
ಜಯಕೃಷ್ಣ, ಮೊದಲಿಯಾರ, ವೇಲೂರ 


ಗ್ರಂಥ : ವಿಚಾರಸಾಗರ (ಸಾಧು ನಿಶ್ಚಲದಾಸಕೃತ ಹಿಂದೀ ಪುಸ್ತಕದ ಭಾಷಾಂತರ; 
ಧ. ೧೮೯೬) 


ಜೇಕಬ್‌, ಕಂಶಿಕ 


ಗ್ರಂಥಗಳು ಕ ಜೀವಾಂತ್ಯಸ್ಥಿರಣೆ (ಬಾಬಾ ಪದಮನಜೀಯವರ ಮರಾಠಿ ಪುಸ್ತ ಕದ 
ಭಾಷಾಂತರ; ಧ.೧೮೬೯), ತಮ್ಮ ನೆರೆಯವರನ್ನು ಕೊಂದ ಮನುಷ್ಯನ ಕಥೆ (ಇಂಗ್ಲಿ ನಿಂದ 
ಭಾಷಾಂತರ; ಧ. ೧೮೬೭), ನಮ್ಮ ಕ್ತ ಮಂಡಳಿಯು ಧರ್ಮಸಂಬಂಧವಾದ 
ಖರ್ಚಿನಲ್ಲಿ ಸ್ವತಂತ್ರವಾಗುವ ಹಾಗೆ ಯಾವ ಉಪಾಯ ಮಾಡಬೇಕು? (ಮರಾಠಿಯಿಂದ 
ಭಾಷಾಂತರ; ಧ. ೧೮೬೮). 


ಜೋಸಿಯಾ, ಕೆ.ಎ. 


ಗ್ರಂಥಗಳು : ಉಭಯಮಾರ್ಗಸಂಮಂಧ (ಧ. ೧೮೯೮), ಹೊಸ ಒಡಂಬಡಿಕೆ ಎಂಬ 


ಸತ್ಯವೇದಾಂಶವು-ವ್ಯಾಖ್ಯಾನ ಸಹಿತ (ಧ. ೧೮೮೧) (ಎರಡೂ ಪುಸ್ತಕಗಳು ತಮಿಳಿನಿಂದ 
ಭಾಷಾಂತರಿಸಲ್ಪಟ್ಟಿ ವೆ). 


೩೧೦ ಗ್ರಂಥಕರ್ತರ ಚರಿತ್ರಕೋಶ 
ಡೀಸೆಂಟ್‌, ಸಿ. 
ಗ್ರಂಥ : ಆತ್ಮಸ್ನೇಹಮುಂ ( ಭಾಷಾಂತರ; ಧ.೧೯೦೬) 


ತವನಪ 


ಬ) 


ಪದ್ಮಪ್ಪ, ಕಲಘಟಗಿ 


ಗ್ರಂಥಗಳು : ಅಹಿಂಸೆ (ಧ ೧೯೦೭), ಉದ್ಯೋಗಸಂಬಂಧದ ಮಹತ್ವವಿಚಾರ, 
ಬಾಲಕರನ್ನು ತಿದ್ದುವಿಕೆ (ಬ. ೧೯೦೭) 


ತಿಮ್ಮಪ್ಪದಾಸ್‌, ಹಿರಿಯಧಾರಾಪುರ 


ಗ್ರಂಥಗಳು : ಗಾಲವಚರಿತ್ರೆ (ಅ), ಬಕಾಸುರವಧೆ (ಅ), ಮೂರೂವರೆ ವಜ್ರದ 
ಕಥೆ (ಅ), ಲಾಕ್ಷಾಗೃಹದಹನ (ಅ) ಶಶಿರೇಖಾಪರಿಣಯಂ (ಅ. ೧೮೮೧), ಸುಭದ್ರಾ 
ಪರಿಣಯಂ (ಅ), ಸುರಥಸುಧನ್ವರ ಕಾಳಗ (ಅ). 


ತಿಮ್ಮಕೃಷ್ಣರಾವ್‌, ಹುರಳಿ 
ಗ್ರಂಥ : ಆರ್ಯಕುಲಾಂಗನಾ (ಇ. ೧೮೯೬) 


ತಿರಕೋ, ಕಲ್ಲೋ, ಉದಂಡಕರ. 
ಗ್ರಂಥ : ಸಟೀಕ ಈಶಾವಾಸ್ಯೋಪನಿಷತ್‌ (ಶಾಂಕರಭಾಷ್ಯದೊಂದಿಗೆ; ನ. ೧೯೦೫) 


ತಿರುಮಲಾಚಾರ್ಯ, ಭೀ. 
ಗ್ರಂಥ : ನೀತಿಶಾಸ್ತ್ರವು (ಧ.೧೮೬೮) 


ತೋಟಯ್ಯ, ಅನ್ನದಾನಯ್ಯ, ಮಂಗಳೂರು ಮಠ 
ಗ್ರಂಥ : ವೀರಮಣಿ (ಇ. ೧೯೦೨) 


ದ್ವಾರಪಾಲ, ಜಿನ್ನಪ್ಪಾ , ಜೇಡಿ 
ಗ್ರಂಥ : ಉಪದೇಶದ ಮಾಲಿಕೆಯು (೧೯೦೮) 


ಗ್ರಂಥಕರ್ತರ ಚರಿತ್ರಕೋಶ ೩೧೧ 


ದುರ್ಗಾರಾಮ, ಬಾಲಹರಿದಾಸ 
ಗ್ರಂಥ : ಮನೋಧರ್ಮ (ಅ. ೧೯೦೮) 


ದೇವಾನಂದಸ್ವಾಮಿ, ಪರಮಹಂಸ 


ಗ್ರಂಥ : ನಿಜದೀಪಿಕಾರತ್ನವೆಂಬ ಗ್ರಂಥವು (ವೇದಾಂತ ರಾಘವಾಚಾರ್ಯರಿಂದ ಟೀಕಿಸಲ್ಪಟ್ಟ 
ಸೇಲಂ ಕೃಷ್ಣರಾಜವಿರಚಿತ ಗ್ರಂಥ; ನ. ೧೮೯೪) 


ಧರಣಪ್ಪಾ , ಮೂಕಪ್ಪಾ, ಬರಗಾಲೆ 


ಗ್ರಂಥ : ಜೈನಧರ್ಮಾಮೃತಸಾರ (ನೇಮಿಚಂದ ನಾರಾಯಣ ಚವಡೆ ಕೃತ ಮರಾಠಿ 
ಪುಸ್ತಕದ ಭಾಷಾಂತರ; ಧ. ೧೯೦೮) f 


ನರಸಿಂಗರಾವ್‌, ಉಭಯದ 


ಗ್ರಂಥ : A Hand-Book of Canarese Proverbs with English 
Equivalents (ದ.ಏ. ೧೯೦೬) . 


"6 


ನರಸಿಂಗರಾವ್‌, ಉಲ್ಲಾಳ 


ಗ್ರಂಥ : A Kisamwar Glossary of Kanarese Words (ಕನ್ನಡ- ಇಂಗ್ಲೀಷು 
ಶಬ್ದಕೋಶ; ದ-ಏ.೧೮೯೧) 


ಎನ್‌.ವಿ. ಕೋಲ್ಡಟಕರ 
ಗ್ರಂಥ : ಜ್ಯೋತಿಃಶಾಸ್ತ್ರ (ಖ.೧೯೧೮).' 


ನರಸಿಂಹಯ್ಯ, ಬಿ. 


ಗ್ರಂಥ : ಶ್ರೀ ಸೂತಪುರಾಣ (ಸಂಸ್ಕೃತದಿಂದ ಭಾಷಾಂತರ; ಧ. ೧೮೯೭) 


ನರಸಿಂಹ, ಸೈದ್ಧಾನ್ತಿ 
ಗ್ರಂಥಗಳು : ಗೋಪಾಲರತ್ನಾಕರ (ಖ), ಜಾತಕ ಕಲಾನಿಧಿ (ಖ), ಜಾತಕಾಲಂಕಾರ 


೩೧೨ ಗ್ರಂಥಕರ್ತರ ಚರಿತ್ರಕೋಶ 


(ಖ.೧೯೧೨), ಪರಾಶರ ಹೋರಾಶಾಸ್ತ್ರ ಸಂಗ್ರಹವಾದ ತಾತ್ಪರ್ಯಬೋಧಿನಿ ಎಂಬ 
ಕನ್ನಡ ಸಟೀಕಾ ಜಾತಕಚಂದ್ರಿಕಾ (ಖ). 


ನರಸಿಂಹ, ಪೌರಾಣಿಕ, ಕಡಲೂರು (ಗುಂಡಶಾಸ್ತ್ರೀ) 


ಗ್ರಂಥ : ಪೌರುಷಪ್ರಕಾಶವೆಂಬ ಶ್ರೀ ಜ್ಞಾನವಾಸಿಷ್ಠಸಾರವು (ವಾಲ್ಫೀಕಿಕೃತ ಯೋಗವಾಸಿಷ್ಠದ 
ಭಾಷಾಂತರ; ನ. ೧೮೯೮) 


ನರಸಿಂಹಪಂಡಿತ, ಕಾಶೀಪಂಡಿತ, ನರಸೀಪುರ 


ಗ್ರಂಥ : ಜ್ವರವಿವರಣವು (ಎಂ. ಜಗನ್ನಾಥ ನಾಯಡುಕೃತ ತಮಿಳು ಪುಸ್ತಕದ 
ಭಾಷಾಂತರ; ಢ.೧೮೭೭) 


ನೋರೋನ, ಜಿ.ಜಿ. 


ಗ್ರಂಥ : ಅಪಾಯದಲ್ಲಿನ ಉಪಾಯಸಂಗ್ರಹ ಅಥವಾ ಜಖಮಿ ಜನರ ತುರ್ತು 
ಚಿಕಿತ್ಸವು (ಅ. ೧೮೯೬-೯೯) 


ನಾರಾಯಣ, ಅನಂತ, ಕಾಮತ್‌ 
ಗ್ರಂಥ : ಸಂಗೀತಸಂವಾದನಾಟಕ (ಆ. ೧೯೧೨) ಬ 


ನಾರಾಯಣರಾವ್‌, ಸುಬ್ಬರಾವ್‌, ಗೋಕರ್ಣ 
ಗ್ರಂಥ : ಪತಿವ್ರತಾಧರ್ಮ (ಇ. ೧೯೦೭) 


ನಾರಾಯಣ, ಭಾಸ್ಕರ, `ಕಾರಕೂನ (ಪಾಟೀಲ) 


ಗ್ರಂಥಗಳು : ಪೋಪೀಸ ವಿಷಯದ ಪುಸ್ತಕವು (ವ. ೧೮೭೭), ಮುಲ್ಕೀವಿಷಯ 
(ವ. ೧೮೭೬) 


ನಿರ್ವಾಣಶಿವಯೋಗಿ 
ಗ್ರಂಥ : ಕನ್ನಡ ಪಂಚೀಕರಣವೇದಾಂತ (ನ. ೧೮೯೩) 


ಗ್ರಂಥಕರ್ತರ ಚರಿತ್ರಕೋಶ ೩೧೩ 


ನೀಲಕಂಠ, ಖಂಡೋ, ನಾಡಿಗರ 
ಗ್ರಂಥ : ಪ್ರಾಕೃತಿಕ ಭೂಗೋಲ ಮತ್ತು ಜ್ಯೋತಿಷಶಾಸ್ತ್ರಗಳ ಸಾರವು (ಕ. ೧೮೭೯) 


ಪಟ್ಟಾ ಭಿರಾಮಶಾಸ್ತ್ರೀ 
ಗ್ರಂಥ : ಯಷ್ಯಶ್ವಂಗೋಪಾಖ್ಯಾನವು ( ಭಾಷಾಂತರ; ಕಾ ೧೮೯೧) 


ಪುಟ್ಟಣ್ಣ, ವೀರನಗೆರೆ 


ಗ್ರಂಥಗಳು : ಅರ್ಜುನ `ಜೋಗಿ ಹಾಡುಗಳು, ಅಂಕನಾಥೇಶ ಭಕ್ತಿಯ ವಿಜಯ, 
ಗರುಡ ಹನುಮದಿ ಲಾಸ, ಗಿರಿಜಾಕಲ್ಯಾಣ ನಾಟಕ, ಚಾಮರಾಜೇಂದ್ರ ಶತಕ" ತುರಾಲಾವಣಿ, 
ದುಶ್ಶಾಸನ ನಾಟಕ, ದೇವರ ಜಾತ್ರೆಯ ಪದಗಳು. ದ್ರೌಪ ಪದೀಸ್ವಯಂವರ (ಆ. 
೧೯೦ರ), ಧ್ರುವಚರಿತ್ರೆ, ನಳಚರಿತ್ರೆ, ನೇತ್ರಾವತೀ ಕಥೆ, ಪಂಚವಟಿ ರಾಮಾಯಣ, 
ಬಾಲಿಕಾಗೀತ ರತ್ನಾವಳಿ, ರತಿಕಲ್ಯಾಣ (ಆ. ೧೮೯೯), ವಿನೋದ ರಸಮಂಜರಿ, 
ವಿವೇಕವಿಜಯ, ಶನಿದೇವರ ಮಹಾತ್ವೈ, ಸಾನಂದಗಣೇಶನ ಕಥೆ, ಹರಿಶ್ಚ ೦ದ್ರ ನಾಟಕ. 


ನರಸಿಂಹಾಚಾರ್ಯ, ಗೊರೂರು 


ಗ್ರಂಥಗಳು : ಕಥಾಮಂಜರಿ (ಇ) ಕನ್ನಡ ಭೃರ್ತೃಹರಿ (ಅ), ಕನ್ನಡ ಎಶ್ವಗುಣಾದರ್ಶ 
(ಅ), ಕೃಷ್ಣಚರಿತಾಮೃತ (ಅ), ಕಾಪೇರಿ ಫ್ರರಾಣ (ಅ), ನೃಹರಿಬಿನ್ನಪ ( ಅ). 


ನಂಜಪ್ಪ, ಮಲ್ಲಪ್ಪ, ಚಕ್ರಪುರಿ 


ಗ್ರಂಥ : ಜಯಸಿಂಹರಾಜ ಚರಿತಂ ಎಂಬ ನಾಟಕವು (William Shakespeare 
ಕೃತ '೦)/7060೧6'ನಾಟಕದ ರೂಪಾತರ; ೧೯೦೭) 


ನಂಜುಂಡಯ್ಯ, ಎಸ್‌ 
ಗ್ರಂಥ : ನವರತ್ನ ಪಕ್ಷಿಯ ಚರಿತ್ರೆ (ಇ. ೧೯೦೫) 


ನಂಜುಂಡಶಾಸ್ತ್ರೀ, ಎ.ಎಂ.ಕೆ. 


ಗ್ರಂಥ : ನರಕಾಸುರವ್ಯಾಯೋಗಂ (ಧರ್ಮಸೂರಿಕೃತ ಸಂಸ್ಕೃತ ನಾಟಕದ ಭಾಷಾಂತರ; 
೧೮೯೩). 


೩೧೪ ಗ್ರಂಥಕರ್ತರ ಚರಿತ್ರಕೋಶ 


ನಂಜುಂಡಶಾಸ್ತ್ರೀ, ಕೆ.ಸಿ. 


ಗ್ರಂಥ : ವೇದಾಂತ ಜ್ಞಾನಶಿಖಾರತ್ನವು (ನ. ೧೯೦೮) 


ಫಕೀರಪಾ, ಬಸಪಾ, ಕರಡೀಗುಡ 
ಸ ಇ) a 


ಗ್ರಂಥಗಳು : ಬರಗಾಲ ವರ್ಣನೆ (ಅ. ೧೮೮೩), ಶ್ರೀ ಹರಿಲೀಲಾಮೃತ ಅಥವಾ 
ದಶಾವತಾರಸ್ತೋತ್ರ (ಅ). 


ಬೆಲ್ಲ, ಜೆ 


ಗ್ರಂಥ : ಪರಮಾರ್ಥ ಗುರುವಿನ ಕಥೆ (C.G.E. Beschi ಕೃತ ತಮಿಳು ಪುಸ್ತಕದ 
ಭಾಷಾಂತರ; ಧ. ೧೮೭೭). 


ಬಸಪ್ಪಾ » ಜವಳಿ 
ಗ್ರಂಥ : ಜಲಶಿಲ್ಪಿ ಹಲ್ಲಿ ಶಕುನವು (ಪ. ೧೮೮೧) 


ಬಸವಲಿಂಗಸ್ವಾಮಿ ಚರಮೂರ್ತಿ, ಹೊಸಮಠ 


ಗ್ರಂಥ : ಶಿವಪಂಚಸ್ತವಃ (ಶ್ರೀ ಏಶಾ ಿರಾಧ್ಯ ಎರಚಿತ ವ್ಯಾಖ್ಯಾನ ಸಹಿತ ಕನ್ನಡ 
ಭಾಷಾಂತರ; ಧ. ೧೦೮) 


ಬಳವಂತ, ಭಾಸ್ಕರ, ಮರಾಠೆ 
ಗ್ರಂಥ : ಸಂಗೀತ ಪದ್ಧಾವತೀಪರಿಣಯ ಅಥವಾ ಶ್ರೀನಿವಾಸಕಲ್ಯಾಣ ನಾಟಕ (೧೮೮೨) 


ಪದ್ಮನಾಭಾಚಾರ್ಯ, ಮಾಧವಾಚಾರ್ಯ, ಕೋಯಿಮುತ್ತೂರ 
ಗ್ರಂಥ : ಶ್ರೀಮನ್ವಧ್ವವಿಜಯಕಥಾಮೃತಂ (ಧ. ೧೯೦೮) 


ಪರ್ವತೇಶಸ್ವಾ ಮಿ 


ಗ್ರಂಥ : ಶ್ರೀ ಭೋಜದೇವನೃ ಪತಿಕೃತ ತತ್ವಪ್ರಕಾಶಿಕಾ (ಭೋಜರಾಜಕೃತ "ತತ್ವಪ್ರಕಾಶಿನಿ' 
ಗ ಸ್ರಂಥದ ಸಾರಾಂಶ: ನ. ರಂರೆ) 


ಗ್ರಂಥಕರ್ತರ ಚರಿತ್ರಕೋಶ ೩೧೫ 


ಪ್ರಭಯ್ಯಾ, ಲಕ್ಷಾಪತಿಮಠ 
ಗ್ರಂಥ : ಶಿವರಾತ್ರಿಕಥೆ ಮತ್ತು ಗೋಕರ್ಣಮಹಾತ್ಮೆ (ಧ. ೧೯೦೫) 


ಪಾಲ್‌, ಗಣೇಶ, ಕಂಶಿಕ್‌ 


ಗ್ರಂಥಗಳು : ಕೃಷ್ಣ-ಕ್ರಿಸ್ತ ಇವರ ಹೆಚ್ಚು ಕಡಿಮೆ (ಬಾಬಾ ಪದಮನ್‌ ಜೀಯವರ ಮರಾಠಿ 
ಪುಸ್ತಕದ ಭಾಷಾಂತರ; “.೧೮೬೮), “ುದಗಸ ರ, ಅದರ ಮಿಶನೂ ರಕ್ತಸಾಕ್ಷಿಗಳೂ 
(ಧ” ೧೮೬೬). 


ಬ್ರಹ್ಮಾನಂದಯೋಗಿ 
ಗ್ರಂಥ ನ ಬ್ರಾಹ್ಮಧರ್ಮಾನುಸಾರ (ನ.೧೯೦೬) 


ಬ್ರಾಕ್‌ಮನ್‌, ಹೆನ್ರಿ, ಜೇಮ್ಸ್‌ 


ಗ್ರಂಥ : ದೇವಕ್ರಿಯಾಸೂಚಕ (T-H. Gallaudet ಕೃತ ‘The class Book 
of Natural Theology ಪುಸ್ತ ಕದ ಭಾಷಾಂತರ - ಟೆ. ವೆಂಕಟಸುಬ್ಬಯ್ಯ ಹಾಗೂ 
ಬಿ. ರಾಮಸ್ವಾಮಿಯವರ ನೆರವನಿಂದ ; ಧ. ೧೮೫೧) 


ಬುಚರ್‌, ಜೆ. 
ಗ್ರಂಥ. ಕನ್ನಡ ಮತ್ತು ಇಂಗ್ಲೀಷ್‌ ಶಾಲಾನಿಘಂಟು (ದ-ಏ.೧೮೯೯) 


ಬುಹ್ರರ, ಜೆ.ಎ. 


ಗ್ರಂಥ : ದೇವವಾಕ್ಕದ ದ್ವಿಪಂಚಾಶತ ಪೂರ್ವನಿರ್ಧಾರ (ಎರಡು ಭಾಗಗಳು; ಧ.೧೮೬೮, 
೧೮೬೯) 


ಬೆನಕಪ್ಪ ಶಾಸ್ತ್ರೀ 


ಗ್ರಂಥ : ಶ್ರೀ ದೇವಾಂಗಮನುಬ ಿಹ್ಮವೇದೋಕ್ತ ಮೂಲಸ್ತಂಭವೆಂಬ ಉಪನಿಷದ್ದಾ ಕ್ಯಗಳು 
(ಧ. ೧ೀ ೦೬) 


೩೧೬ ಗ್ರಂಥಕರ್ತರ ಚರಿತ್ರಕೋಶ 


ಬೇಟೆರಾಯ, ದೀಕ್ಷಿತ 


ಗ್ರಂಥಗಳು : ಕಲಿಧರ್ಮಬೋಧಿನಿ ಕಾಲಜ್ಞಾನವು (ಆ. ೧೮೯೭), ಶ್ರೀಚಾಮರಾಜೇಂದ್ರ 
ವಿಲಾಸವು ಎಸ್‌." ನಂಜುಂಡಯ್ಯ ಅವರೊಂದಿಗೆ; (ಅ. ೧೮೯೭), ಶಾಕುಂತಲ 
ನಾಟಕಂ. 


ಬೋಧರಾಚಾರ್ಯ, ಮಹಿಷಿ 
ಗ್ರಂಥ : ಗರ್ಭಿಣಿಶಿಶುಸಂಗೋಪನ ( ಭಾಷಾಂತರ; ಢ.೧೮೯೧) 


ಬೌಟ್‌ಲೋಪ್‌, ಎ. 


ಗ್ರಂಥಗಳು :: ಆದಿತ್ಯವಾರದ ಅದ್ಭುತವೆಂಬ ಹಳೇವೇದ ಹೊಸವೇದದ ಸಂಕ್ಷೇಪವು 
(ಧ.೧೮೬೪), ಇಂಗ್ಲಾಂಡ್‌ ಸೀಮೆಯ ಚರಿತ್ರೆಯ ಪ್ರಶ್ನೋತ್ತರವಾದ ಸಂಕ್ಷೇಪವು 
(ಮ.೧೮೬೪) 


ಭಾಸ್ಕರ, ಸೊಲೊಮನ್‌ 


ಗ್ರಂಥಗಳು : ದಾಂಪತ್ಯಸ್ಥಿತಿಯನ್ನು ಕುರಿತಾದ ಗ್ರಂಥತ್ರಯ (ಮೂರು 
ಭಾಗಗಳು-ಮರಾಠಿಯಿಂದ ಭಾಷಾಂತರ; ಧ.೧೮೭೫), ಯಮುನಾಬಾಯಿಯ ಸಂಚಾರ 
(ಬಾಬಾ. ಪದಮನಜೀಯವರ ಮರಾಠಿ ಕಾದಂಬರಿಯ ಭಾಷಾಂತರ; ಇ. ೧೮೬೯) 


ಭೀಮರಾವ್‌ ಮಾಧವ, ಸಂಗೀತ 
ಗ್ರಂಥ : ಮನೋರಂಜಕ ಕಥೆಗಳು (ಇ. ೧೮೯೧) 


ಭೀಮಾಚಾರ್ಯ, ಸುಬ ು)ಹ್ಮಣ್ಯಾ ಚಾರ್ಯ, ಕಿತ್ತೂರ 


ಗ್ರಂಥಗಳು : ಪಂಚೀಕರಣ (ಧಂ ೧೬), ವಿಚಾರಚಂದ್ರೊ ೀದಯ (ಪೀತಾಂಬರಜೀಯವರ 
ಹಿಂದೀ ಗ್ರಂಥದ ಭಾಷಾಂತರ; ಧ. ೧೯೧೫), ವಿಚಾರಸಾಗರ (ಸಾಧು. ನಿಶ್ಚ ಲದಾಸರ 
ಹಿಂದೀ ಗ್ರಂಥದ ಭಾಷಾಂತರ; ಧ. ೧೯೧೭) 


ಮಲ್ಲೇಶಶಾಸ್ತ್ರಿ, ಕೂಸನೂರ 
ಗ್ರಂಥ : ರುದ್ರವಂಶಾವಳಿ (ಮೂಲ ಸಂಸ್ಕೃತ-ಕನ್ನಡ ಭಾಷಾಂತರದೊಂದಿಗೆ ಧರ೯೧೦) 


ಗ್ರಂಥಕರ್ತರ ಚರಿತ್ರಕೋಶ ೩೧೭ 


ಭೀಮಾವಧೂತ 
ಗ್ರಂಥ : ತತ್ವಾನುಸಂಧಾನ (ನ. ೧೮೯೯) 


ಮಧ್ವರಾವ್‌,ರಾಮಚಂದ್ರ, ಸತ್ಯಪ್ಪನವರ 


ಗ್ರಂಥ : ಶ್ರೀಮದ್ವವಿಜಯಭಾಮಿನಿ (ನಾರಾಯಣಕವಿಕೃತ ಸಂಸ್ಕೃತಗ್ರಂಥದ ರೂಪಾಂತರ; 
(ಧಾ. ೧೮೮೮) 


ಮಲ್ಲಾ ರಾಧ್ಯ,. ಎಂ. 
ಗ್ರಂಥ : ವ್ಯವಹಾರನಿರ್ಣಯ ಕನ್ನಡದ ಲಾ ಪುಸ್ತಕವು (ವ.೧೯೦೭) 


ಮಹಾಂತದೇಶಿಕ 


ಗ್ರಂಥಗಳು : ಅಂಬಾಸ್ತೋತ್ರ, ಇಕ್ಕದ ಮಾರೈ ಯನ ಚರಿತ್ರೆಯು (ಧ-ಚ. ೧೮೮೯), 
ಗಣಾಷ್ಟಕ, ಗಂಗಾಧರೆಸ್ತೊ ತ್‌ J ನಿರಾಳಗುರುಸ್ತೊ ಇತ್ರ, ರಾಜೇಶ್ವ ರಶತಕ, 
ರೇಣುಕಾಚಾರ್ಯಸ್ತೊ ತ್ರ, ಫೇಣುಗೋಪಾಲಶತಕ, ಸತ್ತ ಹರಿಶ್ಚಂದ್ರ ಮಹಾರಾಯನ 
ಚರಿತ್ರೆಯು (ಅ. ೧೮೬), ಸಿರಿಯಾಳನ ಚರಿತ್ರೆಯು [ಧಾ.“೧೮೯೫) 


ಮಂಜಪ್ಪ ಯ್ಯಾ, ಕಲ್ತೊ "ಡೆ 


ಗ್ರಂಥಗಳು : ಅಭಿಮನ್ಯುಕಾಳಗ (ಅ), ಕನಕಾಂಗಿಕಲ್ಯಾಣ (ಅ), ಹಲವು ಕನ್ನಡ 
ಪದಗಳು. 


ಮಂಜಪ್ಪಯ್ಯಾ, ತುಡೂರು 
ಗ್ರಂಥ : ಸ್ಮಾರ್ತನಿತ್ಯಕರ್ಮದೀಪಿಕಾ (ಧ. ೧೯೦೮) 


ಮಂಜಮ್ಮಾ, ಕಿಬ್ಬಚ್ಚ ಲ 
ಗ್ರಂಥ : ವೇದಾಂತ ತತ್ವಸಾರ (೧೮೮೬) 


ಮುರಗಾರಾಧ್ಯ ಎಸ್‌, ಗುಬ್ಬಿ 
ಗ್ರಂಥ : ಶೃಂಗಾರಚಾತುರ್ಕೋಲ್ಲಾಸಿನಿ (ಅ. ೧೮೯೬) 


೩೧೮ ಗ್ರಂಥಕರ್ತರ ಚರಿತ್ರಕೋಶ 


ಮೆನ್ನ ರ್‌, ಆಗಸ್ಟ್‌ 
ಗ್ರಂಥ ಕ ಭೂತವಿದ್ಯೆಯು (ಪ. ೧೮೬೭) 


ಮೇಲ್‌, ಎಂ.ಟಿ. 


ಗ್ರಂಥಗಳು : ದೇವರು ಆರಿಸಿ ತೆಗೆದದ್ದು , ತನ್ನ ಭಕ್ತರಿಗೆ ಉತ್ತಮವಾಗಿದೆ (D.Simpson 
ಕೃತ ಪುಸ್ತಕದ ಭಾಷಾಂತರ; ಧ. ೧೮೬೨), ಪೇದಸಂಗ್ರೆಹ (ಧ. ೧೮೬೫). 


ಯಜ್ಞ ನಾರಾಯಣ, ಅಡಿಗ, ಕೆ. 
ಗ್ರಂಥ: : ಮೋಹಿನಿ (ಇ. ೧೯೧೫) 


ರಂಗನಾಯಕಮ್ಮ 
ಗ್ರಂಥ : ಅಡಗೂಲಜ್ಜಿಯ ಕಥೆಗಳು (ಇ. ೧೯೦೭) 


ರಂಗಪ್ಪಯ್ಯ ಹೆಬ್ಬಾರ, ಸುರತ್ಕಲ್‌ 
ಗ್ರಂಥಗಳು : ದೈವಭಕ್ತಿ (ಇ), ಭರತನ ಸಂಕ್ಷಿಪ್ತ ಇತಿಹಾಸ (ಇ), ಸುಮಿತ್ರ (೩೧೯೧೯) 


ರಂಗರಾವ್‌, ಮೈಸೂರು 


ಗ್ರಂಥ : ಸುಭಾಷಿತ ಸಮುದಾಯವು (೫೦೦ ಸಂಸ್ಕೃತ ಸುಭಾಷಿತಗಳು-ಕನ್ನಡ 
ಅರ್ಥದೊಂದಿಗೆ; ದ-ಏ.೧೯೦೫) 


ರಾಘಪ್ಪಾ, ಶೆಟ್ಟಿ 
ಗ್ರಂಥ : ವೀರಶೈವಾಚಾರಚಿಂತಾಮಣಿ (ಧ. ೧೮೯೩) 


ರಾಘವೇಂದ್ರಾಚಾರ್ಯ, ರಾಯಪಾಳ್ಯ 
ಗ್ರಂಥಗಳು : ಸಂಸ್ಕೃತ-ಕನ್ನಡ ವ್ಯಾಖ್ಯಾನ ಸಹಿತ ಶ್ರೀಮಣಿಮಂಜರಿ (ಧ.೧೮೯೦), 
ಸಂಸ್ಕೃತ-ಕನ್ನಡ ವ್ಯಾಖ್ಯಾನ ಸಹಿತ ಶ್ರೀಮಧ್ವವಿಜಯ (ಧ. ೧೮೮೮). (ಎರಡೂ 
ಪುಸ್ತಕಗಳು ತೆಲುಗು ಲಿಪಿಯಲ್ಲಿವೆ) 


ಗ್ರಂಥಕರ್ತರ ಚರಿತ್ರಕೋಶ ೩೧೯ 


ರಾಜಗೋಪಾಲ ಪಿಳ್ಳೆ, ಎ. 


ಗ್ರಂಥ : ಇಂಗ್ಲೀಷ್‌ ಕರ್ನಾಟಕ ವೈದ್ಯಚಿಂತಾಮಣಿ (ಇಂಗ್ಲೀಷ್‌, ಲ್ಯಾಟಿನ್‌, ಕನ್ನಡ, 
ತಲುಗು, ತಮಿಳು ಭಾಷೆಗಳಲ್ಲಿ ಔಷಧಿಯ ಹೆಸರುಗಳೊಂದಿಗೆ; ಢ.೧೮೯೯) 


ರಾಜಗೋಪಾಲಶೆಟ್ಟ, ಬಿ. 


ಗ್ರಂಥ : ಪಂಚಭಾಷೀಯ ಚಿಕ್ಕ ಬಿಲೇರಿ (ತೆಲುಗು, ಕನ್ನಡ, ತಮಿಳು, ಇಂಗ್ಲೀಷ್‌, 
ಹಿಂದುಸ್ಥಾನಿ ಶಬ್ದಸಂಗ್ರಹ-ಮೂರು ಭಾಗಗಳು; ದ-ಏ.೧೮೮೭) 


ರಾಣೋಜಿರಾವ್‌, ಸಂತುರಾಮ, ಬೊಂಬರಿ 
ಗ್ರಂಥ : ಈಜಿಪ್ಟರ ಚರಿತ್ರೆ (ಮ. ೧೮೯೪) 


ರಾಮನ್‌ ನಂಬಿಯಾರ್‌, ಎಂ. 
ಗ್ರಂಥ : ಮೂರ್ತಿಪೂಜಾಮಹತ್ವ (ಧ. ೧೯೧೯ ) 


ರಾಮರಾವ್‌, ಬಿ. 


ಗ್ರಂಥ : ರೇಖಾಗಣಿತ (Euclid ಕೃತ' Elements ‘of Geometry’ ಯ ಭಾಷಾಂತರ; 
ಖ. ೧೮೬೬) 


ರಾಮರಾವ್‌ ಕೆರೋಡಿ 


ಗ್ರಂಥ : ರಭಾನ್ಸಿ ಸಂಸ್ಥಾನದ ಮಹಾರಾಣಿ ಲಕ್ಷ್ಮೀಬಾಯಿ ಸಾಹೇಬಳ ಚರಿತ್ರೆಯು 
(ದತ್ತಾತ್ರಯ ಬಳವಂತ ಪಾರಸನೀಸ ಕೃತ ಮರಾಠಿ ಪ್ರೌಕದ ಭಾಷಾಂತರ; ಮ-ಚ೧೯೫) 


ರಾಮರಾವ್‌, - ಕೆ. 


ಗ್ರಂಥ : ಮೂಲಶಾಲೆಗಳ ಶಿಕ್ಷಣಕ್ರಮಪದ್ಧತಿ (ಬ.೧೯೦೮) 


ರಾಮರಾವ್‌ ಪಾಲವೊಂಡ 
ಗ್ರಂಥ : ಉತ್ತರ ರಾಮಕಥಾಸಂಗ್ರಹ ಎಂಬ ಕನ್ನ ಡ ವಾಕ್ಯಕಾವ್ಯವು ( ಅ. ೧೮೮೩) 


೩೨೦ ಗ್ರಂಥಕರ್ತರ ಚರಿತ್ರಕೋಶ 


ರಾಮರಾವ್‌ ಎಂ.ಬಿ. 
ಗ್ರಂಥ : ಚಾರುಶೀಲೆ ಚರಿತ್ರೆ (ಆ. ೧೮೯೬) 


ರಾಮಶಾಸ್ತ್ರೀ, ಗೂಡಪಲ್ಲಿ 


ಗ್ರಂಥಗಳು : ಕುಮಾರರಾಮನ ನಾಟಕ, ಚಂಡಕೌಶಿಕ ನಾಟಕ, ಚಂಡೀಮದಮರ್ದನ 
ನಾಟಕ, ಚೋರಕಥೆ,. ಜಟಾಸುರನ ಕಾಳಗ, ಜಲಂಧರನ ಕಾಳಗ, ತಾರಾಶಶಾಂಕ 
ವಿಜಯ, ದುಶ್ಯಾಸನನ ಕಥೆ, ಶೃಂಗಾರಾದ್ಭುತ ರುರೀ ಚಿತ್ರ ಬೃಹತ್ಯಥಾಮಂಜರಿ 
(ಇ.೧೮೮೯ ) 


ರಾಬರ್ಟ್‌, ಎ. ಕೋಲ್‌ (ಲೆಫ್ಟನಂಟ್‌) , 


ಗ್ರಂಥ : ಮಹಮ್ಮದೀಯ ಲಾವಿನ ಸಂಗ್ರಹವು (ವಿ. ಶಠಕೋಪಾಚಾರ್ಲುಕೃತ ಇಂಗ್ಲೀಷ್‌ 
ಗ್ರಂಥದ ಭಾಷಾಂತರ; ವ. ೧೮೬೩) 


ರಾಬರ್ಟ್‌, ಎಚ್‌. ` `` 


ಗ್ರಂಥ : ಸುಕುಮಾರಿ (101)! ಟೆ. ಕೃತ ಮಲೆಯಾಳೀ ಗ್ರಂಥದ ಭಾಷಾಂತರ; 
(ಇ. ೧೮೯೯) 


ರಾಮಕೃಷ್ಣ, ಮಂಜುನಾಥ, ಹುಲ್ಲಿನಮನೆ 
ಗ್ರಂಥ : ಕಾರ್ತವೀರ್ಯವಧೆ ಅಥವಾ ಪರಶುರಾಮ ಅವತಾರ (ಅ. ೧೮೮೮) 


ರಾಮಕೃಷ್ಣಾಚಾರ್ಯ, ಉಡುಪಿ 
ಗ್ರಂಥ : ಕರ್ಣಾಟಕ ಅವಂತಿಸುಂದರೀಪರಿಣಯವು (ಆ.೧೯೦೭) 


ರಾಮಚಂದ್ರರಾವ್‌, ಪನಮಲೆ 


ಗ್ರಂಥ : ಬ್ರಹ್ಮಸೂತ್ರಾರ್ಥಸಂಗ್ರಹ (ಆನಂದತೀರ್ಥರ ಸಂಸ್ಕೃತ ಗ್ರಂಥಕ್ಕೆ ಕನ್ನಡ 
ಟೀಕೆ; ನ. ೧೯೦೩) | ಇ 


ಗ್ರಂಥಕರ್ತರ ಚರಿತ್ರಕೋಶ ೩೨೧ 


ರಾಮಶಾಸ್ತ್ರ € ಹೊಸಕೋಟೆ 


ಗ್ರಂಥ : ಶಿವಭಕ್ತಿಸಾರವೆಂಬ ಶತಕವು (ಶಿವಧ್ಯಾನದ ರಾಮಯ್ಯ ಕೃತ ಗ್ರಂಥಕ್ಕೆ 
ಟೀಕೆ; ಧ.೧೮೭೮) 


ರಾಮಸ್ವಾಮಿ, ಬಾಗಲೂರು 
ಗ್ರಂಥ : ವಾಸಿಷ್ಕರಾಮಾಯಣ ( ಭಾಷಾಂತರ; ಅ. ೧೮೯೭) 


ರಾಮಸ್ವಾಮಿ, ಎಂ. 
ಗ್ರಂಥ : ಇಂಗ್ಲೀಷು-ಕನ್ನಡ ನಿಘಂಟು (ದ.ಏ.೧೮೬೩, 1) 


ರಾಮಸ್ವಾ ಮಿ, ಬಿದಡಿ 


ಗ್ರಂಥ : ಮನಶ್ಚಂದ್ರಬೋಧೆ (ಕೃಷ್ಣಮಿಶ್ರಕೃತ ಸಂಸ್ಕೃತ "ಪ್ರಬೋಧಚಂದ್ರೋದಯ' 
ನಾಟಕದ ಕಥೆ (ಇ. ೧೯೦೫) 


ರಾಮಾಚಾರ್ಯ, ಕೌಲಗಿ 
ಗ್ರಂಥ :ಗಿಡಮೂಲಿಕೆಗಳು (ಟ. ೧೯೧೩) 


ರಾಯಿಸ್‌, ಬೆಂಜಮಿನ್‌, ಹಾಲ್ಟ್‌ 


ಗ್ರಂಥಗಳು : ಕನ್ನಡ ಸಂಗೀತಗಳು (ಅ. ೧೯೦೦, ೭). ಗಣಿತ ಎದ್ಯವು (ಖ. 
೧೮೬೯, IV) ಚಿಕ್ಕವರು ಮೊದಲಾಗಿ ಪಾಠಮಾಡತಕ್ಕ ವೇದಬೋಧನೆಯು (ಧ. 
೧೮೫೦), ಚಿಕ್ಕವರಿಗೆ ತಕ್ಕಂಥ ಪಾಠಗಳು (೨ಭಾಗಗಳು, ೧೮೫೫, ೧೮೫೬, V) 
ಪರಂ ೀತಿಯೂ ಕೃಪೆ ಪೆಯೊ (ಭಾಷಾಂತರ; ಧ. ೧೮೫೯), ಭೂಗೋಳಶಾಸ್ತ್ರಸಾರ 
(ಭ. ೧೮೪೮), ತೋಕಚರಿತ್ರೆ ' (ಮ. ೧೮೪೬), ವೇದಸಂಗ್ರಹ (೨ ಭಾಗಗಳು; 
ಧ. ೧೮೬೧), .ವೇದಸಾರ (ಥ. ೧೮೬೫) ಇತ್ಯಾದಿ. 


ರೀಡ್‌, ಜಾನ್‌ 


ಗ್ರಂಥಗಳು : ಇಂಗ್ಲೀಷ್‌ ಭಾಷೆಯನ್ನು ಸಾಧಿಸುವುದಕ್ಕೆ ಸಹಾಯವು (ದ. ೧೮೪೦), 
ಡೇವ ವಾಕ್ಕೋದಾಹರಣಸಂಗ್ರಹ (ತೆಮಿಳು ಗ್ರಂಥದ ಭಾಷಾಂತರ; ಧ. ೧೮೩೭), 
ಮೋಸೆಯ ವಿರಚಿತ ಮೊದಲನೆಯ ಕಾಂಡ (ಧ್ವ ೧೮೩೯). 


೩೨೨ ಗ್ರಂಥಕರ್ತರ ಚರಿತ್ರಕೋಶ 


ಲಕ್ಷ್ಮ ಣರಾವ್‌, ಭೀಮರಾವ್‌, ಗದಗಕರ 


ಗ್ರಂಥ : ಸೂರ್ಯಕಾಂತ (ಬಾಣಕವಿಯ ಸಂಸ್ಕೃತ ಕಾದಂಬರಿಯ ಆಧಾರದಿಂದ; 
ಇ ೧೮೯೩). 


ಲಕ್ಷ್ಮಣಯ್ಯ, ಹೊಸೂರ 
ಗ್ರಂಥ : ಸಂಗೀತಾಮೃತಸಾರವು (ಆ. ೧೮೯೩) 


ಲಕ್ಷ್ಮೀನರಸಿಂಹ, ಸುಬ್ಬಣ್ಣ R ನ್ಯಾಪತಿ 


ಗ್ರಂಥ :ರಾಮಕಥಾರಂಜನ (ಸುಂದರಕಾಂಡ; ಅ. ೧೮೬೭) 


ಲಕ್ಷ್ಮೀನರಸಿಂಹಶಾಸ್ತ್ರೀ, ಅಕ್ಕಲೆ 


ಗ್ರಂಥಗಳು: ಕರ್ಣಾಟಕ ಚಂದ್ರಾಲೋಕ (ಜಯದೇವಕವಿಯ ಗ್ರಂಥದ ಭಾಷಾಂತರ; 
(ಅ. ೧೯೦೫), ವಿದುರನೀತಿ (ಅ. ೧೮೯೭). 


ಲಕ್ಷ್ಮೀನಾರಾಯಣ, ಹರಿದಾಸ 


ಗ್ರಂಥ : ಹರಿಕೀರ್ತನಾವಳಿ (ಅ. ೧೯೨೬) 


ಲಿಂಗಾಚಾರ್ಯ, ಕಾಳಾಚಾರ್ಯ- 
ಗ್ರಂಥ : ಕಾಳಿಕಾವಿಜಯವು (ಧ. ೧೯೧೧) 
ಲಕ್ಷ್ಮೀನರಸಿಂಹಶಾಸ್ತ್ರೀ, ವ್ಯಾಕರಣ 


ಗ್ರಂಥಗಳು : ಕರ್ಮರಹಸ್ಥ (ಇ. ೧೯೩೨), ಶೇಕ್ಸ್‌ಪಿಯರ್‌ ನಾಟಕ ಕಥೆಗಳು (ಇ೧೯೦೯) 


ಲಕ್ಷ್ಮೀನಾರಾಯಣಾಚಾರ್ಯ, ಉಡುಪಿ 
ಗ್ರಂಥ : ಸುಬಾಹುಕಾಳಗವು (ಅ. ೧೮೮೧) 


ಗ್ರಂಥಕರ್ತರ ಚರಿತ್ರಕೋಶ ೩೨೩ 


ಲುಯೆಥಿ, ಬೆಂಡಿಕ್ಸ್‌ 


ಗ್ರಂಥಗಳು : ಕನ್ನಡನುಡಿ ಹಿಡಿ ಎಂಬ ಸಂಕ್ಷಿಪ್ತಲಿಪಿ (ದ.೧೯೦೬), ಡಾಕ್ತರ್‌ ಹಾಸನ 
ಪ್ರವರ್ತನೆ (ಇ. ೧೯೦೭), ದೇವರ ವಾಕ್ಕದ ಸಣ್ಣಕಥೆಗಳು (೩೧೯೦೨, V1) 
ಮಹಮ್ಮದ ಶುಕ್ತಿಯ ಚರಿತ್ರೆ ಸ್ವತಃ ರಚಿಸಿದ್ದು (ಭಾಷಾಂತರ, ಧ.೧೯೦೮) 


ಲೋಕನಾಥಕವಿ 


ಗ್ರಂಥಗಳು : ಗೃಹವಾಸ್ತು ದರ್ಪಣಟೀಕೆ (ಸನತ್ಕುಮಾರಕೃತ ಸಂಸ್ಕೃತ ಗ್ರಂಥದ ಟೀಕೆ; 
ಘ.೧೮೯೪), ದಶಕುಮಾರಚರಿತೆ (ದಂಡಿಯ ಸಂಸ್ಕೃತ ಕಾವ್ಯದ ಭಾಷಾಂತರ;( ಅ. 
೧೮೮೬), ಧ್ರುವಚರಿತ್ರೆ (ಅ), ವೈದ್ಯಶತಶ್ಲೋಕೀ ಟೀಕೆ (ಢ). 


ವತ್ತ, ಸುವಾರ್ತಪ್ಪ 
ಗ್ರಂಥ : ವಿಕೀರ್ಣ ಸುಭಾಷಿತ ಪ್ರಸಂಗ ಶತಕ (ಅ.೧೮೭೩) 


ವಾಲ್‌, ಟಿ.ಎಂ. 
ಕಾಟಿ 


ಗ್ರಂಥಗಳು : ಅದಷ್ಟವಾದಿಗಳು (ಧ. ೧೮೭೪), ಅಂಧಹರಣಪರಮಾನಂದಕಾರಣ 
(ಧ.೧೮೭೩), ಕಡೆಗೆ ವಜೀರನಾದ ಯೋಸೇಫನೆಂಬ ಯುವಗೋಪಾಲರತ್ನ ತರುಣ 
ಹಿತೋಪದೇಶ (ಧ. ೧೮೭೩), ಫಲಾರ-ಲಕ್ಷಕ್ಕೆ ತಕ್ಕವಾದ್ದು (ಧ. ೧೮೭೫), ಮಹಮ್ಮ ದನ 
ಚರಿತ್ರವು (ಧ. ೧೮೬೯), ಮಹಾಕಳ್ಳತನದ ಸಂಗತಿ (C.ಗ.Spurgeons ಕೃತ 
'70 The dle’ ಪುಸ್ತಕದ ಭಾಷಾಂತರ; ಧ. ೧೮೭೭), ಯೋಸೇಫನೆಂಮ 
ಯುವಗೋಪಾಲರತ್ನ (೦.Gಂjar ಅವರೊಂದಿಗೆ; ಧ. ೧೮೭೮), ಹೊರಗೊಂದು 
ಒಳಗೊಂದು-ನಾಟಕಗಾರನೂ ಗೌರಮ್ಮ ರಾಜಕುಮಾರ್ತೆಯೂ (ಇ. ೧೮೭೫). 


ವಾಸುದೇವ, ಶ್ಯಾನುಭಾಗ, ತಲಚೇರಿ 
ಗ್ರಂಥ : ಗೌಡಸಾರಸ್ವತಾಖ್ಯಾನ (ಅ. ೧೯೦೭) 


ವಿಕ್ಕಲ, ಕೃಷ್ಣ, ಕೈಕಿಣಿ 


ಗ್ರಂಥಗಳು : ಗೋಕರ್ಣವರ್ಣನೆ (ಸಂಸ್ಕೃತ ಗ್ರಂಥದ ಭಾಷಾಂತರ; ಧ. ೧೯೦೮), 
ಮಂಗೇಶ ಮಹಾತ್ಮ (ಧ),. ಲವಣಚರಿತ್ರ, ಲೀಲಾವತಿ (ಇ). 


೩೨೪ ಗ್ರಂಥಕರ್ತರ ಚರಿತ್ರಕೋಶ 


ವಿರುಪಾಕ್ಷ ಯ್ಯಾ, ವೈ. 


ಗ್ರಂಥಗಳು : ಸಟೀಕ ವೀರಶೈವವಿವಾಹ ವಿಧಿಯು (ಧ. ೧೯೦೫-॥), ಹರಿದಾಸಿ 
( ಭಾಷಾಂತರ; ಇ. ೧೯೧೭). 


ಎರುಪಾಕ್ಷಾ ಚಾರ್ಯ 


ಗ್ರಂಥ : ವಿಶ್ವವಿದ್ಯಾಭರಣವೆಂಬ ಗ್ರಂಥವು (ಸಟೀಕ; ಧ. ೧೮೮೯) 


ವೀರಣಾಚಾರ್ಯ, ವಿಶ್ವನಾಥ 
ಗ್ರಂಥ : ದಶಗ್ರಂಧಿ ಶಿವ ಜ್ಞಾನಪ್ರದೀಪಿಕೆ (ಸಂಸ್ಕೃತ ಮೂಲದೊಂದಿಗೆ; ಧ.೧೮೯೫) 


ವೆಂಕಟಕ್ಕ ಷ್ಣ ಯ್ಯ, ಆರ್‌. ಎಸ್‌. 
ಗ್ರಂಥ : ತೈತ್ತಿರಿಯೋಪನಿಷತ್‌ ಭಾಷಾಂತರ (ನ. ೧೯೦೧) 


ವೆಂಕಟರಾವ್‌, ಹೊನ್ನು ಡಿಕೆ 


ಗ್ರಂಥಗಳು : ಶ್ರೀಕೃಷ್ಣರಾಜಶತಕಂ. (ಅ. ೧೮೯೩), ಚಂದ್ರಹಾಸಾಭ್ಕುದಯಂ ಎಂಬ 
ಚಂಪೂ ಪ್ರಬಂಧಂ (ಅ. ೧೯೦೬) 


ವೆಂಕಟರಾವ್‌, ದೇಶಪಾಂಡೆ 
ಗ್ರಂಥ : ಕನ್ನಡ ಶಬರೀ ಕಥೆ (ಇ ೧೯೦೭) 


ವೆಂಕಟರಾವ್‌, ಬೋಳಂಗಡಿ 
ಗ್ರಂಥಗಳು : ತುಳುರಾಮಾಯಣ, ಭಕ್ತಿ ಪದ್ಯಗಳು (ಕನ್ನ ಡ, ಕೊಂಕಣಿ, ತುಳು ಪದ್ಯಗಳು). 


ವೆಂಕಟವರದಾಚಾರ್ಯ, ಸರಗೂರು 


ಗ್ರಂಥಗಳು : ಗೋಪಿಕಾಗೀತೆ (ಅ), ತಪತೀಪರಿಣಯ (ಆ. ೧೯೧೮), ರಾಧಾಕೃಷ್ಣವಿಲಾಸ 
(ಅ), ವ್ಯಾಘ್ರಾಚಲಮಹಾತ್ವ (ಅ), ಶ್ರೀನಿವಾಸ ಸಂಕೀರ್ತನೆ (ಅ). 


ಗ್ರಂಥಕರ್ತರ ಚರಿತ್ರಕೋಶ ೩೨೫ 


ವೆಂಕಟಸ್ವಾಮಿ ಅಯ್ಯರ, ಕೆ.ಕೆ. 
ಗ್ರಂಥ : ಆರೋಗ್ಯಪ್ರವೇಶದಾಯಿನಿ (ಇಂಗ್ಲೀಷ್‌ ಪುಸ್ತಕದ ಭಾಷಾಂತರ; ಢ. ೧೮೮೮). 


ವೆಂಕಟಸುಬ್ಬಯ್ಯ, ವೇದಾಂತ 


ಗ್ರಂಥ : ಆತ್ಮಬೋಧಾಪ್ರಕರಣಂ (ಶಂಕರಾಚಾರ್ಯಕೃತ ಗ್ರಂಥದ ಭಾಷಾಂತರ; 
ನ. ೧೯೦೨) 


ವೆಂಕಟಕೃಷ್ಣಪ್ಪ, ಬಿ. 
ಗ್ರಂಥ : ಅಮರಸೇನ (ಒಂದು ಇಂಗ್ಲೀಷ್‌ ಕಥೆಯನ್ನವಲಂಬಿಸಿದ್ದು; ಇ. ೧೯೦೯) 


ವೆಂಕಟಯ್ಯ, ತಿರುಮಲಯ್ಯ, ಮೆಳೆಯಕೋಟೆ 
ಗ್ರಂಥ : ಪಾರ್ವತೀ ಕೋರವಂಜೀ ಕಥೆ (ಅ. ೧೮೭೨) 


ವೆಂಕಟರಮಣಯ್ಯ, ಎಸ್‌.ವಿ. 
ಗ್ರಂಥ : ಮುಕ್ತಿಸೋಪಾನಸಪ್ತ ಕ (ನ. ೧೯೦೮) 


ವೆಂಕಟರಾಮಶಾಸ್ತ್ರೀ, ರೋಣೂರು 
ಗ್ರಂಥ : ಮದನಮೋಹನರಾಜಚರಿತಮ್‌ (ಅ. ೧೯೦೮) 


ವೆಂಕಟರಾವ್‌ ಎಂ. _ 
ಗ್ರಂಥ : ಪತ್ರರತ್ನಾಕರ (ಉ. ೧೮೯೭) 


ವೆಂಕಟಸುಬ್ಬಯ್ಯ, ಸರ್ಜಾಪುರ 


ಗ್ರಂಥ : ಕರ್ನಾಟಕೋನ್ನತ್ತ ರಾಘವಂ (ಭಾಸ್ಕರ ಭಟ್ಟ ಕೃತ ಸಂಸ್ಕೃತ ನಾಟಕದ ಭಾಷಾಂತರ; 
ಆ.೧೯೦೮ ) 


೩೨೬ ಗ್ರಂಥಕರ್ತರ ಚರಿತ್ರಕೋಶ 


ವೆಂಕಟಾಚಾರ್ಯ, ತೂಪ್ಪುಲ್‌ 
ಗ್ರಂಥ : ಗೀತಾರ್ಥಸಾರ (ದ್ಮೈತಾದ್ವೈತವಿಶಿಷ್ಟು ದ್ವೈತ ಭಾಷ್ಕಗಳೊಂದಿಗೆ; ನ. ೧೯೦೧) 


ವೆಂಕಟೇಶ, ಭೀಮರಾವ್‌, ಭಂಡಿವಾಡ 


ಗ್ರಂಥ : ಕಮಲಾಕ್ಷ ಪದ್ಮ ಗಂಧಿಯ ಕಥೆ (William Shakespeare ಕೃತ 
‘Romeo & Juliet ನಾಟಕವನ್ನ ಲಂಬಿಸಿದ್ದು ) (ಇ. ೧೮೮೧) 


ವೆಂಕಟೇಶ, ರಾಮಚಂದ್ರ, ಕುಲಕರಣಿ 
ಗ್ರಂಥ : ವೆಂಕಟೇಶವಿಜಯವು (ಅ. ೧೯೧೧) 


ವೆಂಕಟೇಶಶಾಸ್ತ್ರೀ, ಸೊಂಡೆಕೊಪ 
ಆ ಎ 


ಗ್ರಂಥಗಳು : ಕಾಲಾಮೃತಗ್ರಂಥವು (ವೆಂಕಟಯಾಜ್ಯಕೃತ ಸಂಸ್ಕೃತ ಭಾಷ್ಯದ 
ಭಾಷುಂತರದೊಂದಿಗೆ: ಖ್‌ ೧೮೯೧), ದ್ವಾದಶಮಂಜರಿಕಾ ಸ್ತೋತ್ರ ಟೀಕೆ (ಧ), 
ಪುಷ್ಪಸೌರಭ ಕಥೆ (ಇ), ರಾಜಮಾರ್ತಾಂಡಚರಿತ್ರ ಕರ್ಣಾಟಕವೆಚನಕಾವ್ಯವು (ಇ. 
೧೯೦೭), ಶ್ರೀಕೃಷ್ಣ ಬೋಧಾಮೃತಚರಿತ್ರ ವೆಂಬ ವಚನಕಾವ್ಯವು (ಶೇಷಾಚಲ ನಾಯಡುಕೃತ 
ತೆಲುಗು ಗ್ರಂಥದ ಅನುವಾದ; ಧ. ೧೮೯೪), ಹನ್ನೆರಡು ರಾಜರ ಕಥೆ 
(ನರನಾರಾಯಣಸಂವಾದ; ಇ). 


ವೆಂಕಣ್ಣಾ ಚಾರ್ಯ, ಕೃಷ್ಣಯ್ಯ, ಚಿಂಚೊಳ್ಳಿ 


ಗ್ರಂಥ : ಪರಾಶರಮಾಧವೀಯ ಧರ್ಮಶಾಸ್ತ್ರವು (ಪರಾಶರಸ್ಥೃತಿ ಹಾಗೂ ಸಾಯಣಟೀಕೆಯ 
ಭಾಷಾಂತರ; ಧ. ೧೮೯೦) '` 


ವೆಂಕೋಬರಾವ್‌ ಎಸ್‌. 
ಗ್ರಂಥ : ಮನಶ್ಶಾಸ್ತ್ರ (ಫ. ೧೯೦೪) 


ಶರಭಪಾ, ವೀರಪಾ, ಮೆಣಸಿನಕಾಯಿ 
ಗ್ರಂಥ : ವ್ಯವಹಾರಮಿತ್ರನು (ಣ. ೧೯೦೧) 


ಗ್ರಂಥಕರ್ತರ ಚರಿತ್ರಕೋಶ ೩೨೭ 


ಶಂಕರ, ನಾರಾಯಣ, ಕೊಪ್ಪಿ ಕರ 


' ಗ್ರಂಥಗಳು : ಕನ್ನಡ ಆರತಿ ಸಂಗ್ರಹ (ಅ. ೧೯೦೮), ಬೈಲೂರು ಲಕ್ಷ್ಮಿ ೀನಾರಾಯಣದೇವರ 
ಇತಿಹಾಸವು (ಧ). 


ಶಂಕರ, ನಾರಾಯಣಯ್ಯ, ಸಂತೆಕಲ್ಲು 


ಗ್ರಂಥ : ವಕೀಲ್ಡ್‌ ಗೈಡ್‌ ಎಂಬ ಕಾನೂನು ಸಂಗ್ರಹ (ಟಿ.ಸುಬ್ಬಣ್ಣಾಚಾರ್ಯ ವಿರಚಿತ 
ಪುಸ್ತಕದ ಭಾಷಾಂತರ; ವ. ೧೮೬೮) 


ಶಂಕರಭಾರತಿಸ್ವಾಮಿ, ಶೃಂಗೇರಿಮಠ 
ಗ್ರಂಥ : ಗುರುಭಜನಪದ್ಧತಿ (ಧ., ೧೯೦೮) 


ಶಂಕರಯ್ಯ, ಯಜಮಾನ (ಶಿವಶಂಕರಯೋಗಿ) 


ಗ್ರಂಥ : ದೇವಲಬ್ರಹ್ಮ ಬೋಧಕ ಸಟೀಕಾ ತಾತ್ಪರ್ಯ ವೇದೋಕ್ತ ಮೂಲಸ್ತಂಭನ 
(ಸಟೀಕ; ಧ. ೧೮೯೮) ' 


ಶಂಕರಶಾಸ್ತ್ರೀ, ಮೋಟಗಾನಹಳ್ಳಿ, ಆಸ್ಥಾ ನವಿದ್ವಾನ್‌, ಬೆಂಗಳೂರು 


ಗ್ರಂಥಗಳು : ಇಂದ್ರಸಭಾನಾಟಕ, ಕರ್ಣಾಟಕ ಹರಿಶ್ಚಂದ್ರನಾಟಕ(ಸೋಮೇಶ್ವರನ 
"ಚಂಡಕೌಶಿಕ' ನಾಟಕವನ್ನಾಧರಿಸಿದ್ದು-೧೮೮೯) 


ಶಾಮರಾಯ, ನಕಲಿ 
ಗ್ರಂಥ : ಧರ್ಮಪಾಲಚರಿತ್ರೆ (ಆ. ೧೮೯೩) 


ಶಾಮರಾಯ, ಡಿ. ಸೂಲಿಬೆಲೆ, ರಾಜಾಪಾರ್ಟ್‌ 


ಗ್ರಂಥಗಳು : ಆನಂದಸುಂದರೀಕಥೆ (ಇ), ಉಷಾಪರಿಣಯವೆಂಬ ಬಾಣಾಸುರನಾಟಕವು 
(ಆ. ೧೯ ೦೫), ಚಂದ್ರಹಾಸನಾಟಕ, ಚಿತ್ರಭೋಗ ಕಮಲಾವತೀ ನಾಟಕ, ನಳನಾಟಕವು 
(ಆ. ೧೮೯೭), ಪ್ರಭಾವತೀ ದರ್ಬಾರ್‌ ನಾಟಕ, ಮಂದಾರೋಜ್ವಲ ಪರಿಣಯವೆಂಬ 
ಗುಲೇಬಕಾವಲಿ ನಾಟಕವು (ಇ. ೧೯೦೫), ಸತ್ಯವರ್ಮಚರಿತ್ರ ನಾಟಕ. 


೩೨೮ ಗ್ರಂಥಕರ್ತರ ಚರಿತ್ರಕೋಶ 


ಶಾಮಶಾಸ್ತ್ರೀ, ವೀರಂಭಟ್ಟ 


ಗ್ರಂಥ : ಪ್ರಭಾವತೀ ಶುಕಮಂಜರಿಯೆಂಬ ಕಥೆ (ಇ. ೧೮೮೨) 


ಶಾಂತಗಿರಿ, ಹೀರೇಮಠ 
ಗ್ರಂಥಗಳು : ಬಾಲಿಕಾಗೀತಾಶತಕ (ಅ. ೧೯೧೧), ಬೀಗಿತ್ತಿ ಯರ ಪದ (ಅ. ೧೯೧೧). 


ಶಿವನಪಾ, ಅಣಾ 
ಇ ಣ 


ಗ್ರಂಥ : ವೈದ್ಯಸಾರಸಂಗ್ರಹ (ಢ. ೧೮೮೮) 


ಶಿವಬಸಯ್ಯಾ, ಕಟಪುರಿಮಠ 


ಗ್ರಂಥ : ಆದಿವೀರ ಮಾಹೇಶ್ವರ ಮೂಲಪೀಠಿಕೆ (ಸಂಸ್ಕೃತ ಶ್ಲೋಕಗಳು-ಕನ್ನಡ 
ಟೀಕೆಯೊಂದಿಗೆ; ಧ. ೧೮೯೧) 


ಶಿವರಾಮ, ನಾರಣಪ್ಪಾ, ಧಾರೇಶ್ವರ 
ಗ್ರಂಥ : ಕನ್ಯಾವಿಕ್ರಯ (ಆ. ೧೮೮೭) 


ಶಿವರಾಮಶಾಸ್ತ್ರೀ, ವೇದಾಂತ (ಶಿವಾನಂದ) 


ಗ್ರಂಥಗಳು :ಬ್ರಹ್ಮಾನಂದಬೋಧೆ (ನ), ವೇದಾಂತ ಮುಕ್ತಿಮಾರ್ಗಪ್ರದೀಪಿಕೆ (ನ. 
೧೯೫೧-॥), ವೇದಾಂತಜ್ಞಾ ನರತ್ನಪ್ರಭಾ (ನ. ೧೯೧೧), ಶಂಕರಾನಂದತತ್ತ್ವ, ಶಿವಾಧಿಕ್ಕ 
(ಅಪ್ಪಯ್ಯ ದೀಕ್ಷಿತ ಹಾಗೂ ತಾತಾಚಾರ್ಯರಲ್ಲಿ ನಡೆದ ವಾದ-ಶಿವಾಧಿಕ್ಯವನ್ನು 
ಪ್ರತಿಪಾದಿಸಿದ ಸಂಸ್ಕೃತ ಗ್ರಂಥದ ಕನ್ನಡ ಟೀಕೆ; ನ. ೧೯೦೩) 


ಶಿವಲಿಂಗಯ್ಯಾ, ಚನ್ನಯ್ಯಾ, ಹಿರೇಮಠ 


ಗ್ರಂಥ : ವೀರಶೈವ ಧರ್ಮಸಿಂಧು ಗ್ರಂಥ (ಸಂಸ್ಕೃತಗ್ರಂಥ-ಕನ್ನಡ ಭಾಷಾಂತರದೊಂದಿಗೆ; 
ಧ. ೧೮೯ ೩) 


ಗ್ರಂಥಕರ್ತರ ಚರಿತ್ರಕೋಶ ೩೨೯ 


ಶ್ರೀಕಂಠಶರ್ಮಾ 


ಗ್ರಂಥ : ಮಾಲತೀಮಾಧವಪ್ರಕರಣಕಥಾ (ಭವಭೂತಿಕವಿಯ "ಮಾಲತೀಮಾಧವ' 
ನಾಟಕದ ಕಥಾವಸ್ತು; (ಇ. ೧೯೦೬) 


ಶ್ರೀನಿವಾಸ, ಕವೀಶ 


ಗ್ರಂಥಗಳು : ಸುಮತಿಶತಕ (ಅ), ಹೊಸಗನ್ನಡ ನುಡಿಚಂದಿಕೆ ವ್ಯಾಕರಣ (ದ. 
೧೮೭೦). 


"ನಿವಾಸ, ನಾರಾಯಣ, ಗೋಕರ್ಣ 
ಂಥ : ವರ್ಷವರ್ಧಂತೀಶತಕಂ (ಅ. ೧೯ 0೧) 


wm OY 


ಶ್ರೀನಿವಾಸಮೂರ್ತಿರಾವ್‌, ಡಿ. 
ಗ್ರಂಥ : ಪ್ರಹ್ಲಾ ದೋಪಾಖ್ಯಾನ (ಅ. ೧೯೦೦) 


ಶ್ರೀನಿವಾಸ, ರಾಘವಾಚಾರ್ಯ, ಶ್ರೀರಂಗಪುರಂ 
ಗ್ರಂಥ : ಛಂದೋಮಾಲಿಕೆ (ದ. ೧೮೯೫) 


ಶ್ರೀನಿವಾಸ, ವೆಂಕಟೇಶ, ಕಟ್ಟ 


ಗ್ರಂಥ: ಪ್ರಿಯದರ್ಶಿಕಾ ಎಂಬ ನಾಟಿಕೆಯ ಕನ್ನಡ ಭಾಷಾಂತರವು ಅಥವಾ ಸಂಗೀತ 
ಪ್ರಿಯದರ್ಶಿಕೆ (ಹರ್ಷದೇವಕೃತ ಸಂಸ್ಕೃತ ನಾಟಕದ ಭಾಷಾಂತರ; ಆ.೧೮೯೩) 


ಶ್ರೀನಿವಾಸರಾವ್‌, ಹಾರಾಡಿ 


ಗ್ರಂಥ : ಸಂಕ್ಷೇಪ ಕನ್ನಡ ರಾಮಾಯಣವು (ಕುಮಾರವ್ಯಾಸಭಾರತವನ್ನು ಆಧರಿಸಿದ್ದು; 
ಇ. ೧೮೯೦) 


ಶ್ರೀನಿವಾಸಯ್ಯಂಗಾರ್‌, ದೇವಶಿಖಾಮಣಿ 
ಗ್ರಂಥಗಳು : ಕಿರಾತಾರ್ಜುನೀಯ ಕಥೆ, ಗಿರಿಜಾಕಲ್ಯಾಣ ಕಥೆ, ಧ್ರುವೋಪಾಖ್ಕಾನ, 


೩೩೦ ಗ್ರಂಥಕರ್ತರ ಚರಿತ್ರಕೋಶ . 


ನಳಚರಿತ್ರೆ, ಪ್ರಬೋಧಚಂದ್ರೋದಯ, ಪ್ರಹ್ಲಾದಚರಿತ್ರೆ, ಮುಕುಂದಮಾಲೆ, ವನಮಾಲಿ 
ವಿಲಾಸ ಕಥೆ. 


ಶ್ರೀನಿವಾಸಯ್ಯಂಗಾರ್‌, ಮೇಲುಕೋಟೆ 


ಗ್ರಂಥ : ಕ್ಷೇತ್ರಚೂಡಾಮಣಿಕಾವ್ಕವು (ವಾದೀಭಸಿಂಹವಿರಚಿತ ಸಂಸ್ಕೃತಕಾವ್ಯ ಭಾಷಾಂತರ, 
ಟೀಕೆಯೊಂದಿಗೆ; ಅ. ೧೯೦೦) 


ಶ್ರೀನಿವಾಸಾಚಾರ್ಯ, ಕಂ.ಟಿ. 


ಗ್ರಂಥಗಳು : ವೈದ್ಯಸಾರಸಂಗ್ರಹ (ಢ. ೧೮೮೨ ; ಕನ್ನಡ ಭಾಷೆ, ತೆಲುಗು ಲಿಪಿ), 
ಶತಕಂಠ ರಾಮಾಯಣ. 


ಶ್ರೀನಿವಾಸಾಚಾರ್ಯ, ತಿರುಮಲೆ 


ಗ್ರಂಥಗಳು : ಅನುಭವಾಮೃತ (ಮಹಲಿಂಗರಂಗಕೃತ-ಸಟೀಕ; ೧೮೭೪), ಹರಿಭಕ್ತಿಸಾರ 
(ಜಗನ್ನಾ ಥದಾಸಕೃತ; ೧೮೯೦- ill), ಷಡಕ್ಟರೀಯ ವಚನಟೀಕೆ. 


ಶೇಷಗಿರಯ್ಯಾ, ಚಾವಳಿ 
ಗ್ರಂಥ : ನಾಡೀಜ್ಞಾನ ಪ್ರಕಾಶಿಕೆ (ಸಂಸ್ಕೃತ-ಕನ್ನಡ ಟೀಕೆಯೊಂದಿಗೆ; ಢ. ೧೮೮೦) 


ಶೇಷಗಿರಿರಾವ್‌, ಕಿಳ್ಳಂಕಿ 


ಗ್ರಂಥಗಳು : ಕನ್ನಡ ವ್ಯಾಖ್ಯಾನಸಹಿತ ಶ್ರೀ ಸುಮಧ್ವವಿಜಯ (ಧ. ೧೯೦೮), ಮಧ್ವ 
ಪ್ರಬಂಧಮಾಲಾ (ಲೇಖನಗಳ ಸಂಗ್ರಹ). 


ಶೇಷಪ್ಪಾಚಾರ್‌, ಅತ್ತಾವರ 
ಗ್ರಂಥ : ನಾಗಲಿಂಗಸ್ವಾಮಿಲೀಲೆ (ಅ. ೧೯೧೬) 


ಸಚ್ಚಿದಾನಂದ ಜೋಯಿಸ 
ಗ್ರಂಥ : ಮಾರ್ಕಂಡೇಯ ಜೋತಿಷ (ಸಟೀಕ; ಖ. ೧೯೧೯) 


ಗ್ರಂಥಕರ್ತರ ಚರಿತ್ರಕೋಶ ೩೩೧ 


ಸಚ್ಚಿ ದಾನಂದ ಸಹಜಾನಂದಸ್ವಾಮಿ, ಭಾರತೀ 


ಗ್ರಂಥಗಳು : ಕರ್ನಾಟಕ ವೃತ್ತಿಪ್ರಭಾಕರಂ (ಅ. ೧೯೦೮), ವೇದಾಂತಪಂಚದಶೀ 
(ಸಾಯಣಕೃತ-ಸಟೀಕ; ನ. ೧೯೦೮). 


ಸಂಜೀವ, ತಿರುಮಲ, ಕುಲಕರಣಿ 
ಗ್ರಂಥ : ಲೋ.ಬಾಳಗಂಗಾಧರ ಟಿಳಕ ಇವರ ಚರಿತ್ರೆಯು (ಯ-ಚ. ೧೯೦೭) 


ಸಾಲ್‌, ಕ್ಕಾಸರ್‌ 
ಟ ಜ ಕಲ p 
ಗ್ರಂಥ : ಸಹಸ್ರಾರ್ಧ ವೃಕ್ಷಾದಿಗಳ ವರ್ಣನೆ (ಟ. ೧೯೦೮) 


ಸ್ಕಾ ಮ್ಕು ಎಲ್‌. ಅಬಿಜಾ 


ಗ್ರಂಥಗಳು : ಕಿರಣಮಾಲಿಕೆ (ತಮಿಳು ಪುಸ್ತಕದ ಭಾಷಾಂತರ; ಧ.೧೮೭೦), ದಶೆನೆವಖಂಡನೆ 

(ಧ. ೧೮೬೮), ದೇವರು ಎಲ್ಲರಿಗೂ ತಂದೆ ಎಂಬುದು (ಧ).. ದೇವಾರಾಧನ ಕ್ರಮ(ಧ), 
ಪದ್ಧತಿಯೋ ಪ್ರಾಬಲ್ಕವೋ (ಧ), ಹಿಂದೂಜನರ ತೀರ್ಥಯಾತ್ರೆಗಳು (ಧ), 

ಜ್ಞಾನಕೀರ್ತನೆಗಳು (ಆ .೧೮೭೧), ಜ್ಞಾನಸಂಜೀವಿ (ಧ. ೧೮೬೭). 


ಸಿದ್ಧಲಿಂಗದೇವ, ಚಿಕ್ಕನಹಳ್ಳಿ ಮಠ 


ಗ್ರಂಥ : ಶ್ರೀವೀರಶೈ ವಾಂತೈ ಷ್ಟಿವಿಧಿಯು (ವಿಶ್ವಾ ರಾಧ್ಯವಿರಚಿತ-ಕನ್ನಡ ಭಾಷಾಂತರ; 
(ಧ. ೧೯೮) 


ಸಿದ್ಧ ಲಿಂಗಶಾಸ್ತ್ರೀ, ಬಿ.ಎಂ. 


ಗ್ರಂಥ : ಜೈಮಿನಿಭಾರತವು ("ಭಾವಬೋಧಿನಿ' ಎಂಬ ಟೀಕೆಯೊಂದಿಗೆ; ಅ. ೧೮೯೭) 


ಸಿದ್ಧ ಲಿಂಗಾಚಾರ್ಯ, ಸಿದ್ಧಾಚಾರ್ಯ, ಕೋಟಿ 


ಗ್ರಂಥ : ವಿಶ್ವಕರ್ಮವಂಶೋದಯ (ಸಂಸ್ಕೃತಗ್ರಂಥ-ಕನ್ನಡ ಭಾಷಾಂತರದೊಂದಿಗೆ; 
ಧ. ೧೯೦೮). 


೩೩೨: ಗ್ರಂಥಕರ್ತರ ಚರಿತ್ರಕೋಶ 


ಸಿದ್ದೇಶ್ವರ ಸರವೂರ 
ಗ್ರಂಥ : ಹಾಲುಮತದ ಪುರಾಣ (ಧ. ೧೯೧೧) 


ಸೀತಾರಾಮಶಾಸ್ತ್ರೀ, ಯಲ್ಲ ಂಭಟ್ಟ ರ 


ಗ್ರಂಥ : ಕಾಶೀ ಮೃತಿಮೋಕ್ಷ ನಿರ್ಣಯ (ಸುರೇಶ್ವರಾಚಾರ್ಯಕೃತ ಸಂಸ್ಕೃತಗ್ರಂಥ 
ಕನ್ನಡ ಟೀಕೆಯೊಂದಿಗೆ; ಧ. ೧೮೭೮). 


ಸುಬ್ಬಣ್ಣಶಾಸ್ತ್ರೀ, ಯಳಂದೂರ 
ಗ್ರಂಥ : ಸಾಳ್ಸೆಮಂಗರಾಜ ಚಿಕಿತ್ಸಾಪ್ರಕರ್ಣಂ (ಸಾಳ್ವ ಹಾಗೂ ಮಹಳ ಅವರ 
ಕೃತಿಗಳಲ್ಲಿಯ "ಪರೀಕ್ಷಾ ನಿದಾನಕ್ಕೆ ಇಂಬಂಧಪಟ ಸಿ ಪದ್ಯಗಳ ಸಂಕಲನ; ಢ. ೧೮೯೪). 


ಸುಬ್ಬಣ್ಣಾ ಚಾರ್ಯ, ಹಿರಣ್ಣಯ್ಯಾ, 
ಗ್ರಂಥ :ಕಂಚಿಸಿದ್ಧಾ ಂತವೆಂಬ ಪುರಾಣವು (ಅ. ೧೮೯೭) 


ಬರಾವ ಅಚಪಾ 
ಬಿ ಚ 


ಇ 


ಂಥ : ಪ್ರಜಾಪಕಾರ ಕಂಪನಿಗಳ ನಾಟಕಂ (೧೮೯೧) 


೬ ೫ 


ಸುಬ್ಬರಾವ್‌, ಸುರತ್ಕ ಲ್‌ 


ಗ್ರಂಥಗಳು : ಕೌರವರ ಕೃತ್ರಿಮೋಪಾಯಂ (ಆ. ೧೯೨೬), ನೀತಿವಲ್ಲರಿ (ಅ. ೧೯೨೪) 
ಭಕ್ತಿಸಾಮ್ರಾಜ್ಯ (ಆ. ೧೯೨೫), ವಿದ್ಯಾಭಿವೃದ್ಧಿ (ಬ. ೧೯೧೯). 


ಸುಬ ರಾವ್‌, ಮಂಗೇಶ, ಚಂದಾವರಕರ f 
ಗ್ರಂಥ : ಸಾರಸ್ವತ (ಇ. ೧೯೧೨) 


ಸುಬ್ಬರಾಯಶಾಸ್ತ್ರೀ, ಟಿ. 


ಗ್ರಂಥಗಳು : ರಾಮಾಯಣಟೀಕೆ (ಭಾವನಿರೂಪಣ), ಶುಕಸಪ್ತತಿಕಥೆಗಳು (ಭಾಷಾಂತರ; 
ಇ. ೧೯೦೫) 


ಗ್ರಂಥಕರ್ತರ ಚರಿತ್ರಕೋಶ ೩೩೩ 


ಸುಬ್ರಾಯಶಾಸ್ತ್ರೀ, ಕಮ್ಮರ್ಡಿ 


ಗ್ರಂಥ : ನಿತ್ಯಕರ್ಮಚಂದ್ರಿಕೆ (ರಾಮಕೃಷ್ಣಪಂಡಿತ ಕೃತ ಸಂಸ್ಕೃತಗ್ರಂಥದ ಭಾಷಾಂತರ; 
ಧ.೧೯೦೧) 


ಸುಬ್ಬಾಜಿ, ಆಲೂರ 
ಗ್ರಂಥ : ರಾಮಾಯಣಕಥಾಸಾರ (ಇ. ೧೮೯೭) 


ಸೂರಪ್ಪ, ಜೇಡರಹಳ್ಳಿ 
ಗ್ರಂಥ : ಪಂಚೀಕರಣ ( ಭಾಷಾಂತರ; ಧ.೧೮೯೨) 


ಸೋಮಪ್ಪಾ » ಭಗವಾನದಾಸ, ಉಲ್ಲಿ 
ಗ್ರಂಥ : ಕರ್ನಾಟಕಗಾಯನಸಾರ (ತ. ೧೯೨೦) 


ಹಣಮಂತ, ಕೀಶವ, ಹುಯಿಲಗೋಳ 


ಗ್ರಂಥಗಳು : ಅಕಬರ- ಬೀರಬಲ್ಲರ ಮನೋಹರವಾದ ಚಾತುರ್ಯದ ಕಥೆಗಳು (ಇ. 
೧೮೯೩), ವಹ್ನಿ ಲೀಲಾಮಂಜರಿ (ಇ. ೧೮೯೨), ಸುಂದರಕಾಂಡ (ಇ. ೧೮೯೩ 


ಹರ್ಮಲಿಂಕ್‌, ಜೆ. 


ಗ್ರಂಥ : ಯೇಸುಕ್ತಿಸ್ತನ ಮೂಲಕ ಸ್ಥಾಪಿತವಾದ ಹೊಸಒಡಂಬಡಿಕೆ ಎಂಬ ಗ್ರಂಥವು 
(ಗ್ರೀಕ್‌ ಭಾಷೆಯಿಂದ ನೂತನವಾಗಿ ಭಾಷಾಂತರಿಸಿದ್ದು ; ಧ. ೧೯೦೬) 


`ಹರಿರಾಮಶಾಸ್ತ್ರೀ, ಗೂಡಪಲ್ಲಿ 


ಗ್ರಂಥ : ವೈದ್ಯಚಿಂತಾಮಣಿ (ಇಂದ್ರಕಾಂತ ವಲ್ಲಭಾಚಾರ್ಯರ ಸಂಸ್ಕೃತ ವೈದ್ಯಕ 
ಗ್ರರಿಥ- ಕನ್ನಡ ಟೀಕೆ; ಢ. ೧೮೯೭) 


ಹಶಿಯನ್‌, ಜಾನ್‌ 
ಗ್ರಂಥ : ಲೋಕದ ಬೆಳಕು (ಧ. ೧೮೬೮) 


೩೩೪ ಗ್ರಂಥಕರ್ತರ ಚರಿತ್ರಕೋಶ 


ಹಾಚ್‌, ಡಬು ್ಸ್ಯ 


ಗ್ರಂಥಗಳು : ದೇವವಾಕ ದ್ವಿಪಂಚಾಶತಿ (ಭಾಷಾಂತರ; ಧ. ೧೮೪೭), ನವನಿರ್ಧಾರ 
ದ್ವಿಪಂಚಾಶತಿ (ಧ), ಪೂರ್ಶೆನಿರ್ಧಾರ 'ದ್ವಿಪಂಚಾಶತಿ (ಧ). 


ಹ್ಯಾಮರಲಿನ್‌, ಥಾಮಸ್‌ 
ಗ್ರಂಥ : ಕ್ರಿಸ್ತುನಾಥರ ಅನುಸಾರವು (ಧ. ೧೯೦೫) 


ಹೂಬರ್‌, ಜಾನ್‌ 


ಗ್ರಂಥಗಳು : ರೋಕಚರಿತ್ರವು (ಧ. ೧೮೫೪), ಸಂಸಾರ ಕ್ರಮಗಳ ಪುಸ್ತಕವು (ಭಾಷಾಂತರ; 
ಧ. ೧೮೬೭) 


ಹೇ, ಜೇ. 
ಗ್ರಂಥ : ನಂಬಿ ಜೀವಿಸಿರಿ (ಧ. ೧೮೬೦) 


ಹೈ, ಹೆನ್ರಿ 


ಗ್ರಂಥಗಳು : ಮಾರ್ಕನು ಬರೆದ ಸುವಾರ್ತೆ ಅಂದರೆ ಮುಕ್ತಿದಾಯಕನ ಚರಿತ್ರೆ 
(ಭಾಷಾಂತರ; ಧ.೧೮೯೬), ಲೂಕನು ಬರೆದ ಸುವಾರ್ತೆ ಅಂದರೆ ಜಗದ್ರಕ್ಷಕನ 
ಚರಿತ್ರೆ (ಧ.೧೯೦೦). 


ಹೊನ್ನಪ್ಪ, ಹೆಸರಘಟ್ಟದ 


ಗ್ರಂಥಗಳು : ವ್ಯಾಕರಣ 'ಸಂಗ್ರಹಂ (ದ. ೧೮೯೦), ಸಟೀಕ  ರಾಜಶೇಖರವಿಳಾಸಂ 
(ಮೊದಲನೆಯ ಭಾಗ-ಐದು ಆಶ್ವಾಸಗಳು; ಆ. ೧೮೯೦). 


ಜಾ ನೇಶರಪಂಡಿತ 
ಇಇ ವ 
ಗ್ರಂಥ : ನೀತಿಸಾರ (ಧ. ೧೮೯೫) 





